KA / BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ 


ಬೆಂಗಳೂರು, ಗುರುವಾರ, ಡಿಸೆಂಬರ್ ೧೭, ೨ 


೦೯ ( ಮಾರ್ಗಶಿರ ೨೬ , ಶಕ ವರ್ಷ ೧೯೩೧) 


ಸಂಚಿಕೆ ೫೦ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ರ 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ರಾಯಚೂರು ಜಿಲ್ಲೆ, ರಾಯಚೂರು - ಯೋಜನಾ ಪ್ರದೇಶದ ಮಹಾ ಯೋಜನೆ ( ಪರಿಷತ- 1) 

ನ್ನು ಸರ್ಕಾರದ ತಾತ್ಕಾಲಿಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ನಅಇ:61: ಟಿಟಿಪಿ: 98 ದಿನಾಂಕ: 14 - 01 - 1999 . 

2) ಆಯುಕ್ತರು, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ಪತ್ರ ಸಂಖ್ಯೆ: ನಪಾರಾ: ಮ . ಯೋ : ಪ -I: 
- 09 - 10 / 278 - 79 , ದಿನಾಂಕ: 15 - 07 - 2009 . 
3) ನಿರ್ದೇಶಕರು , ನಗರ ಯೋಜನಾ ಇಲಾಖೆ ಇವರ ಏಕ ಕಡತ ಸಂಖ್ಯೆ: ನಯೋ :ಉನಿ:( ಯೋನಿ): 

- ರಾಯಚೂರು: ಮಾ . ಪ್ಲಾ :18 : 2009 ದಿನಾಂಕ: 13 - 08 - 2009ರಲ್ಲಿ ನೀಡಿರುವ ಅಭಿಪ್ರಾಯ . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ ರಾಯಚೂರು ಜಿಲ್ಲೆ, ರಾಯಚೂರು ಸ್ಥಳೀಯ ಯೋಜನಾ 

ಸಾ ಯೋಜನಾ ಪ್ರದೇಶಕ್ಕೆ ತಯಾರಿಸಲಾದ ಮಹಾ ಯೋಜನೆಯನ್ನು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ 1961ರ ಪ್ರಕರಣ 13(1) ರನ್ವಯ ಸರ್ಕಾರವು ಅನುಮೋದನೆ ನೀಡಿ ಆದೇಶಿಸಿದೆ. 

ಮೇಲೆ ಓದಲಾದ (2) ರ ಪತ್ರದಲ್ಲಿ ರಾಯಚೂರು ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಯನ್ನು 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13 ( ಡಿ) ರನ್ವಯ ಪರಿಷ್ಕರಿಸಿ, ಮಹಾ ಯೋಜನೆಗೆ 
( ಪರಿಷ್ಕೃತ- 1) ನ್ನು ರೂಪಿಸಿ ಸರ್ಕಾರದ ತಾತ್ಕಾಲಿಕ ಅನುಮೋದನೆಗಾಗಿ ಸಲ್ಲಿಸಿದೆ. 

ಮೇಲೆ ಓದಲಾದ ( 3) ರ ಏಕ ಕಡತದಲ್ಲಿ ನಗರ ಯೋಜನಾ ನಿರ್ದೇಶಕರು, ರಾಯಚೂರು ನಗರ ಯೋಜನಾ 
ಪ್ರದೇಶದ ಜನಸಂಖ್ಯೆಯು 2001ರ ಜನಗಣತಿಯಂತೆ 2,07,421 ಇದ್ದು , 202ನೇ ಇಸವಿಗೆ 5,00, 000 ಜನಸಂಖ್ಯೆ 
ಆಗಬಹುದೆಂದು ಅಂದಾಜಿಸಿ, ಮಹಾಯೋಜನೆ ( ಪರಿಷತ -1) (ತಾತ್ಕಾಲಿಕ) ಯನ್ನು ರೂಪಿಸಲಾಗಿದೆ. ರಾಯಚೂರು ಸ್ಥಳೀಯ 
ಯೋಜನಾ ಪ್ರದೇಶದ ವಿಸ್ತೀರ್ಣವು ಒಟ್ಟು 21,583 ಹೆಕ್ಟೇರ್ ( 215 .83 ಚ.ಕಿ. ಮೀ .) ಗಳಷ್ಟು ಇರುತ್ತದೆ. ಪ್ರತಿ ಹೆಕ್ಟೇರ್‌ಗೆ 80 
ಜನರಂತೆ ಪರಿಗಣಿಸಿ, 2021ನೇ ಇಸವಿಗೆ 5, 00,000 ಜನರಿಗೆ ಬೇಕಾಗಬಹುದಾದ ನಗರೀಕರಣದ ಪ್ರದೇಶ (ಕನರ್‌ಬೇಷನ್ 
ಏರಿಯಾ) ಕ್ಕಾಗಿ ಒಟ್ಟು 6295. 00 ಹೆಕ್ಟೇರ್ ಪ್ರದೇಶವನ್ನು ಪ್ರಸ್ತಾಪಿಸಿ ಮಹಾ ಯೋಜನೆಯನ್ನು ರೂಪಿಸಲಾಗಿದೆ. ರಾಯಚೂರು 
ಪಟ್ಟಣದ ಜನಸಂಖ್ಯೆಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ, ಹಾಲಿ ಬೆಳವಣಿಗೆಯ ಗತಿ ರಸ್ತೆಗಳ ಹಾಲಿ ಪರಿಚಲನೆ 
ವ್ಯವಸ್ಥೆಯ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಯೋಜನಾ ತತ್ವಗಳಿಗನುಗುಣವಾಗಿ ಹಾಗೂ ಮಹಾಯೋಜನೆ ತಯಾರಿಕೆ ಬಗ್ಗೆ 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 9 ರಿಂದ 12ರವರೆಗೆ ನಿಗಧಿಪಡಿಸಿರುವ 

( ೩೫೬೯ ) 


೩೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

ಭಾಗ - ೧ 
ಅಂಶಗಳನ್ನು ಪರಿಗಣಿಸಿ ನಗರದ ಮುಂದಿನ ಬೆಳವಣಿಗೆಗೆ ವಿವಿಧ ಉಪಯೋಗಗಳಿಗೆ ಬೇಕಾಗಬಹುದಾದ ಭೂಮಿಯನ್ನು ಈ 
ಕೆಳಕಂಡಂತೆ ಕಾಯ್ದಿರಿಸಿ ಮಹಾ ಯೋಜನೆ ತಯಾರಿಸಿದೆ. ಸದರಿ ಯೋಜನೆಯಲ್ಲಿ ವಸತಿಗಾಗಿ ಶೇ . 46.54, ವಾಣಿಜ್ಯಕ್ಕಾಗಿ 
ಶೇ .3.62 , ಕೈಗಾರಿಕೆಗಾಗಿ ಶೇ .13.23, ಸಾರ್ವಜನಿಕ ಅರೆ ಸಾರ್ವಜನಿಕಕ್ಕಾಗಿ ಶೇ .5.22 ಉದ್ಯಾನವನ ಮತ್ತು ಬಯಲು ಜಾಗಕ್ಕಾಗಿ 
ಶೇ .7.30 , ಸಾರ್ವಜನಿಕ ಸೌಲಭ್ಯಕ್ಕಾಗಿ ಶೇ .1. 02 ಹಾಗೂ ಸಾರಿಗೆ ಮತ್ತು ಸಂಪರ್ಕಕ್ಕಾಗಿ ಶೇ . 23.02 ವಿಸ್ತೀರ್ಣವನ್ನು 
ನಿಗದಿಪಡಿಸಲಾಗಿದೆ. ಮತ್ತು ಯೋಜನೆಯನ್ನು ಅನುಷ್ಠಾನಗೊಳಿಸಲು ವಲಯ ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಸದರಿ 
ಮಹಾ ಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13(2) ರನ್ವಯ ಸದರಿ 
ಯೋಜನೆಯನ್ನು ತಾತ್ಕಾಲಿಕ ಅನುಮೋದನೆ ನೀಡಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಈ 
ವಿಷಯವನ್ನು ಪರಿಶೀಲಿಸಿದ ನಂತರ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ನಅಇ 132 ಗುಅಪ್ರಾ 2009 , ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್ 2009 

ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ಸ್ಥಳೀಯ 
ಯೋಜನಾ ಪ್ರದೇಶಕ್ಕೆ ರೂಪಿಸಿರುವ ಮಹಾ ಯೋಜನೆಗೆ ( ಪರಿಷ್ಕೃತ- 1) ಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ (ತಿದ್ದುಪಡಿ) ಕಾಯ್ದೆ 2004ರ ಪ್ರಕರಣ 13ಡಿ ಮತ್ತು 13 (1) ರನ್ವಯ ಸರ್ಕಾರದ ತಾತ್ಕಾಲಿಕ ಅನುಮೋದನೆಯನ್ನು 
ನೀಡಲಾಗಿದೆ. 

ಮಹಾ ಯೋಜನೆ ( ಪರಿಷ್ಕೃತ- 1) ಗೆ ತಾತ್ಕಾಲಿಕ ಅನುಮೋದನೆ ನೀಡಿದ ಗುರುತಾಗಿ ವರದಿ ಹಾಗೂ ನಕ್ಷೆಗಳ ಮೇಲೆ 
ಸರ್ಕಾರದ ಮುದ್ರೆಯನ್ನು ಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 2253 

ಸಿ. ಟಿ. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ, ಗೌರಿಬಿದನೂರು ಸ್ಥಳೀಯ ಯೋಜನಾ ಪ್ರದೇಶವನ್ನು ಘೋಷಿಸುವ ಬಗ್ಗೆ . 
ಓದಲಾಗಿದೆ: ಕಡತ ಸಂಖ್ಯೆ ; ನಅಇ 680 ಅಪ್ರಾ 2008, ದಿನಾಂಕ: 6- 7 - 2009ರಲ್ಲಿ ನಗರ ಮತ್ತು ಗ್ರಾಮಾಂತರ 

ಯೋಜನಾ ನಿರ್ದೇಶಕರು, ಬೆಂಗಳೂರು ಇವರು ನೀಡಿರುವ ಅಭಿಪ್ರಾಯ . 


ರಲಿ 


ಪ್ರಸ್ತಾವನೆ: 


ಗೌರಿಬಿದನೂರು ಪಟ್ಟಣವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪ್ರಮುಖ ತಾಲ್ಲೂಕು ಕೇಂದ್ರವಾಗಿದ್ದು , ಇಲ್ಲಿ ವಾಣಿಜ್ಯ 
ಚಟುವಟಿಕೆ ಹಾಗೂ ರೇಷ್ಮೆ ಉದ್ಯಮವು ಪ್ರಮುಖವಾಗಿದ್ದು, ಸದರಿ ಪಟ್ಟಣವು ಇತ್ತೀಚೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹ ಅಭಿವೃದ್ಧಿ 
ಹೊಂದುತ್ತಿರುವುದರಿಂದ ಪಟ್ಟಣದ ಯೋಜಿತ ಬೆಳವಣೆಗಾಗಿ ಸ್ಥಳೀಯ ಯೋಜನಾ ಪ್ರದೇಶ ಘೋಷಿಸುವುದು 
ಅವಶ್ಯಕವಾಗಿರುತ್ತದೆ. 

ಮೇಲೆ ಓದಲಾದ ಕಡತದಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು , ಬೆಂಗಳೂರು ಇವರು 
ಗೌರಿಬಿದನೂರು ಪಟ್ಟಣದ ಪುರಸಭೆಯ ವ್ಯಾಪ್ತಿಯಲ್ಲಿ 2001ರ ಜನಗಣತಿಯಂತೆ ಜನಸಂಖ್ಯೆಯು 30 ,537 ಆಗಿದ್ದು, ಪುರಸಭೆ 
ವ್ಯಾಪ್ತಿಯ ವಿಸ್ತೀರ್ಣವು 9 .60 ಚ.ಕಿ. ಮೀ . ಇರುತ್ತದೆ. ಪ್ರಸ್ತುತ, ಹಾಲಿ ಇರುವ ಪುರಸಭೆಯ ಎಲ್ಲೆಯನ್ನೇ ಸ್ಥಳೀಯ ಯೋಜನಾ 
ಪ್ರದೇಶ ಎಂದು ನಿಗದಿಪಡಿಸಲಾಗಿದ್ದು, ಪ್ರಸ್ತಾಪಿತ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳನ್ನು ಸೇರಿಸಿ, 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಎ ರನ್ವಯ ಸ್ಥಳೀಯ ಯೋಜನಾ 
ಪ್ರದೇಶವೆಂದು ಘೋಷಿಸಲು ಅಭಿಪ್ರಾಯವನ್ನು ನೀಡಿರುತ್ತಾರೆ. 

ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ನಅಇ 680 ಅಪ್ರಾ 2008, ಬೆಂಗಳೂರು, ದಿನಾಂಕ: 11ನೇ ಸೆಪ್ಟೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಗೌರಿಬಿದನೂರು ಸ್ಥಳೀಯ ಯೋಜನಾ ಪ್ರದೇಶ ವ್ಯಾಪ್ತಿಗೆ ಒಳಪಡುವ 
ಗ್ರಾಮಗಳ ವಿವರಗಳನ್ನು ಅನುಬಂಧ-1 ರಲ್ಲಿ ತೋರಿಸಿರುವಂತೆ ಹಾಗೂ ಅನುಬಂಧ - 2 ರಲ್ಲಿನ ಎಲ್ಲೆಯ ವಿವರಣೆಯಂತೆ 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಎ ರನ್ವಯ ಗೌರಿಬಿದನೂರು ಸ್ಥಳೀಯ 
ಯೋಜನಾ ಪ್ರದೇಶ ಎಂದು ಘೋಷಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ. 


çat 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೫೭೧ 
ಅನುಬಂಧ- 1 
ಗೌರಿಬಿದನೂರು ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ವಿವರ 
ಸಂ . | ಈ ಗ್ರಾಮದ ಹೆಸರು 

| ವಿಸ್ತೀರ್ಣ | ಜನಸಂಖ್ಯೆ 2001 ರಂತೆ 
ಗೌರಿಬಿದನೂರು ಪಟ್ಟಣ 
ಹಿರೇಬಿದನೂರು ( ಭಾಗಶ:) 
ಗುಂಡಾಪುರ ( ಭಾಗಶ:) 
ಮಾದನಹಳ್ಳಿ ( ಭಾಗಶ:) 
ಕರಿಕಲ್ಲಹಳ್ಳಿ ( ಭಾಗಶ:) 
ದೇವರಹೊಸಹಳ್ಳಿ ( ಭಾಗಶ:) 
ಕಲ್ಲೂಡಿ ( ಭಾಗಶ:) 
- ಒಟ್ಟು 9. 60 ಚ. ಕಿ. ಮೀ . 

30 ,537 
ಸಿ. ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ. 

ಅನುಬಂಧ- 2 
ಗೌರಿಬಿದನೂರು ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರ 
ಕಲ್ಲೂಡಿ ಸ. ನಂ . 38ರಿಂದ ಪ್ರಾರಂಭವಾಗಿ ಪಶ್ಚಿಮಾಭಿಮುಖವಾಗಿ ಕಲ್ಲೂಡಿ ಸ. ನಂ . 150ರ ಮುಖಾಂತರ 
ಬೆಂಗಳೂರು- ಹಿಂದೂಪುರ ರಸ್ತೆ ಹಾಗೂ ರಸ್ತೆ ಹಾಗೂ ರೈಲ್ವೆ ಜಾಡನ್ನು ಛೇದಿಸಿಕೊಂಡು ಸ. ನಂ . 171ರ ಮುಖಾಂತರ ಹಾದು 
ಪುನ: ಉತ್ತರ ಪಿನಾಕಿನಿ ನದಿಯನ್ನು ಛೇದಿಸಿಕೊಂಡು ದೇವರ ಹೊಸಹಳ್ಳಿ ಸ. ನಂ . 49,48,44 ,46ರ ಮುಖಾಂತರ ಹಾಯ್ದು 
ಸ. ನಂ . 42ನ್ನು ಸಂಧಿಸಿ ನಂತರ ದಕ್ಷಿಣಾಭಿಮುಖವಾಗಿ ಸ. ನಂ . 43,18,17,20 , 21, 22ರ ಮುಖಾಂತರ ಹಾಯ್ದು ಕರೇ ಕಲ್ಲಹಳ್ಳಿ 
ಸ. ನಂ . 200,199,67,171 ,144 ಮತ್ತು 48ರ ತನಕ ಒಂದು ಸ. ನಂ . 149ನ್ನು ಸೇರುತ್ತದೆ. ಪುನ: ಪಶ್ಚಿಮಾಭಿಮುಖವಾಗಿ ಹೋಗಿ 
ಗುಂಡಾಪುರ ಸ. ನಂ . 124 ,196,127,126ರ ಮುಖಾಂತರ 124ನ್ನು ಸೇರುತ್ತದೆ ಮನ: ಉತ್ತರಾಭಿಮುಖವಾಗಿ ಹೋಗಿ 
116 ,117,107019ರ ಮೂಲಕ ಹಾಯ್ದು ಸ. ನಂ . 132ನ್ನು ಸಂಧಿಸುತ್ತದೆ ಮತ್ತೆ ಪೂರ್ವದ ಕಡೆಗೆ ತಿರುಗಿ ಗುಂಡಾಪುರ ಸ. ನಂ . 
2ರ ಮೂಲಕ ಸ. ನಂ . 3ರನ್ನು ಸಂಧಿಸುತ್ತದೆ. ಪುನ: ದಕ್ಷಿಣದ ಕಡೆಗೆ ತಿರುಗಿ ಸ. ನಂ . 3 ಹಾಗೂ 9ನ್ನು ಸಂಧಿಸುತ್ತದೆ. ಪುನಃ 
ಪೂರ್ವಕ್ಕೆ ತಿರುಗಿ ಮಾದನಹಳ್ಳಿ ಗ್ರಾಮದ ಸ. ನಂ . 179ನ್ನು ಸಂಧಿಸುತ್ತದೆ. ಮತ್ತೆ ದಕ್ಷಿಣದ ಕಡೆ ತಿರುಗಿ ಮಾದನಹಳ್ಳಿ ಗ್ರಾಮದ 
ಸ. ನಂ . 164ನ್ನು ಸಂಧಿಸುತ್ತದೆ. ಮತ್ತೆ ಪೂರ್ವದ ಕಡೆ ತಿರುಗಿ ಮಾದನಹಳ್ಳಿ ಗ್ರಾಮದ ಸ. ನಂ . 165 ,166,172,140ರ 
ಮುಖಾಂತರ ಸ. ನಂ . 139ನ್ನು ಸೇರುತ್ತದೆ . ಪುನಃ ದಕ್ಷಿಣದ ಕಡೆ ತಿರುಗಿ ಬೆಂಗಳೂರು ಕಡೆಗೆ ಹೋಗುವ ರೈಲ್ವೆ ರಸ್ತೆಯ 
ಸಮಾನಾಂತರವಾಗಿ ಹರಿದು ಮಾದನಹಳ್ಳಿ ಗ್ರಾಮದ ಸ. ನಂ . 120 ರಿಂದ ಪ್ರಾರಂಭವಾಗಿ ಬೆಂಗಳೂರು ಹಿಂದೂಪರ 
ರಸ್ತೆಯನ್ನು ಛೇದಿಸಿಕೊಂಡು ಮಾದನಹಳ್ಳಿ ಗ್ರಾಮ ಸ. ನಂ . 305 ,107,111ರ ಮುಖಾಂತರ 109 ಸ. ನಂ . ನಲ್ಲಿ ಪೂರ್ವದ 
ಗಡಿಯನ್ನು ತಲುಪಿ ಗೌರಿಬಿದನೂರು ಪುರಸಭೆಯ ಮಾದನಹಳ್ಳಿ ಸ. ನಂ . 113ರಿಂದ ಉತ್ತಾರಾಭಿಮುಖವಾಗಿ ಹರಿದು 
78 , 66 , 43, 42 ,20,14 ಸ. ನಂಗಳ ಮುಖಾಂತರ ಪುನ: ಪೂರ್ವಕ್ಕೆ ತಿರುಗಿ ಉತ್ತರ ಪಿನಾಕಿನಿ ನದಿಯನ್ನು ಛೇಧಿಸಿಕೊಂಡು 
ಹಿರೀಬಿದನೂರು ಸ . ನಂ . 123 ,127 ,158ರ ಮುಖಾಂತರ ಸ . ನಂ . 73ಕ್ಕೆ ಸೇರಿ ಪುನ: ಉತ್ತರಾಭಿಮುಖವಾಗಿ ಹರಿದು ಸ . ನಂ . 
201,192 ,227ನ್ನು ಸಂಧಿಸಿ ಪುನ: ಪಶ್ಚಿಮದ ಕಡೆಯಲ್ಲಿ ಉತ್ತರ ಪಿನಾಕಿನಿ ನದಿಯನ್ನು ಛೇಧಿಸಿಕೊಂಡು ಪುನಃ 
ಉತ್ತರಾಭಿಮುಖವಾಗಿ ನದಿಯ ದಡದಲ್ಲಿಯೇ ಹಾಯ್ದು ಕಲ್ಲೂಡಿ ಸ. ನಂ . 34,35 ,36 ,37ರ ಮುಖಾಂತರ ಹರಿದು ಸ. ನಂ . 
38ರ ಪ್ರಾರಂಭದ ಬಿಂದುವಿನಲ್ಲಿ ಅಂತ್ಯಗೊಳ್ಳುತ್ತದೆ. 
ಸಂಖ್ಯೆ: ನಅಇ 630 ಅಪ್ರಾ 2008 

ಸಿ. ಟಿ. ನಾರಾಯಣಸ್ವಾಮಿ 
ಪಿ . ಆರ್ . 2254 

ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ವಿಷಯ : ಚಿಕ್ಕಮಗಳೂರು ನಗರಕ್ಕೆ ನೀರು ಸರಬರಾಜು ಮಾಡುವ 300 ಎಂ . ಎಂ . ಸಿ. ಐ . ಕೊಳವೆ ಮಾರ್ಗವನ್ನು 

ಹಿರೇಕೊಳಲೆ ಕೆರೆಯಿಂದ 4.54 ಎಂ .ಎಲ್. ಡಿ ನೀರು ಶುದ್ದೀಕರಣ ಘಟಕದವರೆಗೆ 355 .06 ಎಂ . ಎಂ . 
ಮೃದು ಕಬ್ಬಿಣದ ಕೊಳವೆ ಮಾರ್ಗಕ್ಕೆ ಬದಲಾವಣೆ ಮಾಡುವ ಯೋಜನೆಯ ಅಂದಾಜು ವೆಚ್ಚ 

ರೂ . 550.00 ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ: 1) ವ್ಯನಿ, ಕನನೀಸ ಮತ್ತು ಒಚ ಮಂಡಳಿ , ಬೆಂಗಳೂರು ರವರ ಪತ್ರ ಸಂಖ್ಯೆ : ಕಜಮಂ (ತಾಂತ್ರಿಕ / 

ಚಿಕ್ಕಮಗಳೂರು ನಿಸಯೋ - 01 /686/2009 - 10 ದಿ:24 -6 -2009. 


೩೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಪ್ರಸ್ತಾವನೆ: 

ಚಿಕ್ಕಮಗಳೂರು ನಗರವು ಜಿಲ್ಲಾ ಕೇಂದ್ರವಾಗಿದ್ದು, 2001ರ ಜನಗಣತಿಯಂತೆ 1, 01, 251 ಜನಸಂಖ್ಯೆ ಇದು , ಪ್ರಸ್ತುತ 
1, 20, 000 ಇರುತ್ತದೆ. ಈ ನಗರಕ್ಕೆ ಸುಮಾರು 8 ಕಿ. ಮೀ . ದೂರವಿರುವ ಹಿರೇಕೊಳಲೆ ಕೆರೆಯಿಂದ ಗುರತ್ವಾಕರ್ಷಣೆ ಕೊಳವೆ 
ಮಾರ್ಗದ ಮೂಲಕ ಸುಮಾರು 6.5 ಗ್ಯಾಲನ್ ನೀರು ಸರಬರಾಜು ಮಾಡುತ್ತಿದ್ದು, ನೀರಿನ ವ್ಯವಸ್ಥೆಯನ್ನು ಸುಧಾರಿಸಲು 
ಯಗಚಿ ಜಲಾಶಯದಿಂದ ಒಟ್ಟು 22.70 ಎಂ .ಎಲ್. ಡಿ ನೀರು ಸರಬರಾಜು ಮಾಡುವ ಯೋಜನೆಯನ್ನು 2002ರಲ್ಲಿ 
ಚಾಲನೆಗೊಳಿಸಲಾಗಿದೆ. ಹಿರೇಕೊಳಲೆ ಕೆರೆಯಿಂದ ರತ್ನಗಿರಿ ಬೋರೆಯಲ್ಲಿರುವ ಜಲಶುದ್ದೀಕರಣ ಘಟಕದವರೆಗೆ ಅಳವಡಿಸಿರುವ 
300 ಮೀ . ಮೀ . ವ್ಯಾಸದ ಸಿ.ಐ. ಕೊಳವೆ ಮಾರ್ಗವು 1964ನೇ ವರ್ಷದಲ್ಲಿ ಅಳವಡಿಸಿದ್ದು ತುಂಬ ಹಳೆಯದಾಗಿರುತ್ತದೆ. ಸದರಿ 
ಕೊಳವೆ ಮಾರ್ಗದಲ್ಲಿ ಹೂಳು ತುಂಬಿದ್ದು, ಬಹಳಷ್ಟು ಕಡೆ ಹೊಡೆದು ಹೋಗಿ ಸಮರ್ಪಕವಾಗಿ ನೀರು ಪೂರೈಕೆಯಾಗುತ್ತಿಲ್ಲ. 
ಆದ್ದರಿಂದ ಈ ಕೊಳವೆ ಮಾರ್ಗವನ್ನು ಬದಲಾಯಿಸುವ ಅಗತ್ಯವಿರುತ್ತದೆ. 

ಪಟ್ಟಣದ ನೀರು ಸರಬರಾಜು ವ್ಯವಸ್ಥೆಯನ್ನು ಉತ್ತಮಗೊಳಿಸಲು ಹಿರೇಕೊಳಲೆ ಕೆರೆಯಿಂದ ರತ್ನಗಿರಿ 
ಬೋರೆಯಲ್ಲಿರುವ ಜಲಶುದ್ದೀಕರಣ ಘಟಕದವರೆಗೆ ಅಳವಡಿಸಿರುವ 300 ಮೀ . ಮೀ . ವ್ಯಾಸದ ಸಿ. ಐ. ಕೊಳವೆ ಮಾರ್ಗವನ್ನು 
355. 06 ಎಂ . ಎಂ . ಮೈದು ಕಬ್ಬಿಣದ ಕೊಳವೆ ಮಾರ್ಗಕ್ಕೆ ಬದಲಾವಣೆ ಮಾಡುವ ಯೋಜನೆಯನ್ನು ನಗರ ನೀರು ಸರಬರಾಜು 
ಯೋಜನೆಯಡಿ ಅಂದಾಜನ್ನು 2008 - 09ನೇ ಸಾಲಿನ ( 2009 -10ನೇ ಸಾಲಿಗೆ ಮುಂದುವರೆದ) ಮಂಡಳಿ ಹಾಗೂ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ದರ ಸೂಚಿಯನ್ವಯ ರೂ .550.00 ಲಕ್ಷಗಳಿಗೆ 
ತಯಾರಿಸಿ ಯೋಜನೆಯನ್ನು ಈ ಕೆಳಕಂಡ ಆರ್ಥಿಕ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳಲು ಹಾಗೂ ಯೋಜನೆಗೆ ಆಡಳಿತಾತ್ಮಕ 
ಅನುಮೋದನೆ ಕೋರಿ ವ್ಯವಸ್ಥಾಪಕ ನಿರ್ದೇಶಕರು, ಕನನೀಸ ಮತ್ತು ಒಚ ಮಂಡಳಿ, ಇವರು ಮೇಲೆ ಓದಲಾದ ಪತ್ರದಲ್ಲಿ 
ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಆರ್ಥಿಕ ಸಂಸ್ಥೆಗಳಿಂದ ಸಾಲ ರೂ . 275.00 ಲಕ್ಷಗಳು 
ಸರ್ಕಾರದ ಅನುದಾನ 

ರೂ .275 .00 ಲಕ್ಷಗಳು 
ಒಟ್ಟು 

ರೂ .550.00 ಲಕ್ಷಗಳು 
ಈ ಯೋಜನೆಗೆ ಮಂಡಳಿಯ 2009 - 10ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ 1/ 3ನೇ ರಷ್ಟು ಮೊತ್ತವನ್ನು ಅನುವು 
ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 

ಪ್ರಸ್ತಾವನೆಯಲ್ಲಿ ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ನಅಇ 16 ಯುಡಬೂ .ಎಸ್ 2009 ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಚಿಕ್ಕಮಗಳೂರು ನಗರಕ್ಕೆ ನೀರು ಸರಬರಾಜು ಮಾಡುವ 300 
ಎಂ . ಎಂ . ಸಿ. ಐ. ಕೋಳವೆ ಮಾರ್ಗವನ್ನು ಹಿರೇಕೊಳಲೆ ಕೆರೆಯಿಂದ 4.54 ಎಂ . ಎಲ್. ಡಿ. ನೀರು ಶುದ್ದೀಕರಣ ಘಟಕದವರೆಗೆ 
355.06 ಎಂ . ಎಂ .ಮೃದು ಕಬ್ಬಿಣದ ಕೊಳವೆ ಮಾರ್ಗಕ್ಕೆ ಬದಲಾವಣೆ ಮಾಡುವ ಯೋಜನೆಯ ಅಂದಾಜು ವೆಚ್ಚ ರೂ .550.0 
ಲಕ್ಷಗಳಲ್ಲಿ ( ರೂ . ಐದುನೂರ ಐವತ್ತು ಲಕ್ಷಗಳು ಮಾತ್ರ) ನಗರ ನೀರು ಸರಬರಾಜು ಯೋಜನೆಯಡಿ ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗೊಳಪಟ್ಟು 
ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ. 
1) Water rates as proposed by KUWS& DB have to be implemented to meet O & M cost. 
2 ) KTPP provisions, quality control and timely completion should ensured . 

ಸದರಿ ಯೋಜನೆಯನ್ನು ನಿಗದಿತ ವೇಳೆಯಲ್ಲಿ ಪೂರ್ಣಗೊಳಿಸುವುದು . 
4 ) ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡಕೂಡದು . 

ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಎಫ್. ಡಿ 443 ವೆಚ್ಚ -9 /2009 ದಿ: 23 -7 -2009ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 2255 

- ಸಿ. ಟಿ. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ. 
ವಿಷಯ : ತುಮಕೂರು ಉಪ್ಪಾರಹಳ್ಳಿ ರೈಲ್ವೆ ಮೇಲೆ ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಆಸ್ತಿಗಳನ್ನು 

ಕಳೆದುಕೊಂಡ ಭೂ ಮಾಲೀಕರುಗಳಿಗೆ ಪರ್ಯಾಯ ನಿವೇಶನಗಳನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: ಆಯುಕ್ತರು, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ಪತ್ರ ಸಂಖ್ಯೆ .TUDALAQ/ CR/3/ 2006 - 07, 

ದಿನಾಂಕ: 15 - 3 - 07 ಮತ್ತು 1 - 7 - 08. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೫೭೩ 
ಪ್ರಸ್ತಾವನೆ: 

ಆಯುಕ್ತರು, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ರವರು ಮೇಲೆ ಓದಲಾದ ಪತ್ರಗಳಲ್ಲಿ ಸಲ್ಲಿಸಿರುವ 
ಪ್ರಸ್ತಾವನೆಯಲ್ಲಿ ತುಮಕೂರು ನಗರದ ಉಪ್ಪಾರಹಳ್ಳಿ ರೈಲ್ವೆ ಮೇಲು ಸೇತುವೆ ನಿರ್ಮಾಣಕ್ಕೆ ತಮ್ಮ ಖಾಸಗಿ ಆಸ್ತಿಗಳನ್ನು ಭೂ 
ಮಾಲೀಕರುಗಳು ಸ್ವಇಚ್ಛೆಯಿಂದ ನಗರಸಭೆಗೆ ಬಿಟ್ಟುಕೊಡಲು ಒಪ್ಪಿರುವುದರಿಂದ ಸದರಿ ಆಸ್ತಿ ಕಳೆದುಕೊಂಡವರಿಗೆ ನಿವೇಶನದ 
ಮೌಲ್ಯವನ್ನು ಕಟ್ಟಡ ಮತ್ತು ನಿವೇಶನದ ಪರಿಹಾರ ಮೊಬಲಗಿನಲ್ಲಿ ಮುರಿತಗೊಳಿಸಿ ಪ್ರಾಧಿಕಾರಕ್ಕೆ ಸಂದಾಯ ಮಾಡಿಕೊಳ್ಳುವ 
ಷರತ್ತಿಗೊಳಪಟ್ಟು ಭೂ ಮಾಲೀಕರುಗಳಾದ ಶ್ರೀ ಟಿ. ವಿ . ರಾಜೇಂದ್ರಕುಮಾರ್, ಶ್ರೀಮತಿ ಟಿ.ಎ . ಪರಹಾನ, ಶ್ರೀ ಟಿ.ಎ . 
ವಿಜಯೇಂದ್ರಕುಮಾರ್, ಶ್ರೀಮತಿ ರಾಜಮ್ಮ ಕೋಂ ಶ್ರೀ ಕೆ.ಸಿ. ಶಿವನಂಜಯ್ಯ , ಶ್ರೀ ಸಿ. ಬಿ. ನರಸಿಂಹಯ್ಯ , ಬಸಮ್ಮ ಕೋಂ 
ಸಿದ್ದಲಿಂಗಪ್ಪ, ಶ್ರೀಮತಿ ಕಸ್ತೂರಿಬಾಯಿ ಕೋಂ ಕೃಪ್ಲೋಜಿರಾವ್ ಹಾಗೂ ಶ್ರೀಮತಿ ನಾಗಲಾಂಬಿಕೆ ಇವರುಗಳಿಗೆ ತುಮಕೂರು 
ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಿರುವ ಮೆಳೇಕೋಟೆ-ವೀರಸಾಗರ ವಸತಿ ಬಡಾವಣೆಯಲ್ಲಿ ತಲಾ 40x60 ಅಡಿ ವಿಸ್ತೀರ್ಣದ 
8 ನಿವೇಶನಗಳನ್ನು ಮಂಜೂರು ಮಾಡಲು ಪ್ರಾಧಿಕಾರವು ದಿನಾಂಕ: 24 - 2 - 2007 ರಂದು ಜರುಗಿದ ಸಭೆಯಲ್ಲಿ ತೀರ್ಮಾನ 
ಕೈಗೊಂಡಿರುವ ಹಿನ್ನೆಲೆಯಲ್ಲಿ ರೈಲ್ವೆ ಮೇಲು ಸೇತುವೆ ನಿರ್ಮಾಣಕ್ಕಾಗಿ ನಿವೇಶನ/ಮನೆ ಕಳೆದುಕೊಂಡವರಿಗೆ ಸದರಿ 8 
ನಿವೇಶನಗಳನ್ನು ಪ್ರತಿ ಚದರ ಅಡಿಗೆ ರೂ .300/ - ರಂತೆ ದರ ವಿಧಿಸಿ ತುಮಕೂರು ನಗರಸಭೆಯ ಮುಖಾಂತರ ಮಂಜೂರು 
ಮಾಡಲು ಸರ್ಕಾರದ ಅನುಮತಿ ಕೋರಿರುತ್ತಾರೆ. 

ತದನಂತರ ಸದರಿ ಪ್ರಾಧಿಕಾರವು ದಿನಾಂಕ: 24 -5 - 2007 ರಂದು ಜರುಗಿದ ಮತ್ತೊಂದು ಸಭೆಯಲ್ಲಿ ಸದರಿ 
ನಿವೇಶನಗಳ ಬೆಲೆಯನ್ನು ಶೇ .50ರಷ್ಟು ಕಡಿಮೆ ಮಾಡಿ ಚದರ ಅಡಿಗೆ ರೂ .150 /- ರಂತೆ ತುಮಕೂರು ನಗರಸಭೆಯ 
ಮುಖಾಂತರ ಆಸ್ತಿಗಳನ್ನು ಕಳೆದುಕೊಂಡ ಭೂ ಮಾಲೀಕರಿಗೆ ಮಂಜೂರು ಮಾಡಲು ತೀರ್ಮಾನಿಸಿದೆ. ಕರ್ನಾಟಕ 
ನಗರಾಭಿವೃದ್ಧಿ ಪ್ರಾಧಿಕಾರಗಳ ( ನಿವೇಶನ ಹಂಚಿಕೆ) ನಿಯಮಗಳು, 1991 ರನ್ವಯ ಸದರಿ 8 ನಿವೇಶನಗಳನ್ನು ಶೇ .50 ರಷ್ಟು 
ಕಡಿಮೆ ಬೆಲೆಯಲ್ಲಿ ಮಂಜೂರು ಮಾಡಲು ಅವಕಾಶವಿರುವುದಿಲ್ಲ . ಹಾಗೂ ಸದರಿ 8 ನಿವೇಶನಗಳನ್ನು ಪ್ರಾಧಿಕಾರದ ಸಭೆಯ 
ತೀರ್ಮಾನದಂತೆ ತುಮಕೂರು ನಗರಸಭೆಗೆ ಮಂಜೂರು ಮಾಡಿದಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ (ನಿವೇಶನ 
ಹಂಚಿಕೆ ) ನಿಯಮಗಳು, 1991ರ ನಿಯಮ 4 ರನ್ವಯ ಬಡಾವಣೆಯ ಒಟ್ಟಾರೆ ವಿಸ್ತೀರ್ಣದ ಶೇ .10ನ್ನು ಮೀರುವುದಿಲ್ಲ. 
ಆದ್ದರಿಂದ ಆಯುಕ್ತರು, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸರ್ಕಾರವು 
ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ ನಅಇ 15 ಬೆಂರೂಪ್ರಾ 2007, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ತುಮಕೂರು ಉಪ್ಪಾರಹಳ್ಳಿ ರೈಲ್ವೆ ಮೇಲೆ ಸೇತುವೆ ನಿರ್ಮಾಣಕ್ಕೆ 
ಸಂಬಂಧಿಸಿದಂತೆ ಆಸ್ತಿಗಳನ್ನು ಕಳೆದುಕೊಂಡ ಭೂ ಮಾಲೀಕರುಗಳಿಗೆ ತುಮಕೂರು ನಗರಸಭೆಯ ವತಿಯಿಂದ ಪರ್ಯಾಯ 
ನಿವೇಶನಗಳನ್ನು ಹಂಚಿಕೆ ಮಾಡಲು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರವು ನಿರ್ಮಿಸಿರುವ ಮೆಳೇಕೋಟೆ- ವೀರಸಾಗರ 
ವಸತಿ ಬಡಾವಣೆಯಲ್ಲಿನ 40x60 ಚದರ ಅಡಿ ವಿಸ್ತೀರ್ಣದ 8 ನಿವೇಶನಗಳನ್ನು ಪ್ರತಿ ಚದರ ಅಡಿಗೆ ರೂ .300/- ರಂತೆ ದರ 
ವಿಧಿಸಿ ತುಮಕೂರು ನಗರಸಭೆಗೆ ಮಂಜೂರು ಮಾಡಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಈ ಆದೇಶವನ್ನು ಸಚಿವ ಸಂಪುಟದ ಪ್ರಕರಣ ಸಂಖ್ಯೆ, ಸಿ:405/2009, ದಿನಾಂಕ: 15 - 9 - 2009 ರಲ್ಲಿ ಕೈಗೊಂಡ 
ನಿರ್ಣಯದಂತೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ . ಆರ್ . 2319 

ಸಿ. ಟಿ. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ. 
INFORMATION TECHNOLOGY , BIOTECHNOLOGY & SCIENCE & TECHNOLOGY SECRETARIAT 

Sub : Appointment of consultant to conduct techno economic pre-feasibility survey of 

_ proposed ITIR in the Bangalore- BIAL Area- Reg. 
Read : 1. Government of India Notification No . 7(5 ) 2006 - E -Infra-Policy objectives, dated . 

28 .05 . 2008 from the Ministry of Communication and Information Technology , 
Department of IT . 
2 . Government letter No . ITD 22 MDA 2008 , dated .15 . 12 . 2008. 
3 . KEONICS letter No.KSEDC /ITIR /08 -09 , dt. 16 .12 . 2008 . 
4 . KEONICS letter No. KSEDC /ITIR / BIAL - 09 - 10 , dt.22 . 10 . 2009 . 


೩೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

2007 - 0 
Preamble : 

Government of India with an intention to promote investment in the IT / ITES / EMH units and to 
attract major investments has announced a polisy for setting up of ITIR regions which would be 
specifically delineated investments regions with a minimum area of around 40 sq. k .ms., vide Government 
of India Notification dated 28 .05 .2008 referred at (1) above. 

Accordingly State Government decided to notify the area near Bangalore - BIAL Area as ITIR and 
KEONICS was directed vide letter referred at (2 ) above , to invite tenders from reputed agencies for 
conducting techno economic pre-feasiblity survey as per the policy guidelines of Government of India . 

KEONICS vide letter referred at (3) above , sought the permission of Government to call for EOI, 
for appointing counsultant for conducting Techno economic Per-feasibility survey and KEONICS was 
permitted vide Government letter dated .20 . 12 . 2008 . 

MD ,KEONICS vide letter dated . 22 .10 .2009 has reported that the tender process was initiated 
and at the time of finalizations of the tender it was felt that the current process of selection of the 
consultant was not comprehensive in scope and hence fresh financial bids were invited from 6 
transaction advisors listed in the Government of India panel of transaction advisors for PPP projects, 
Further approval of the RFP documents & the financial bids were invited from the following transactions 
advisors , who are empanelled by Government of India . 

1) M / S . Deloitte Touche tohmatsu India Private Limited , India . 
2 ) M / s. Ernst & Young Privated Limited , India . 
3 ) M / s. Infrastructure Devlopment Finance Company ( IDFC ) Ltd ., India . 
4 ) M / s. Price Water House Coopers Private Limited , India . 
5 ) M / S.CRISIL Infrastructure Advisory , India . 
6 ) M / s . International Finance Corporation . 
Out of the 6 advisors mentioned above , the following 3 advisors submitted their proposals . 
1) M / s. Deloitte Touche Tohmatsu India Private , Limited India . 
2 ) M / s. Ernst & Young Private Limited , India . 
3 ) M /s. Price Water House Coopers Private Limited , India . 

After scrutinising, the tenders accpepting authority noted that M S.Deloitte Touche Tohmatsu 
India Private Limited , India . Who had quoted Rs. 36 ,80 ,000 / - was the lowest. 

Hence MD , KEONICS has sought orders of Government for appointment of M I S . Deloitte 
Touche Tohmatsu India Private Limited , India as consultant to conduct Techno economic Pre -feasibility 
survey in Bangalore -BIAL Area and also to release a grant of Rs .36 ,80 ,000 / - in order to facilitate 
KEONICS to enter into an agreementwith M / S .Deloitte Touche Tohmatsu India Private Limited , India . 

Hence the following order: 

Government Order No: ITD : 22 MDA : 2008 , Bangalore, Dated : 23rd October 2009 

In the circumstances explained in the Preamble , Government are pleased to permit KEONICS to 
appoint M / S . Deloitte Touche Tohmatsu India Private Limited , India . As consultant to conducting the 
Techno economic Pre -feasibility survey for ITIR in Bangalore – BIAL area and to release an amount of 
Rs . 36 ,80 ,000/- (Rupees Thirty Six Lakhs and Eighty Thousand only) to KEONICS to meet the above 
expenditure subject to following conditions: 

1) Mode of payments : 

25 % after approval of draft project proposal 
45 % after approval of final project proposal 

30 % after notification of ITIR by Government of India . 
2) Time Schedule : 

Submmission of draft report - 20 days from the date of agreement. 
Submission of final report - 15 days after approval of the draft report. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೫೭೫ 
3 ) Scope of work 

- shall clearly be defined by Managing Director, KEONICS. 
4 ) Penalty Clause 

- to be incorporated for non - performance and non - adherence 

of time schedule . 
The Administrative Officers, Directorate of Information Technology and Biotechnology 
Department shall draw the said grant from the Treasury duly countersigned by the Director, Information 
Technology and Biotechnology and disburse the amount. 

The Managing director, KEONICS shall submit the Utilization Certificate in the prescribed format 
through the Director Information Technology and Biotechnology , Bangalore . 

The expenditure on this account shall be debited to Head of Account " 3451 -00 -090 -2 -01-IT 
Promotion and Development - 059 -Other Expenses (Plan ) for 2009 - 10 " 

This order issues presuming the concurrence of Finance Department Vide No . FD 1 TFP 2008 , 
dated : 16 . 05 . 2008. 

By Order and in the name of the Governor of Karnataka , 

M . V . KRISHNAMURTHY 
P. R . 2429 

Under Secretary to Government 
Information Technology, Biotechnology and Science & Technology Department. 

- ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಪುತ್ತೂರು ತಾಲ್ಲೂಕು, ಉಪ್ಪಿನಂಗಡಿ ಹೋಬಳಿ, ಕಸಬ ಗ್ರಾಮದ ಸ. ನಂ .178:1ಬಿ2ರಲ್ಲಿ 1.18ಎಕರೆ ಹಾಗೂ 

178:5ರಲ್ಲಿ 1.08 ಎಕರೆ, ಒಟ್ಟು 2.26 ಎಕರೆ ವಿಸ್ತೀರ್ಣದ ಜಮೀನನ್ನು ಕೃಷಿಯಿಂದ ವಸತಿ ವಲಯಕ್ಕೆ 

ಭೂ ಉಪಯೋಗ ಬದಲಾವಣೆ ಮಾಡುವ ಬಗ್ಗೆ . 
ಓದಲಾಗಿದೆ: 1) ಸದಸ್ಯ ಕಾರ್ಯದರ್ಶಿ , ಯೋಜನಾ ಪ್ರಾಧಿಕಾರ, ಪುತ್ತೂರು ಸ್ಥಳೀಯ ಯೋಜನಾ ಪ್ರದೇಶ, ಇವರ 

ಇವರ ಪತ್ರ ಸಂಖ್ಯೆ: ಸ್ಥ . ಯೋ . ಪ್ರಾ . ಪು : ಭೂ . ಉ . ಬಃ80:2009 - 10, ದಿನಾಂಕ 27 - 07 - 2009. 
2) ದಿನಾಂಕ: 25 - 09 - 2009ರಂದು ಕಡತ ಸಂಖ್ಯೆ : ನಗ್ರಾಯೋ (17): ಭೂ : ಉಬ:ಕಬಕ:306:2009ರಲ್ಲಿ 

ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು ನೀಡಿರುವ ಅಭಿಪ್ರಾಯ . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಸದಸ್ಯ ಕಾರ್ಯದರ್ಶಿ , ಯೋಜನಾ ಪ್ರಾಧಿಕಾರ , ಪುತ್ತೂರು ಸ್ಥಳೀಯ 
ಯೋಜನಾ ಪ್ರದೇಶ, ಇವರು ಪುತ್ತೂರು ತಾಲ್ಲೂಕು, ಉಪ್ಪಿನಂಗಡಿ ಹೋಬಳಿ, ಕಸಬ ಗ್ರಾಮದ ಸ. ನಂ .178 :1ಬಿ2ರಲ್ಲಿ 1.18 
ಎಕರೆ ಹಾಗೂ 178:5ರಲ್ಲಿ ಎಕರೆ, ಒಟ್ಟು 2.26 ಎಕರೆ ವಿಸ್ತೀರ್ಣದ ಜಮೀನನ್ನು ಕೃಷಿಯಿಂದ ವಸತಿ ವಲಯಕ್ಕೆ ಭೂ 
ಉಪಯೋಗ ಬದಲಾವಣೆ ಮಾಡುವ ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ 
14 ( ಎ ) ರನ್ವಯ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿದ್ದು , ಈ ಪ್ರಕಟಣೆಗೆ ನಿಗಧಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ 
ಬಂದಿರುವುದಿಲ್ಲವೆಂದು ತಿಳಿಸುತ್ತಾ , ಪ್ರಸ್ತಾವನೆಯನ್ನು ಶಿಫಾರಸು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಮೇಲೆ (2) ರಲ್ಲಿ ಓದಲಾದ ಕಡತದಲ್ಲಿ ನಗರ ಯೋಜನಾ ನಿರ್ದೇಶಕರು ಪ್ರಸ್ತಾವನೆಯನ್ನು ಪರಿಗಣಿಸಬಹುದೆಂದು ಶಿಫಾರಸು 
ಮಾಡಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ : ನಅಇ 475 ಮೈಅಪ್ರಾ 2009 , ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ 
14(1) ( ಎ) ರ ಪ್ರಕಾರ ಪುತ್ತೂರು ತಾಲ್ಲೂಕು, ಉಪ್ಪಿನಂಗಡಿ ಹೋಬಳಿ, ಕಸಬ ಗ್ರಾಮದ ಸ. ನಂ . 178 :1ಬಿ2ರಲ್ಲಿ 1.18 ಎಕರೆ 
ಹಾಗೂ 178:5ರಲ್ಲಿ 1.08 ಎಕರೆ, ಒಟ್ಟು 2 .26 ಎಕರೆ ವಿಸ್ತೀರ್ಣದ ಜಮೀನನ್ನು ಕೃಷಿಯಿಂದ ವಸತಿ ವಲಯಕ್ಕೆ ಭೂ 
ಉಪಯೋಗ ಬದಲಾವಣೆ ಮಾಡಲು ಈ ಕೆಳಕಂಡ ಷರತ್ತುಗೊಳಪಟ್ಟು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

1) ಪ್ರಸ್ತಾಪಿತ ಜಮೀನಿನ ಭೂ ಉಪಯೋಗ ಬದಲಾವಣೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ 
ಈ ಕಾಯ್ದೆಯ, 1961ರ ಪ್ರಕರಣ 18ರನ್ವಯ ನಿಗದಿತ ಶುಲ್ಕವನ್ನು ಪ್ರಾಧಿಕಾರಕ್ಕೆ ಅರ್ಜಿದಾರರು ಪಾವತಿಸತಕ್ಕದ್ದು. 
2) ಸದರಿ ಭೂ ಉಪಯೋಗ ಬದಲಾವಣೆಯನ್ನು ಮಹಾ ಯೋಜನೆಯಲ್ಲಿ ಅಳವಡಿಸಿಕೊಳ್ಳತಕ್ಕದ್ದು. 


೩೫೭೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
3) ಅರ್ಜಿದಾರರು ಪ್ರಸ್ತಾಪಿತ ಜಮೀನಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಮುನ್ನ ವಲಯ 

ನಿಯಮಾವಳಿಗಳನ್ವಯ ವಸತಿ ವಿನ್ಯಾಸಕ್ಕೆ ಪುತ್ತೂರು ಸ್ಥಳೀಯ ಯೋಜನಾ ಪ್ರದೇಶ ಪ್ರಾಧಿಕಾರದಿಂದ 

ಅನುಮೋದನೆ ಪಡೆಯತಕ್ಕದ್ದು. 
4) ಪ್ರಸ್ತಾಪಿತ ಜಮೀನಿನಲ್ಲಿ ಮಳೆ ನೀರು ಸಂಗ್ರಹಣೆಗೆ ಅಗತ್ಯ ಕ್ರಮ ಕೈಗೊಳ್ಳತಕ್ಕದ್ದು. 
5) ಹಾಲಿ 7.5 ಮೀ . ಅಗಲದ ಸಂಪರ್ಕ ರಸ್ತೆಯನ್ನು 9.0 ಮೀ . ಗೆ ವಿಸ್ತರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ .ಆರ್. 2448 

ಸಿ. ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀಮತಿ ಎಸ್. ಪುಷ್ಪಲತಾ, ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಸಿಜೆ ( ಕಿವಿ) ಮತ್ತು 

ಜೆಎಂಎಫ್ಸಿ ನ್ಯಾಯಾಲಯ, ಮೈಸೂರು ಅವರ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ: ಒಇ 845 ಪಿಪಿಇ 2005 , ದಿನಾಂಕ: 03 - 05 - 2006, 

2) ನಿರ್ದೇಶಕರು, ಅಭಿಯೋಗ ಇಲಾಖೆ ಇವರ ಪತ್ರ ಸಂಖ್ಯೆ : ಡಿಪಿಎನ್.ಸಿಶಾ.1.37( 34):2008- 09 

ದಿನಾಂಕ: 26 - 06 - 2009. 
ಪ್ರಸ್ತಾವನೆ: 

- ಶ್ರೀಮತಿ ಎಸ್ . ಪುಷ್ಪಲತಾ , ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಮೈಸೂರು, ಇವರು ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 03 - 05 - 2006ರ (ಕ್ರ. ಸಂ .34) ಅಧಿಸೂಚನೆಯಲ್ಲಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇಮಕಗೊಂಡು ದಿನಾಂಕ: 15 - 05 - 2006ರ ಅಪರಾಹ್ನದಿಂದ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಅಧಿಕಾರಿಯು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯನ್ನು ನಿಯಮಾನುಸಾರ ದಿನಾಂಕ: 
15 - 05 - 2008ರಂದು ಪೂರೈಸಬೇಕಾಗಿದ್ದು, ಸದರಿ ಅಧಿಕಾರಿಯು ಹುದ್ದೆಗೆ ನಿಗಧಿಪಡಿಸಲಾಗಿದ್ದ ಪರೀಕ್ಷೆಗಳಲ್ಲೊಂದಾದ 
ಅಕೌಂಟ್ಸ್ ಹೈಯರ್ ಪರೀಕ್ಷೆಯನ್ನು ಪಾಸು ಮಾಡಿರುವುದಿಲ್ಲ. ಅಕೌಂಟ್ಸ್ ಹೈಯರ್ ಇಲಾಖಾ ಪರೀಕ್ಷೆಯನ್ನು 2008ರ 2ನೇ 
ಅಧಿವೇಶನದಲ್ಲಿ ತೆಗೆದುಕೊಂಡಿದ್ದು, ಅದರ ಫಲಿತಾಂಶ ಬರಬೇಕಾಗಿರುವುದರಿಂದ ಇವರ ಪರಿವೀಕ್ಷಣಾ ಅವಧಿಯನ್ನು 
ದಿನಾಂಕ: 15 - 05 - 2008ರಿಂದ ದಿನಾಂಕ: 14 - 11 - 2009ರವರೆಗೆ ಅಥವಾ ಪ್ರಸ್ತುತ ತೆಗೆದುಕೊಂಡಿರುವ ಇಲಾಖಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗುವವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಸರ್ಕಾರಿ ಸೇವಾ ( ಪರಿವೀಕ್ಷಣಾ) 
ನಿಯಮಗಳು, 1977ರ ನಿಯಮ 4ರ ಉಪನಿಯಮ (1)(i)ರ ರೀತ್ಯಾ ವಿಸ್ತರಣೆ ಮಾಡುವಂತೆ ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರು ಮೇಲೆ ( 2) ರಲ್ಲಿ ಓದಲಾದ ಪತ್ರಗಳಲ್ಲಿ ಕೋರಿರುತ್ತಾರೆ. 

ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಒಣ 328 ಪಿಪಿಇ 2009 , ಬೆಂಗಳೂರು, ದಿನಾಂಕ : 23ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕರ್ನಾಟಕ ನಾಗರೀಕ ಸೇವೆಗಳ ( ಪರಿವೀಕ್ಷಣಾ) 
ನಿಯಮಗಳು 1977ರ 4ನೇ ನಿಯಮದ ಉಪ ನಿಯಮ (1)(i)ರನ್ವಯ ಶ್ರೀಮತಿ ಎಸ್. ಪುಷ್ಪಲತಾ, ಸಹಾಯಕ ಸರ್ಕಾರಿ 
ಅಭಿಯೋಜಕರು , 2ನೇ ಸಿಜೆ ( ಕಿವಿ) ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ , ಮೈಸೂರು ಇವರ ಪರಿವೀಕ್ಷಣಾ ಅವಧಿಯನ್ನು 
ದಿನಾಂಕ: 15 - 05 - 2008 ರಿಂದ ದಿನಾಂಕ: 14 - 11 - 2009ರವರೆಗೆ ವಿಸ್ತರಿಸಲಾಗಿದೆಯೆಂದು ಸರ್ಕಾರವು ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕೆ. ಸಿ. ಸಿದ್ದಪ್ಪ 
ಪಿ . ಆರ್ . 2471 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ, 

(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸಾ ಮತ್ತು ಅಭಿಯೋಗ) 
ವಿಷಯ : ಶ್ರೀ ಎಸ್ . ರಾಜಣ್ಣ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ, ಅರಸೀಕೆರೆ ಅವರ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ: ಒಣ 845 ಪಿಪಿಇ 2005 , ದಿನಾಂಕ: 03 - 05 - 2006. 

2) ನಿರ್ದೇಶಕರು, ಅಭಿಯೋಗ ಇಲಾಖೆ ಇವರ ಪತ್ರ ಸಂಖ್ಯೆ: ಡಿಪಿಎನ್.ಸಿಶಾ.1.37( 41):2008- 09 
ದಿನಾಂಕ: 09 - 07 - 2009 . 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೫೭೭ 
ಪ್ರಸ್ತಾವನೆ: 

ಶ್ರೀ ಎಸ್ . ರಾಜಣ್ಣ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಅರಸೀಕೆರೆ, ಇವರು ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 03 - 05 - 2006ರ ಅಧಿಸೂಚನೆ ಕ. ಸಂ .41ರಲ್ಲಿ ಸಹಾಯಕ ಸರ್ಕಾರಿ 
ಅಭಿಯೋಜಕರ ಹುದ್ದೆಗೆ ನೇಮಕಗೊಂಡು ದಿನಾಂಕ:11 - 05 -2006ರ ಪೂರ್ವಾಹ್ನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ . ಈ 
ಅಧಿಕಾರಿಯು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯನ್ನು ನಿಯಮಾನುಸಾರ ದಿನಾಂಕ:10 - 05 - 2008ರಂದು 
ಪೂರೈಸಬೇಕಾಗಿದ್ದು , ಸದರಿ ಅಧಿಕಾರಿಯು ಹುದ್ದೆಗೆ ನಿಗಧಿಪಡಿಸಲಾಗಿದ್ದ ಇಲಾಖಾ ಪರೀಕ್ಷೆಗಳಲ್ಲೊಂದಾದ ಅಕೌಂಟ್ಸ್ ಹೈಯರ್ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೆ ಇರುವುದರಿಂದ ಇವರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ:11- 05 - 2008 
ದಿನಾಂಕ:10 -11 - 2009 ರವರೆಗೆ ವಿಸ್ತರಿಸಬೇಕಾಗಿರುತ್ತದೆ. ಆದುದರಿಂದ, ಸದರಿ ಅಧಿಕಾರಿಯವರ ಪರಿವೀಕ್ಷಣಾ ಅವಧಿಯನ್ನು 
ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿ ಮುಗಿದ ದಿನಾಂಕದಿಂದ ದಿನಾಂಕ: 11- 05 -2008ರಿಂದ 10 - 11- 2009ರವರೆಗೆ 
ಕರ್ನಾಟಕ ಸರ್ಕಾರಿ ಸೇವಾ ( ಪರಿವೀಕ್ಷಣಾ) ನಿಯಮಗಳು , 1997ರ ನಿಯಮ 4ರ ಉಪನಿಯಮ (1)( i) ರ ರೀತ್ಸಾ ವಿಸ್ತರಣೆ 
ಮಾಡುವಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರು ಮೇಲೆ (2) ರಲ್ಲಿ ಓದಲಾದ ಪತ್ರಗಳಲ್ಲಿ 
ಕೋರಿರುತ್ತಾರೆ. 

ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಸರ್ಕಾರವು ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಒಣ 350 ಪಿಪಿಇ 2009, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕರ್ನಾಟಕ ನಾಗರೀಕ ಸೇವೆಗಳ ( ಪರಿವೀಕ್ಷಣಾ) 
ನಿಯಮಗಳು 1977ರ 4ನೇ ನಿಯಮದ ಉಪ ನಿಯಮ (1)(i)ರನ್ವಯ ಶ್ರೀ ಎಸ್. ರಾಜಣ್ಣ, ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ (ಕಿವಿ ) ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ, ಅರಸೀಕೆರೆ ಇವರ ಪರಿವೀಕ್ಷಣಾ ಅವಧಿಯನ್ನು 
ದಿನಾಂಕ: 11 - 05 - 2008ರಿಂದ ದಿನಾಂಕ:10 - 11 - 2009ರವರೆಗೆ ವಿಸ್ತರಿಸಲಾಗಿದೆಯೆಂದು ಸರ್ಕಾರವುಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ. ಸಿದ್ದಪ್ಪ 
ಪಿ . ಆರ್ . 2472 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ, 

(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗ) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 15 ಸಸಿವಿ 96, ದಿನಾಂಕ: 20 - 09 - 1996. 

2. ಪ್ರಧಾನ ಕಾರ್ಯದರ್ಶಿ , ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಪತ್ರ ಸಂಖ್ಯೆ : ಐಡಿಡಿ: 

61:ಐಟಿಎಸ್ :2009 , ದಿನಾಂಕ: 06 - 07 - 2009 , 
ಪ್ರಸ್ತಾವನೆ: 

ಮೇಲೆ ಕ್ರಮಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ: 20 - 09 - 1996ರ ಆದೇಶದಲ್ಲಿ ಹೊಸದಾಗಿ ಮೂಲಭೂತ ಸೌಲಭ್ಯ 
ಅಭಿವೃದ್ಧಿ ಇಲಾಖೆಯನ್ನು ಮತ್ತು 37 ಹುದ್ದೆಗಳನ್ನು ಸೃಜಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಪತ್ರದಲ್ಲಿ 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಯ 200 ಹೆಚ್ಚಿನ ಯೋಜನೆಗಳನ್ನು ಜಾರಿಗೊಳಿಸಲು ಅನುಕೂಲ 
ಕಲ್ಪಿಸುವುದರೊಂದಿಗೆ, ರೈಲ್ವೇ ವಿಮಾನ ನಿಲ್ದಾಣ ಮತ್ತು ಅನಿಲ ಸರಬರಾಜು ಯೋಜನೆಗಳನ್ನು ಕಾರ್ಯಗತ 
ಗೊಳಿಸುತ್ತಿರುವುದರಿಂದ, ಇಲಾಖೆಗೆ ಹೆಚ್ಚುವರಿಯಾಗಿ 6 ಹುದ್ದೆಗಳನ್ನು ಸೃಜಿಸುವಂತೆ ಕೋರಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 370 ಸಅಸೇ 2009, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್ 2009 

ಕರ್ನಾಟಕ ಸರ್ಕಾರ ಸಚಿವಾಲಯದ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ ಈ ಕೆಳಕಂಡ ಹುದ್ದೆಗಳನ್ನು 
ಹೆಚ್ಚುವರಿಯಾಗಿ ಸೃಜಿಸಲಾಗಿದೆ. 

ಅಧೀನ ಕಾರ್ಯದರ್ಶಿ 

01 . 
2 . ಶಾಖಾಧಿಕಾರಿ 

ಹಿರಿಯ ಸಹಾಯಕರು 
ಕಿರಿಯ ಸಹಾಯಕರು 
ಶೀಘ್ರಲಿಪಿಗಾರರು 


02 


01 


೩೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಈ ಮೇಲ್ಕಂಡ ಹುದ್ದೆಗಳಲ್ಲಿ ಕ್ರಮ ಸಂಖ್ಯೆ: ( 3) (4 ) ಹಾಗೂ (5) ರಲ್ಲಿಯ ಹುದ್ದೆಗಳನ್ನು ಮರುಹೊಂದಾಣಿಕೆ ಮೂಲಕ 
( By Redeployment ) ಭರ್ತಿ ಮಾಡಲು ಸೂಚಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್ಡಿ 1025 ವೆಚ್ಚ -12/ 09, ದಿನಾಂಕ:21- 08 - 2009 
ಮತ್ತು ಆಇ 1157 ವೆಚ್ಚ - 12 /09 , ದಿನಾಂಕ: 08 - 10 - 2009ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ . ಶಿವರಾಮ್ 
ಪಿ . ಆರ್ . 2473 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 
ವಿಷಯ : ಶ್ರೀ ಮೋತಿರಾಂ ಪವಾರ್‌, ಜಂಟಿ ಕಾರ್ಯದರ್ಶಿ ( ದಿವಂಗತ) ಇವರ ವಿರುದ್ಧ ಇಲಾಖಾ ವಿಚಾರಣೆ - 

ಮಂಡನಾಧಿಕಾರಿ ನೇಮಕ - ಪರಿಷ್ಕೃತ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 107 ಎಸ್ಇಎನ್ 2001 , ದಿನಾಂಕ 3 - 8 - 2002. 

2 . ಅ . ಟಿ. ಸಂಖ್ಯೆ ಸಿಆಸುಇ 576 ಪಿಎಫ್ಎಸ್ 95, ದಿನಾಂಕ 1 -10 - 2009, ಉಪಕಾರ್ಯದರ್ಶಿ , 

ಸಿಆಸುಇ ( ಆಡಳಿತ ಸುಧಾರಣೆ) ಇವರಿಂದ. 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ 3 - 8 -2002ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಮೋತಿರಾಂ ಪವಾರ್‌, ಜಂಟಿ 
ಕಾರ್ಯದರ್ಶಿ ( ದಿವಂಗತ) ಇವರ ವಿರುದ್ಧ ಇಲಾಖಾ ವಿಚಾರಣೆಯಲ್ಲಿ ಶ್ರೀ ಎಂ . ನಟರಾಜಮೂರ್ತಿ, ನಿವೃತ್ತ 
ನ್ಯಾಯಾಧೀಶರನ್ನು ವಿಚಾರಣಾಧಿಕಾರಿಯನ್ನಾಗಿಯೂ , ಶ್ರೀ ಹೆಚ್. ಕೃಷ್ಣಮೂರ್ತಿ, ಉಪಕಾರ್ಯದರ್ಶಿ , ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣಾ ಇಲಾಖೆ ( ಆಡಳಿತ ಸುಧಾರಣೆ) ಅವರನ್ನು ಮಂಡನಾಧಿಕಾರಿಯನ್ನಾಗಿಯೂ ನೇಮಕ ಮಾಡಲಾಗಿತ್ತು, 
ಉಪಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) ಅವರು ಮೇಲೆ ( 2) ರಲ್ಲಿ ಓದಲಾದ 
ದಿನಾಂಕ 1 -10 - 2009ರ ಅನಧಿಕೃತ ಟಿಪ್ಪಣಿಯಲ್ಲಿ ಶ್ರೀ ಹೆಚ್. ಕೃಷ್ಣಮೂರ್ತಿ ಅವರು ವಯೋ ನಿವೃತ್ತಿ ಹೊಂದಿದ್ದು ಬದಲಿ 
ಮಂಡನಾಧಿಕಾರಿಯನ್ನು ನೇಮಿಸಿದ ಪ್ರಕರಣವನ್ನು ಮಂಡಿಸಲು ತಮಗೆ ಸಾಧ್ಯವಾಗದಿರುವ ಕಾರಣ ತಮ್ಮನ್ನು 
ಮಂಡನಾಧಿಕಾರಿಯಾಗಿ ನೇಮಿಸಿ ಪರಿಷ್ಕೃತ ಆದೇಶ ಹೊರಡಿಸಬೇಕಾಗಿ ಕೋರಿದ್ದಾರೆ, ಇದನ್ನು ಪರಿಶೀಲಿಸಿದ ಸರ್ಕಾರವು 
ಮುಂದಿನಂತೆ ಆದೇಶಿಸುತ್ತದೆ . 
ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 107 ಎಸ್ಇಎನ್ 2001 , ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ದಿನಾಂಕ 3 -8 -2002ರ ಸರ್ಕಾರಿ ಆದೇಶವನ್ನು 
ಮಾರ್ಪಡಿಸಿ ಉಪಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ಆಡಳಿತ ಸುಧಾರಣೆ) ಅವರನ್ನು ಈ 
ಪ್ರಕರಣದಲ್ಲಿ ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸುತ್ತದೆ. ವಿಚಾರಣಾಧಿಕಾರಿಗಳಿಗೆ ದಿನಾಂಕ:3.8.2002ರ 
ಆದೇಶದಲ್ಲಿ ಈಗಾಗಲೇ ನಿರ್ದೇಶಿಸಿರುವಂತೆ ಎಲ್ಲಾ ಸಹಕಾರಗಳನ್ನು ನೀಡುವುದರೊಂದಿಗೆ ಪ್ರಕರಣವನ್ನು ಮಂಡಿಸಿ 6 ತಿಂಗಳ 
ಒಳಗಾಗಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಿ ವರದಿ ಸಲ್ಲಿಸಲು ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. 
ಉಳಿದಂತೆ ಶ್ರೀ ಎಂ . ನಟರಾಜಮೂರ್ತಿ, ನಿವೃತ್ತ ನ್ಯಾಯಾಧೀಶರೇ ವಿಚಾರಣಾಧಿಕಾರಿಯಾಗಿ ಮುಂದುವರೆಯುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಎಸ್ . ಶಿವರಾಮ್ 
ಪಿ . ಆರ್ . 2474 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 
ವಿಷಯ : ಶ್ರೀ ಎನ್. ನಾಗಣ್ಣ, ನಿವೃತ್ತ ಮುಖ್ಯ ಇಂಜಿನಿಯರ್ ಇವರ ವಿರುದ್ಧ ಇಲಾಖಾ ವಿಚಾರಣೆ - 

ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1. ನೋಟೀಸ್ ಸಂಖ್ಯೆ ಸಿಆಸುಇ 24 ಇಮುವಿ 2008, ದಿನಾಂಕ 1 - 7 - 2009 , 

2. ಶ್ರೀ ಎನ್. ನಾಗಣ್ಣ , ನಿವೃತ್ತ ಮುಖ್ಯ ಇಂಜಿನಿಯರ್ ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ:20.7.2009. 
ಪ್ರಸ್ತಾವನೆ: 

ಶ್ರೀ ಎನ್. ನಾಗಣ್ಣ, ನಿವೃತ್ತ ಮುಖ್ಯ ಇಂಜಿನಿಯರ್ ಅವರು ಕರ್ನಾಟಕ ನೀರಾವರಿ ನಿಗಮ , ನೀರಾವರಿ ಉತ್ತರ 
ವಲಯ ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ, ಬಳ್ಳಾರಿ ನಾಲಾ ಅಣೆಕಟ್ಟು ಹಾಗೂ ಕಾಲುವೆ ಯೋಜನೆಯ ಕಾಮಗಾರಿಗಳನ್ನು 
ನಿರ್ವಹಿಸುವಾಗ ಕಾಮಗಾರಿಗಳ ಪರಿಮಾಣಗಳ ನಿಖರತೆ ಹಾಗೂ ತೃಪ್ತಿಕರ ಗುಣಮಟ್ಟದ ಬಗ್ಗೆ ಮನದಟ್ಟು ಮಾಡಿಕೊಳ್ಳದೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

೩೫೭೯ 
ಕೇವಲ ಆಕ್ಷೇಪಣೆಗಳನ್ನು ದಾಖಲಿಸಿ ಲೋಕೋಪಯೋಗಿ ಇಲಾಖೆಯ ಸಂಹಿತೆಯನ್ನು ಉಲ್ಲಂಘಿಸಿದೆ ; ಅಣೆಕಟ್ಟು ಹಾಗೂ 
ನಾಲಾ ನಿರ್ಮಾಣ ಕಾರ್ಯದ ಲೈನ್ ಅಂದಾಜು ಪತ್ರಿಕೆಯ ಮಂಜೂರಾತಿಯಂತೆ ಕಾಂಪನೆಂಟ್‌ ವೈಸ್ ವಿನ್ಯಾಸ ನಕ್ಷೆ ಮತ್ತು 
ಅಂದಾಜುಗಳನ್ನು ತಯಾರಿಸಿ ಅದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವ ಕಾಮಗಾರಿಗಳನ್ನು 2 
ವರ್ಷಗಳೊಳಗೆ ಮುಗಿಸಲು ಹಾಕಿಕೊಂಡ ಕಾರ್ಯಕ್ರಮ ಪಟ್ಟಿಗೆ ಸಕ್ಷಮ ಪ್ರಾಧಿಕಾರದ ಅನುಮೋದನೆಯನ್ನು ಪಡೆಯದೆ 
ಇದ್ದರೂ ಸಹ ಗುತ್ತಿಗೆದಾರರಿಗೆ ಬಿಲ್ಲುಗಳನ್ನು ಪಾವತಿಸಲು ಶಿಫಾರಸ್ಸು ಮಾಡಿದ; ಗುತ್ತಿಗೆದಾರನೊಂದಿಗೆ ಯಾವುದೇ ಪತ್ರ 
ವ್ಯವಹಾರ ಮಾಡದೆ ಪ್ರಾರಂಭವಾದ 3 ವರ್ಷಗಳ ನಂತರವೂ ಕಾಮಗಾರಿಯ ಅಂದಾಜು ಪೂರ್ಣಗೊಳ್ಳದ ಬಗ್ಗೆ ಪ್ರಗತಿ 
ಪರಿಶೀಲನಾ ಸಭೆಯಲ್ಲಾಗಲೀ , ಎಂ . ಎಂ .ಆರ್. ಸಭೆಗಳಲ್ಲಾಗಲೀ ಪರಿಶೀಲಿಸದೆ ಉಳಿದ; ಕಾಮಗಾರಿಯ ಸ್ಥಳಕ್ಕೆ ತಿಂಗಳಿಗೆ 
ಒಮ್ಮೆಯಾದರೂ ಭೇಟಿ ನೀಡದೆ ರೂ . 21.83 ಕೋಟಿಗಳಷ್ಟು ಮೊತ್ತವನ್ನು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ 
ಆರೋಪಗಳಿಗಾಗಿ ಅವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214ರನ್ವಯ ಮೇಲೆ (1) ರಲ್ಲಿ 
ಓದಲಾದ ದಿನಾಂಕ 1 - 7 - 2009ರ ನೋಟೀಸ್ ನೀಡುವ ಮೂಲಕ ಇಲಾಖಾ ವಿಚಾರಣೆಯನ್ನು ಪ್ರಾರಂಭಿಸಲಾಯಿತು. 

- ಶ್ರೀ ಎನ್. ನಾಗಣ್ಣ , ನಿವೃತ್ತ ಮುಖ್ಯ ಇಂಜಿನಿಯರ್ ಅವರು ಮೇಲೆ (2) ರಲ್ಲಿ ಓದಲಾದ ದಿನಾಂಕ 20 -7 - 2009ರ 
ಪ್ರತಿರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿ, ಅವರ ವಿರುದ್ದ ಮಾಡಲಾದ ಆರೋಪಗಳನ್ನು ನಿರಾಕರಿಸಿರುತ್ತಾರೆ. ಆದ್ದರಿಂದ 
ಆರೋಪಗಳಲ್ಲಿನ ಸತ್ಯಾಸತ್ಯತೆಯನ್ನು ತಿಳಿಯುವ ದೃಷ್ಟಿಯಿಂದ ವಿಚಾರಣೆಯನ್ನು ಮುಂದುವರಿಸಲು ತೀರ್ಮಾನಿಸಿ ಸರ್ಕಾರವು 
ಮುಂದಿನಂತೆ ಆದೇಶಿಸುತ್ತದೆ . 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 24 ಇಮುವಿ 2008 (1), ಬೆಂಗಳೂರು, ದಿನಾಂಕ : 28ನೇ ಅಕ್ಟೋಬರ್ 2009 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 
11(2)ರೊಡನೆ ಓದಿಕೊಂಡಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಎನ್. ನಾಗಣ್ಣ , ನಿವೃತ್ತ ಮುಖ್ಯ ಇಂಜಿನಿಯರ್ ಇವರ ವಿರುದ್ದ ಮೇಲೆ ಹೇಳಿದ 
ಆರೋಪಗಳ ಕುರಿತು ವಿಚಾರಣೆ ನಡೆಸುವ ಸಲುವಾಗಿ ಶ್ರೀ ಹೆಚ್. ವಿ. ರಾಮಚಂದ್ರರಾವ್, ನಿವೃತ್ತ ನ್ಯಾಯಾಧೀಶರು, 
ಬೆಂಗಳೂರು ಅವರನ್ನು ವಿಚಾರಣಾಧಿಕಾರಿಯಾಗಿ ನೇಮಿಸುತ್ತದೆ. 

ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ 
ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 11 (5) ( ಸಿ) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಕಾರ್ಯಪಾಲಕ ಇಂಜಿನಿಯರ್, ಕರ್ನಾಟಕ ನೀರಾವರಿ ನಿಗಮ , ನೀರಾವರಿ ( ಉತ್ತರ) 
ವಲಯ , ಬೆಳಗಾವಿ ಅವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸುತ್ತದೆ. ವಿಚಾರಣಾಧಿಕಾರಿಗಳಿಗೆ ಸ್ಥಳಾವಕಾಶ, ಸ್ಟೇಷನರಿ, 
ಶೀಘ್ರಲಿಪಿಗಾರರ ಸೇವೆಯನ್ನು ಒದಗಿಸಲು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ , ಪೋಲೀಸ್ ತಿಮ್ಮಯ್ಯ 
ವೃತ್ತ, ಬೆಂಗಳೂರು ಅವರು ಕ್ರಮಕೈಗೊಳ್ಳುತ್ತಾರೆ . ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರಿಯಾದ 
ಸರ್ಕಾರಕ್ಕೆ 6 ತಿಂಗಳುಗಳ ಒಳಗಾಗಿ ಸಲ್ಲಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಎಸ್ . ಶಿವರಾಮ್ 
ಪಿ . ಆರ್ . 2475 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಗ್ರಾಮೀಣ ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯಕ್ರಮವನ್ನು ಅನುಷ್ಟಾನಗೊಳಿಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 19 -1 - 2009 . 

2 . ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 30 - 03 - 2009. 
3. ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008 , ದಿನಾಂಕ 22 - 06 - 2009. 
4. ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 26 - 09 - 2009 . 
5. ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 20 - 10 - 2009. 
6. ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 24 - 10 - 2009. 
7. ಮಾತಂ ಜೈತಂ ನಿರ್ದೇಶನಾಲಯದ ನಿರ್ದೇಶಕರ ಪತ್ರ ಸಂಖ್ಯೆ ಕೆಬಿಟ್ /ಕೈಗೂ . ಅ / ಬಿಪಿಓಅನುದಾನ/ 
2009 - 10 , ದಿನಾಂಕ : 3 - 10 - 2009 . 


೩೫೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಪ್ರಸ್ತಾವನೆ: 

ಮೇಲೆ [1]ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ 
ತಾಲ್ಲೂಕು/ಹೋಬಳಿ ಕೇಂದ್ರ ಸ್ಥಳಗಳಲ್ಲಿ ಗ್ರಾಮಾಂತರ ಬಿ. ಪಿ . ಓ . ಕೇಂದ್ರಗಳನ್ನು ಸ್ಥಾಪಿಸುವ ಹೊಸ ಯೋಜನೆಯನ್ನು 
ಅನುಷ್ಟಾನಗೊಳಿಸಲು ಹಾಗೂ 100 ವ್ಯಕ್ತಿಗಳಿಗೆ ಕಡಿಮೆ ಇಲ್ಲದಂತೆ ನೇರ ಉದ್ಯೋಗವನ್ನು ನೀಡುವ ಗ್ರಾಮೀಣ ಬಿ. ಪಿ. ಓ. 
ಕೇಂದ್ರವು ರಾಜ್ಯ ಸರ್ಕಾರದಿಂದ ಆರ್ಥಿಕ ಬೆಂಬಲಕ್ಕೆ ಅರ್ಹವಾಗಿರುವ ಬಗ್ಗೆ ಆದೇಶ ಹೊರಡಿಸಲಾಗಿದೆ. 

ಮೇಲೆ [ 2 ]ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸುವ 
ಉದ್ದೇಶಕ್ಕಾಗಿ 2008 - 09ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ “5465 - 01 - 190 - 1- 14 ಗ್ರಾಮೀಣ ಬಿಪಿಓಗಳ 059 ಇತರೆ ಖರ್ಚು 
[ಯೋಜನೆ]” ಇದರಡಿಯಲ್ಲಿ ರೂ . 100 ಲಕ್ಷಗಳನ್ನು [ ರೂ . ನೂರು ಲಕ್ಷಗಳು ಮಾತ್ರ ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ 
ಮಾಡಲಾಗಿದೆ. 

ಸೀನಿಂಗ್ ಕಮಿಟಿಯ ಶಿಫಾರಸ್ಸಿನಂತೆ ಗ್ರಾಮೀಣ ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ 2009 -10ನೇ ಸಾಲಿನಲ್ಲಿ 
ಮೇಲೆ [ 3] ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ನಾಲ್ಕು ಅರ್ಹ ಅಭ್ಯರ್ಥಿಗಳ ಪ್ರಸ್ತಾವನೆ ಮತ್ತು [4] ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಎಂಟು ಅರ್ಹ ಅಭ್ಯರ್ಥಿಗಳ ಪ್ರಸ್ತಾವನೆಗೆ ಹಾಗೂ ಮೇಲೆ [6] ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಎಂಟು 
ಅರ್ಹ ಅಭ್ಯರ್ಥಿಗಳ ಪ್ರಸ್ತಾವನೆಗೆ ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 

ಮೇಲೆ [ 7] ರಲ್ಲಿ ಓದಲಾದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ನಿರ್ದೇಶಕರ 
ಪತ್ರದಲ್ಲಿ ಪ್ರಾರಂಭವಾಗಲಿರುವ ಬಿಪಿಓ ಕೇಂದ್ರಗಳಿಗೆ ಆರ್ಥಿಕ ಬೆಂಬಲವನ್ನು ಬಿಡುಗಡೆ ಮಾಡುವ ಸಲುವಾಗಿ ರೂ . 500 
ಲಕ್ಷಗಳ ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ಈಗಾಗಲೇ ಕೋರಲಾಗಿದ್ದು, ಮೇಲೆ [5]ರಲ್ಲಿ ಓದಲಾದ 
ಸರ್ಕಾರಿ ಆದೇಶದಲ್ಲಿ ಪ್ರಾರಂಭವಾಗಲಿರುವ ಬಿಪಿಓ ಕೇಂದ್ರಗಳಿಗೆ ಆರ್ಥಿಕ ಬೆಂಬಲವನ್ನು ಬಿಡುಗಡೆ ಮಾಡುವ ಸಲುವಾಗಿ 
2009 - 10ನೇ ಸಾಲಿಗೆ ರೂ . 100 ಲಕ್ಷಗಳ ಅನುದಾನವನ್ನು ಈಗಾಗಲೇ ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿದೆ. 
ಇಲ್ಲಿಯವರೆಗೆ ಒಟ್ಟು 20 ಗ್ರಾಮೀಣ ಬಿಪಿಓ ಪ್ರಸ್ತಾವನೆಗಳಿಗೆ ಅನುಮೋದಿಸಿದ್ದು, ಅದಕ್ಕೆ ಅನುಗುಣವಾಗಿ ಕೆಬಿಟ್ ಸಂಸ್ಥೆಗೆ 
ಅನುದಾನ ಬಿಡುಗಡೆ ಮಾಡಬೇಕಾಗಿದ್ದು, 2009 - 10ನೇ ಸಾಲಿನಲ್ಲಿ ಒದಗಿಸಿದ ರೂ . 500 ಲಕ್ಷಗಳಲ್ಲಿ ಮತ್ತೆ ರೂ . 100 
ಲಕ್ಷಗಳನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 39 ಎಂಡಿಎ 2008, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ಹೇಳಿರುವ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಒಟ್ಟು 20 ಗ್ರಾಮೀಣ ಬಿಪಿಓ ಪ್ರಸ್ತಾವನೆಗಳಿಗೆ 
ಅನುಮೋದಿಸಿದ್ದು, ಪ್ರಾರಂಭವಾಗಲಿರುವ ಬಿಪಿಓ ಕೇಂದ್ರಗಳಿಗೆ ಆರ್ಥಿಕ ಬೆಂಬಲವನ್ನು ಬಿಡುಗಡೆ ಮಾಡುವ ಸಲುವಾಗಿ 
2009 - 10ನೇ ಸಾಲಿನ ಆಯುವ್ಯಯದಲ್ಲಿ ಲೆಕ್ಕಶೀರ್ಷಿಕೆ “5465 - 01 - 190 - 1 - 14 ಗ್ರಾಮೀಣ 
[ಯೋಜನೆ] ” ಇದರಡಿಯಲ್ಲಿ ಒದಗಿಸಲಾಗಿರುವ ರೂ . 500 ಲಕಗಳ ಅನುದಾನದಲ್ಲಿ ಮತ್ತೆ ರೂ . 10 ನ್ನು [ ರೂ . 
ನೂರು ಲಕ್ಷಗಳು ಮಾತ್ರ] ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಇಲಾಖೆ ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಪ್ರಧಾನ ವ್ಯವಸ್ಥಾಪಕರು, ಕೆಬಿಟ್ ಇವರಿಗೆ ವಿತರಿಸತಕ್ಕದ್ದು. 

- ಈ ವೆಚ್ಚವನ್ನು 2009 -10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “5465 - 01 - 190 - 1 -14 ಗ್ರಾಮೀಣ ಬಿಪಿಓಗಳ 059 ಇತರೆ 
ಖರ್ಚು [ಯೋಜನೆ] ” ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ಪ್ರಧಾನ ವ್ಯವಸ್ಥಾಪಕರು, ಕೆಬಿಟ್ಸ್ ಸಂಸ್ಥೆ ಇವರಿಂದ [ ಸಂಬಂಧಪಟ್ಟ ಗ್ರಾಮೀಣ ಬಿಪಿಓ ಕೇಂದ್ರಗಳಿಂದ ಉಪಯೋಗಿತಾ 
ದೃಢೀಕರಣ ಪತ್ರಗಳನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳೊಂದಿಗೆ ಪಡೆದು] ಉಪಯೋಗಿತಾ ದೃಢೀಕರಣ ಪತ್ರವನ್ನು 
ವೆಚ್ಚ ಮಾಡಿದ ಅನುದಾನದ ವಿವರಗಳ ಜೊತೆಗೆ ಪಡೆದು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಆಇ 1 ಟಿಎಫ್ ಪಿ 2008, ದಿನಾಂಕ 16 -5 - 2008ರನ್ವಯ 
ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಿ . ಕೃಷ್ಣಮೂರ್ತಿ 
ಪಿ . ಆರ್ . 2477 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೫೮೧ 
ವಿಷಯ : ಬೆಂಗಳೂರು ಐ . ಟಿ, ಬಿಜ್ - 2009³ರ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿರುವ ಮಾಹಿತಿ 

ತಂತ್ರಜ್ಞಾನದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲು ಹೆಚ್ಚುವರಿ 

ಅನುದಾನ ಬಿಡುಗಡೆ ಬಗ್ಗೆ - ಆದೇಶ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ಮಾತಂಇ 26 ಅಚವಿ 2009, ಬೆಂಗಳೂರು, ದಿನಾಂಕ: 10 - 09 -2009. 
ಪ್ರಸ್ತಾವನೆ: 

ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ 
ವಿಜೇತರಾಗುವ ವಿದ್ಯಾರ್ಥಿಗಳಿಗೆ ಮೊದಲನೆಯ , ಎರಡನೆಯ ಮತ್ತು ಮೂರನೆಯ ಬಹುಮಾನಗಳನ್ನು ನೀಡುವ ಸಂಬಂಧ 
ಕಿಯೋನಿಕ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ರೂ . 85000 - 00 ( ರೂ . ಎಂಬತ್ತೈದು ಸಾವಿರಗಳು ಮಾತ್ರ) ಬಿಡುಗಡೆ 
ಮಾಡಲಾಗಿದೆ. ಇದು ಒಂದು ಲ್ಯಾಪ್ ಟಾಪ್, ಒಂದು ನೆಟ್ ಬುಕ್ ಮತ್ತು ಒಂದು ಮೊಬೈಲ್ ಫೋನಿಗೆ ಸಾಕಾಗಿರುತ್ತದೆ. 
ಆದರೆ ಕಾರ್ಯಕ್ರಮದಲ್ಲಿ ಇಬ್ಬರು ವಿಜೇತರಿಗೆ ಬಹುಮಾನಗಳನ್ನು ಇಲಾಖಾ ವತಿಯಿಂದ ವಿತರಿಸಬೇಕಾಗಿರುತ್ತದೆ. ಆದುದರಿಂದ 
ಮತ್ತೊಬ್ಬ ಜಯಶಾಲಿ ಅಭ್ಯರ್ಥಿಗಳಿಗೆ ಬಹುಮಾನಗಳನ್ನು ನೀಡಲು ಅನುವಾಗುವಂತೆ ರೂ . 85000. 00 ( ರೂ . ಎಂಬತ್ತೈದು 
ಸಾವಿರಗಳು ಮಾತ್ರ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಲು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 26 ಅಚವಿ 2009 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಬೆಂಗಳೂರು ಐ. ಟಿ, ಬಿಜ್ - 2009ರ ಮೇಳದ 
ಅಂಗವಾಗಿ ಮಾಹಿತಿ ತಂತ್ರಜ್ಞಾನದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟದ ಇನ್ನುಳಿದ 
ಮತ್ತೊಬ್ಬ ಜಯಶಾಲಿ ಅಭ್ಯರ್ಥಿಗಳಿಗೆ ಮೊದಲನೆಯ, ಎರಡನೆಯ ಮತ್ತು ಮೂರನೆಯ ಬಹುಮಾನಗಳನ್ನು ನೀಡಲು 
ಕಿಯೋನಿಕ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹೆಚ್ಚುವರಿ ರೂ . 85,000 /- [ ರೂ . ಎಂಬತ್ತೈದು ಸಾವಿರಗಳು ಮಾತ್ರ] 
ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮುಖಾಂತರ ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2009 -10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “3451 - 00 - 090 - 2 - 01 ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ 
ಮತ್ತು ಅಭಿವೃದ್ದಿ - 059 - ಇತರೆ ಖರ್ಚು (ಯೋಜನೆ) ” ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ , 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ , ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾಮಾಡಿ ವಿತರಿಸತಕ್ಕದ್ದು. 

- ನಿರ್ದೇಶಕರು, ಮಾಹಿತಿ ತಂತ್ರ ಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಈ ಅನುದಾನದ ಬಳಕೆಯ ಬಗ್ಗೆ 
ಕಿಯೋನಿಕ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಂದ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2008, ದಿನಾಂಕ 16 - 5- 2008ರನ್ವಯ ಆರ್ಥಿಕ 
ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಿ. ಕೃಷ್ಣಮೂರ್ತಿ 
ಪಿ . ಆರ್ . 2478 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ: ಶಿವಮೊಗ್ಗ ಜಿಲ್ಲೆ , ಶಿಕಾರಿಪುರ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ ಸರ್ಕಾರದ ಅಂತಿಮ 

ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ನಅಇ 93 ಬೆಂರೂಪ್ರಾ 08, ದಿ: 11 - 03 - 08 

2) ಶಿಕಾರಿಪುರ ಪುರಸಭೆ ಕಾರ್ಯಾಲಯದ ಪತ್ರ ಸಂಖ್ಯೆ : ಪುರಸಭೆ/ ಶಿಕಾರಿಪುರ/ ಯೋ . ಪ್ರಾ / 

ಮ . ಯೋ . /09 -10 , ದಿ: 02 - 07 - 09 
3) ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು ಇವರ ಏಕ ಕಡತ ಸಂಖ್ಯೆ: ನಗ್ರಾಯೋ (14)/ 

ಶಿಕಾರಿಪುರ. ಮ . ಯೋ . ಅ೦ / 20 /2009 , ದಿ:11 - 09 - 09 
ಪ್ರಸ್ತಾವನೆ : 

ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ಸ್ಥಳೀಯ ಯೋಜನಾ ಪ್ರದೇಶದ 
ಮಹಾ ಯೋಜನೆಗೆ ತಾತ್ಕಾಲಿಕ ಅನುಮೋದನೆ ನೀಡಲಾಗಿದೆ. 


೩೫೮೨ - ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಶಿಕಾರಿಪುರ ಕಾರ್ಯಾಲಯವು ಶಿಕಾರಿಪುರ ಸ್ಥಳೀಯ ಯೋಜನಾ ಪ್ರದೇಶದ 
ಮಹಾ ಯೋಜನೆಯ ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆಯ ಕಲಂ 13 (1) ರನ್ವಯ ಅಗತ್ಯ 
ಕ್ರಮ ಜರುಗಿಸಿ, ಮಹಾ ಯೋಜನೆಯ ನಕ್ಷೆಗಳನ್ನು ಹಾಗೂ ವರದಿಯನ್ನು ತಯಾರಿಸಿ, ಸರ್ಕಾರದ ಅಂತಿಮ ಅನುಮೋದನೆಗೆ 
ನಗರ ಯೋಜನಾ ಇಲಾಖೆ ಮುಖಾಂತರ ಸಲ್ಲಿಸಲಾಗಿದೆ. 

ಮೇಲೆ ( 3) ರಲ್ಲಿ ಓದಲಾದ ಕಡತದಲ್ಲಿ ನಗರ ಯೋಜನ ನಿರ್ದೇಶಕರು ಶಿಕಾರಿಪುರ ಪಟ್ಟಣದ ಜನಸಂಖ್ಯೆಯು 
2021ರಲ್ಲಿ 60000ಗಳಿಗೆ ಬೆಳವಣಿಗೆಯಾಗುವುದಾಗಿ ಅಂದಾಜಿಸಿ, ಮಹಾಯೋಜನೆಯನ್ನು ತಯಾರಿಸಲಾಗಿದೆ. ಶಿಕಾರಿಪುರ 
ಸ್ಥಳೀಯ ಯೋಜನಾ ಪ್ರದೇಶದ 1912 ಹೆಕ್ಟೇರ್ ಪ್ರದೇಶದಲ್ಲಿ 570. 70 ಹೆಕ್ಟೇರ್‌ಗಳನ್ನು ಅಭಿವೃದ್ಧಿಗಾಗಿ ಬೇಕಾಗುವ 
ಪ್ರದೇಶವೆಂದು ತೀರ್ಮಾನಿಸಿ, ಮಹಾ ಯೋಜನೆಯನ್ನು ರೂಪಿಸಲಾಗಿದೆ. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ 
ಕಾಯ್ದೆ, 1961ರ ಕಲಂ 12ರಲ್ಲಿನ ಅಂಶಗಳನ್ನು ಪರಿಗಣಿಸಿ, ಪಟ್ಟಣದ ಮುಂದಿನ ಯೋಜಿತ ಬೆಳವಣಿಗೆಗಾಗಿ ಪ್ರಸ್ತಾಪಿಸಿರುವ 
ಒಟ್ಟು 570.70 ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ 269 .00 ಹೆಕ್ಟೇರ್ ( ಶೇ . 47.14), ವಾಣಿಜ್ಯಕ್ಕಾಗಿ 36.90ಹೆಕ್ಟೇರ್ 
( ಶೇ . 6.47), ಕೈಗಾರಿಕೆಗಾಗಿ 33 .63ಹೆಕ್ಟೇರ್ ( ಶೇ . 5.88), ಸಾರ್ವಜನಿಕ: ಅರೆ ಸಾರ್ವಜನಿಕ ಉಪಯೋಗಕ್ಕಾಗಿ 41.00ಹೆಕ್ಟೇರ್ 
( ಶೇ . 7.18), ಸಾರ್ವಜನಿಕ ಉಪಯುಕ್ತತೆಗಾಗಿ 10.03 ಹೆಕ್ಟೇರ್ ( ಶೇ . 1.75), ಉದ್ಯಾನವನ ಮತ್ತು ಬಯಲು ಜಾಗಗಳಿಗೆ 
47. 30 ಹೆಕ್ಟೇರ್ (ಶೇ . 8.30), ಸಾರಿಗೆ ಮತ್ತು ಸಂಪರ್ಕ ವಲಯಕ್ಕೆ 132.84 ಹೆಕ್ಟೇರ್ ( ಶೇ . 23. 28 ) ಪ್ರದೇಶವನ್ನು 
ನಿಗದಿಪಡಿಸಿ, ಮಹಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಅಗತ್ಯವಿರುವ ವಲಯ ನಿಯಮಾವಳಿಗಳನ್ನು ರೂಪಿಸಲಾಗಿದ್ದು, 
ಸದರಿ ಮಹಾಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ - 1961ರ ಕಲಂ 13 ( 3) ರನ್ವಯ 
ಅಂತಿಮ ಅನುಮೋದನೆ ನೀಡಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ . ಪ್ರಸ್ತಾವನೆಯನ್ನು 
ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 274 ಬೆಂರೂಪ್ರಾ 2009, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್ 2009 

ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ಸ್ಥಳೀಯ ಯೋಜನಾ 
ಪ್ರದೇಶದ ಮಹಾ ಯೋಜನೆಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 
1961ರ ಕಲಂ 13(3) ರನ್ವಯ ಅಂತಿಮ ಅನುಮೋದನೆಯನ್ನು ನೀಡಲಾಗಿದೆ. ಮಹಾ ಯೋಜನೆಗೆ ಅಂತಿಮ ಅನುಮೋದನೆ 
ನೀಡಿದ ಗುರುತಾಗಿ ವರದಿ ಹಾಗೂ ನಕ್ಷೆಗಳ ಮೇಲೆ ಸರ್ಕಾರದ ಮುದ್ರೆಯನ್ನು ಹಾಕಲಾಗಿದೆ. 

“ ಮಹಾಯೋಜನೆ ( ಅ೦ತಿಮ ) ದಲ್ಲಿ ಭದ್ರಾಪುರ ಗ್ರಾಮದ ಸ. ನಂ . 145 ಹಾಗೂ ಹಲಿಯೂರು ಗ್ರಾಮದ ಸ. ನಂ . 199ರ 
ಕೆರೆಗಳ ಮೇಲೆ ಹಾದುಹೋಗಿರುವ ವರ್ತುಲ ರಸ್ತೆಯ ಪಂಕೀಕರಣವನ್ನು ಕೆರೆಯ ಮೇಲೆ ಹಾದುಹೋಗದಂತೆ ಸೂಕ್ತವಾಗಿ 
ಬದಲಿಸತಕ್ಕದ್ದು ” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 2479 

ಸಿ. ಟಿ. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಬಿ. ಶಿವಶಂಕರ್, ಮುಖ್ಯ ಇಂಜಿನಿಯರ್ ( ಪ್ರಸ್ತುತ ಅಮಾನತ್ತಿನಲ್ಲಿ) ಅವರ ವಿರುದ್ಧ ಲಂಚ 

ಪ್ರಕರಣದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಲೋಕಾಯುಕ್ತ ಪೊಲೀಸರಿಗೆ ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ: ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ 

ಸಂಖ್ಯೆ: LOK /INV ( G)/ CITY/ CRIME.79/2008, ದಿನಾಂಕ 26 - 6 - 2009. 


ಪ್ರಸ್ತಾವನೆ: 


- ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಅವರು ಮೇಲೆ ಓದಲಾದ 
ದಿನಾಂಕ: 26 .6.2009ರ ಪತ್ರದಲ್ಲಿ ಶ್ರೀ ಬಿ. ಶಿವಶಂಕರ್ , ಮುಖ್ಯ ಇಂಜಿನಿಯರ್ ( ಪ್ರಸ್ತುತ ಅಮಾನತ್ತಿನಲ್ಲಿ) ಅವರು ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯ ಇಂಜಿನಿಯರ್/ ಇಂಜಿನಿಯರ್ ಮೆಂಬರ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದಾಗ 
ದಿನಾಂಕ:6.11.2008ರಂದು ಪ್ರಾಧಿಕಾರದ ಕಾಮಗಾರಿಗಳ ಗುತ್ತಿಗೆದಾರರಿಂದ ರೂ . 20.00 ಲಕ್ಷಗಳ ಅಕ್ರಮ ಸಂಭಾವನೆಯನ್ನು 
ಅವರ ಅಧಿಕೃತ ನಿವಾಸದಲ್ಲಿ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದು ಈ ಬಗ್ಗೆ ನಡೆಸಿದ ತನಿಖೆಯಿಂದಾಗಿ 
ಅವರು ಗುತ್ತಿಗೆದಾರರಿಗೆ ಅನುಕೂಲ ಕಲ್ಪಿಸಿ ಕೊಡುವ ಸಲುವಾಗಿ ಅಕ್ರಮ ಸಂಭಾವನೆಯನ್ನು ಪಡೆದಿರುವುದು 
ಕಂಡುಬಂದಿರುವುದರಿಂದಲೂ , ಇದು ಲಂಚ ನಿರೋದ ಕಾಯಿದೆ 1988ರ ಕಲಂ 13 ( 2)ರೊಡನೆ ಓದಿಕೊಂಡಂತೆ ಕಲಂ 7, 
13 (1)( ಡಿ) ರನ್ವಯ ಶಿಕ್ಷಾರ್ಹ ಅಪರಾಧವಾದ ಕಾರಣ ಅವರ ವಿರುದ್ದ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ 


ಭಾಗ - ೧ | ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೦೯ 

೩೫೮೩ 
ಹೂಡಲು ಸರ್ಕಾರದ ಅನುಮತಿ ನೀಡುವಂತೆ ಕೋರಿದ್ದಾರೆ. ಅವರ ಪತ್ರದೊಡನೆ ಸಲ್ಲಿಸಲಾದ ಈ ಕೆಳಕಂಡ ಕಾಗದ 
ಪತ್ರಗಳನ್ನು ಪರಿಶೀಲಿಸಲಾಗಿದೆ. 

1) ಪ್ರಥಮ ಮಾಹಿತಿ ವರದಿ ದಿನಾಂಕ 6 - 11 - 2008. 
2) ಅಂತಿಮ ತನಿಖಾ ವರದಿ ದಿನಾಂಕ 22 - 6 - 2009. 

ಸಾಕ್ಷಿಗಳ ಹೇಳಿಕೆಗಳು 
4) ಇತರ ಮೂವರು ಆರೋಪಿತರ ಹೇಳಿಕೆಗಳು 
5) ಭಾರತಿ ಏರ್‌ಟೆಲ್ ಸಂಸ್ಥೆಯಿಂದ ಪಡೆದು ಒದಗಿಸಲ್ಪಟ್ಟ ಶ್ರೀ ಬಿ. ಶಿವಶಂಕರ್ ಹಾಗೂ ರಿಜಿನಲ್ ಮ್ಯಾನೇಜರ್ 

ಇಸಿಸಿಐ ( ಜಿ.ಎನ್. ಬಸಪ್ಪ) ಅವರ ನಡುವಣ ಮೊಬೈಲ್ ದೂರವಾಣಿ ಕುರಿತ ಪ್ರಿಂಟ್ ಔಟ್‌ಗಳು . 
6) ಹಾಜರುಪಡಿಸಲ್ಪಟ್ಟ 7 ಛಾಯಾ ಚಿತ್ರಗಳು 
7) ಇತರೆ ದಾಖಲೆಗಳು 

ಮೇಲಿನಂತೆ ಪರಿಶೀಲಿಸಲಾಗಿ ಬೆಂಗಳೂರಿನ ಮಾಗಡಿ ರಸ್ತೆ - ವೆಸ್ಟ್ ಆಫ್ ಕಾರ್ಡ್ ರಸ್ತೆ ಜೆಂಕ್ಷನ್‌ನಲ್ಲಿ ಅಂಡರ್ ಪಾಸ್ 
ನಿರ್ಮಾಣ ಹಾಗೂ ಮಾಗಡಿ ರಸ್ತೆ - ಹೊರ ವರ್ತುಲ ರಸ್ತೆ ಸಂದಿಸುವಲ್ಲಿ ಗ್ರೇಡ್ ಸೆಪರೇಟರ್ ನಿರ್ಮಾಣ ಇವುಗಳಿಗೆ ಭಾಗಶಃ 
ಪಾವತಿ ಮಾಡಬೇಕಾದ ಒಟ್ಟು ಮೊತ್ತದ ಪೈಕಿ ರೂ . 3,18,88,732/ - ಗಳನ್ನು ಪಾವತಿ ಮಾಡಲು ಅನುಮೋದನೆ ಪಡೆದ 
ನಂತರ ಅದರಲ್ಲಿ ಶಾಸನ ಬದ್ದ ಮೊತ್ತವನ್ನು ಕಡಿತಗೊಳಿಸಿ ರೂ . 2,98 ,55, 242/ - ನ್ನು ದಿನಾಂಕ 3 -11 - 2008ರಂದು ಮೆ || 
ಈಸ್ ಕೊಸ್ ಕನ್ಸಕನ್ ಅಂಡ್ ಇಂಡಸೀಸ್ ಅವರಿಗೆ ಬಿಡಿಎ ವತಿಯಿಂದ ಪಾವತಿ ಮಾಡಲಾಗಿದೆ. ಇದಕ್ಕೆ ಅಂದಿನ 
ಇಂಜಿನಿಯರ್ ಮೆಂಬರ್ ಆದ ಶ್ರೀ ಬಿ . ಶಿವಶಂಕರ್ ಅವರು ದಿನಾಂಕ 30 - 10 - 2008ರಂದು ಶಿಪಾರಸು ವ 
ಲೋಕಾಯುಕ್ತವು ಹಾಜರು ಪಡಿಸಿರುವ ಆರೋಪಿತರುಗಳ ಹೇಳಿಕೆ ಇವುಗಳ ಪ್ರಕಾರ ಇದಕ್ಕೆ ಸುಮಾರು 20 ದಿನಗಳ ಹಿಂದೆ 
ಶಿವಶಂಕರ್ ಅವರು ಎರಡೂ ಕಾಮಗಾರಿಗಳ ಸ್ಥಳ ತಪಾಸಣೆ ನಡೆಸಿದ್ದಾರೆ. ಸಹ ಆರೋಪಿಯು ಕೊಟ್ಟಿರುವ ಹೇಳಿಕೆಯ 
ಪ್ರಕಾರ ಆ ಸಮಯದಲ್ಲಿ ಹಣವನ್ನು ಪಾವತಿಸಲು ಅಕ್ರಮ ಸಂಭಾವನೆಯನ್ನು ಕೇಳಿದ್ದಾರೆ. ಆಗ ಉಂಟಾದ ಒಪ್ಪಂದದಂತೆ 
ಪಾವತಿಯಾದ 2 ದಿನಗಳ ನಂತರ 20 . 00 ಲಕ್ಷ ರೂ . ಗಳನ್ನು ಸಂಸ್ಥೆಯ ಮುಂದುವರೆದ ಎಲ್ಲಾ ಮೊತ್ತವನ್ನು ಇತ್ಯರ್ಥ 
ಪಡಿಸುವ ಭಾಗವಾಗಿ ಒಟ್ಟು ರೂ . 20 .00 ಲಕ್ಷಗಳನ್ನು ಪಡೆಯಲು/ ಕೊಡಲು ಒಪ್ಪಲಾಗಿದೆ. ಇದಕ್ಕಾಗಿ ಅಗತ್ಯವಾದ ಹಣವನ್ನು 
ಕಾರ್ಪೊರೇಷನ್ ಬ್ಯಾಂಕ್, ಶಿವಾಜಿನಗರ ಶಾಖೆಯಿಂದ ದಿನಾಂಕ 05.11. 2008 ಹಾಗೂ 06 .11.2008ರಂದು ಸೆಕ್ಸ್ ಚೆಕ್ 
ಮೂಲಕ ಡ್ರಾ ಮಾಡಲಾಗಿದೆ. ಈ ಹಂತದಲ್ಲಿ ಲೋಕಾಯುಕ್ತ ಡಿವೈಎಸ್‌ಪಿ ಅವರಿಗೆ ಅಕ್ರಮ ಸಂಭಾವನೆ ಕೊಡುವ/ಕೊಳ್ಳುವ 
ಕುರಿತು ಮಾಹಿತಿ ಲಭ್ಯವಾಗಿದೆ. ಆರೋಪಿಯ ಮನೆಯ ವಿಳಾಸವು ದೊರೆತಿದೆ. ಅದರ ಆಧಾರದ ಮೇಲೆ ಡಿವೈಎಸ್‌ಪಿ ಅವರು, 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಕೆ. ಆರ್. ಸರ್ಕಲ್ ಅವರಿಗೆ ಪತ್ರ ಬರೆದು ಅವರ ಕಛೇರಿಯ ಪ್ರಥಮ ದರ್ಜೆ 
ಸಹಾಯಕರುಗಳಾದ ಶ್ರೀ ಮಹಮದ್ ಅತಾವುಲ್ಲಾ ಹಾಗೂ ಹೆಚ್ . ಆರ್ . ಕುವ 

ಅವರುಗಳನ್ನು ಕಳುಹಿಸಿಕೊಟ್ಟ 
ಮೇರೆಗೆ ಪೂರ್ವ ಕಾರ್ಯಗಳನ್ನು ಜರುಗಿಸಿದ್ದಾರೆ ಹಾಗೂ ಬೆಂಗಳೂರು ಗ್ರಾಮಾಂತರ ಡಿವೈಎಸ್‌ಪಿ ಅವರ ನೆರವನ್ನು ಪಡೆದು 
2 ಸರ್ಕಾರಿ ವಾಹನಗಳಲ್ಲಿ ಅಪರಾಹ್ನ 1.30ಕ್ಕೆ ಲೋಕಾಯುಕ್ತ ಕಛೇರಿ ಬಿಟ್ಟು ಶ್ರೀ ಬಿ . ಶಿವಶಂಕರ್ , ಇಂಜಿನಿಯರ್‌ ಸದಸ್ಯರು 
ಅವರ ಮನೆ ಸಂಖ್ಯೆ: 73 , 5ನೇ ಕ್ರಾಸ್ , 3ನೇ ಮೈನ್‌, ಆರ್‌. ಎಂ . ವಿ . 2ನೇ ಹಂತ, ಬೆಂಗಳೂರು ಇಲ್ಲಿಗೆ ತಲುಪಿ, ಅಯಕಟ್ಟಿನ 
ಜಾಗಗಳಲ್ಲಿ ಗುಟ್ಟಾಗಿ ಪಹರೆ ನಿಂತಿದ್ದಾರೆ. 

ಸುಮಾರು ಮಧ್ಯಾಹ್ನ 3.15ಕ್ಕೆ ಬಿಡಿಎಗೆ ಸೇರಿದ ಕೆಎ - 04 - ಎಂಸಿ - 7291, ರಿಜಿಸ್ಟ್ರೇಷನ್‌ನ ಕಾರ್ ಸದರಿ ಮನೆಯ 
ಮುಂದೆ ಬಂದು ಅದರಿಂದ ಒಬ್ಬ ವ್ಯಕ್ತಿ ಮನೆಯ ಒಳಗೆ ಪ್ರವೇಶಿಸುತ್ತಾರೆ . ಇದಾದ ತುಸು ಹೊತ್ತಿಗೆ ಟಿಎನ್ 01 - ಎಬಿ - 3686 
ಎಂಬ ತಮಿಳುನಾಡು ರಿಜಿಸ್ಟ್ರೇಷನ್ ಹೊಂದಿದ ಟಯೋಟಾಕೊರೋಲಾ ಕಾರಿನಲ್ಲಿ 3 ವ್ಯಕ್ತಿಗಳು ಬಂದು, ಮನೆಯ ಒಳಗೆ 
ಹೋಗುತ್ತಾರೆ. ಅವರ ಪೈಕಿ ಒಬ್ಬರು ಬಿಳಿ ಬಣ್ಣದ ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್ ಹಿಡಿದಿರುತ್ತಾರೆ. ಕಾರು ಮುಂದೆ ಹೋಗಿ ಮರೆಯಲ್ಲಿ 
ನಿಲ್ಲುತ್ತದೆ. 

ಟಯೋಟಾ ಕಾರಿನಲ್ಲಿ ಬಂದು ಮನೆಯ ಒಳಗೆ ಹೋಗಿದ್ದ 3 ಮಂದಿ ಸುಮಾರು ಮದ್ಯಾಹ್ನ 3 - 35ಕ್ಕೆ ಹೊರಬಂದು 
ಕಾರಿಗಾಗಿ ಹುಡುಕುತ್ತಾರೆ . ಆಗ ತನಿಖಾಧಿಕಾರಿಯು ಅವರನ್ನು ತಡೆದು ತನಿಖಾ ತಂಡದ ಸದಸ್ಯರೊಡನೆ ಅರ್ಧ ಬಾಗಿಲು 
ತೆರೆದ ಮನೆಯ ಒಳಗಡೆ ಕರೆದುಕೊಂಡು ಹೋಗುತ್ತಾರೆ. ಸದರಿ ಹಜಾರದಲ್ಲಿ ಸೋಪಸೆಟ್ ಸಿಂಗಲ್ ಸೀಟ್ ನಲ್ಲಿ ಕುಳಿತ 
ವ್ಯಕ್ತಿಯು ಹಣದ ಕಟ್ಟುಗಳನ್ನು ಎಣಿಸುತ್ತಿದ್ದು, ಅಪರಿಚಿತರನ್ನು ಕಂಡ ತಕ್ಷಣ ಸದರಿ ನೋಟುಗಳನ್ನು ತನ್ನ ಪಕ್ಕದಲ್ಲಿದ್ದ 2 
ಕಂಪಾರ್ಟ್‌ಮೆಂಟಿನ ಟೀಪಾಯಿನ ಮೇಲ್ಬಾಗದಲ್ಲಿ ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್ ಮೇಲೆ ಇಡುತ್ತಾರೆ ( ಇದನ್ನು ತನಿಖಾಧಿಕಾರಿಯಿಂದ 
ಹಾಜರು ಪಡಿಸಲ್ಪಟ್ಟ 3 ರಿಂದ 7ರವರೆಗಿನ ಛಾಯಚಿತ್ರಗಳಿಂದ ದೃಢೀಕರಿಸಿಕೊಳ್ಳಲಾಗಿದೆ). 

ತನಿಖಾಧಿಕಾರಿಯು ತನ್ನ ಗುರುತು ತಿಳಿಸಿ, ಖಚಿತ ವರ್ತಮಾನದ ಮೇಲೆ ಬಂದ ಹಾಗೂ ಆನಂತರದ 
ವಿದ್ಯಮಾನಗಳನ್ನು ತಿಳಿಸಿದಾಗ ಸದರ ವ್ಯಕ್ತಿಯು ತನ್ನನ್ನು ಬಿ . ಶಿವಶಂಕರ್ , ಮುಖ್ಯ ಇಂಜಿನಿಯರ್ ( ಇಂಜಿನಿಯರ್ ಮೆಂಬರ್‌) 


೩೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಬಿಡಿಎ ಎಂದು ಗುರುತಿಸಿ ಕೊಳ್ಳುತ್ತಾರೆ ಹಾಗೂ ಸದರಿ ಹಣವನ್ನು ಲೋಕಾಯುಕ್ತ ಪೊಲೀಸರು ಕರೆತಂದಿರುವ ಮೂವರು 
ವ್ಯಕ್ತಿಗಳು ಕೊಟ್ಟಿದ್ದಾರೆ ಎಂದು ದೃಢೀಕರಿಸಿದ್ದಾರೆ ಸದರಿ ಮೂವರು ವ್ಯಕ್ತಿಗಳು ತಾವು ಸದರಿ ಮೊತ್ತವನ್ನು ಶ್ರೀ ಶಿವಶಂಕರ್ 
ಅವರಿಗೆ ಕೊಟ್ಟಿರುವುದಾಗಿ ಒಪ್ಪಿಕೊಂಡು ಅವರ ಗುರುತನ್ನು ಈ ಕೆಳಕಂಡಂತೆ ನೀಡುತ್ತಾರೆ. 

1. ಎಸ್. ಎ ಮಹ್ಮದ್ ಮೊಹಿದ್ದೀನ್ ಬಿನ್ ಎ.ಕೆ. ಶೇಖ್, ನಿರ್ದೇಶಕರು, ಇಸಿಸಿಐ, ಚೆನ್ನೈ , 
2. ಇಲಿಯಾಸ್ ಎ ಲತೀಫ್ ಬಿನ್ ಲೇಟ್ ಎಂ .ಎ . ಲತೀಫ್, ಜನರಲ್ ಮ್ಯಾನೇಜರ್, ಇಸಿಸಿಐ ಚೆನ್ನೈ , 
3. ಜಿ. ಎನ್. ಬಸಪ್ಪ, ರಿಜಿನಲ್ ಮ್ಯಾನೇಜರ್, ಇಸಿಸಿಐ , ಬೆಂಗಳೂರು. 

ಮೇಲಿನ ಮಾಹಿತಿಯ ನಂತರ ಟಿಪಾಯಿ ಮೇಲಿದ್ದ ಹಣವನ್ನು ತನಿಖಾಧಿಕಾರಿಯು ಪರಿಶೀಲಿಸಿ ನೋಡಲಾಗಿ, 
ರೂ .1000/ - ಮುಖ ಬೆಲೆಯ 20 ಬಂಡಲುಗಳು ಇರುತ್ತವೆ. ಸದರಿ ನೋಟುಗಳ ಬಂಡಲ್‌ಗಳ ಮೇಲೆ ಯಾವುದೇ ಬ್ಯಾಂಕಿನ 
ಸೀಲುಗಳು ಇರುವುದಿಲ್ಲ. ( ಆದರೆ ಕಾರ್ಪೋರೇಷನ್ ಬ್ಯಾಂಕಿನ ಶಿವಾಜಿನಗರ ಶಾಖೆಯ ಮ್ಯಾನೇಜರ್ ಅವರು 
ದಿನಾಂಕ: 26 .2.2009ರಂದು ನೀಡಿದ ದೃಢೀಕೃತ ಲೆಕ್ಚರ್‌ ವಿವರಗಳಲ್ಲಿ 3 ಸೆಲ್ಸ್ ಚೆಕ್‌ಗಳ ಮೂಲಕ 5 ಮತ್ತು 6ನೇ ನವೆಂಬರ್ 
2008ರಂದು 15ಲಕ್ಷ + 16ಲಕ್ಷ +10ಲಕ್ಷ ಈಗೆ ಒಟ್ಟು 40 ಲಕ್ಷ ರೂ . ಗಳನ್ನು ಇಸಿಸಿಐ ಕಂಪನಿಯು ಡ್ರಾ ಮಾಡಿರುವುದು 
ಕಂಡುಬಂದಿದೆ). 

ತನಿಖಾಧಿಕಾರಿಯು ಹಾಜರು ಪಡಿಸಿದ ಮತ್ತೊಂದು ದಾಖಲೆಯು ಇಸಿಸಿಐ ರಿಜಿನಲ್ ಮ್ಯಾನೇಜರ್ ( ಮೊಬೈಲ್ ನಂ . 
9980547564) ಹಾಗೂ ಆರೋಪಿ ಬಿ . ಶಿವಶಂಕರ್ , ( 9845630117) ಅವರ ನಡುವೆ ದಿನಾಂಕ 6 - 11 - 2008ರಂದು 
ಮದ್ಯಾಹ್ನ 2 ಗಂಟೆ 44 ನಿಮಿಷ ಹಾಗೂ 3 ಗಂಟೆ 7 ನಿಮಿಷಗಳಲ್ಲಿ ನಡೆದ ಮೊಬೈಲ್ ದೂರವಾಣಿ ಕರೆಯ ಪ್ರಿಂಟ್ ಔಟ್ 
ಆಗಿದೆ. ಈ ದೂರವಾಣಿ ಕರೆಯು ಮಾಡಲ್ಪಟ್ಟ ಸ್ವಲ್ಪ ಸಮಯದಲ್ಲಿ 20ಲಕ್ಷ ರೂ .ಗಳ ಹಸ್ತಾಂತರ ಉಂಟಾಗಿದೆ. ಇದನ್ನೂ ಸಹ 
ಒಂದು ದಾಖಲೆಯನ್ನಾಗಿ ಪರಿಗಣಿಸಿದೆ. ಸದರಿ ಹಾಲ್‌ನ ಪೂರ್ವದ ದಿಕ್ಕಿಗಿರುವ ಬೆಡ್ ರೂಂನ ವಾರ್ಡ್ ರೋಬ್‌ನಲ್ಲಿ 
ಆರೋಪಿಯು ಲೆಕ್ಕ ಕೊಡಲು ವಿಪಲರಾದ ರೂ . 1,69,500ಗಳು ದೊರೆತಿವೆ. 

ಮಾಗಡಿ ರಸ್ತೆ -ಕಾರ್ಡ್ ರಸ್ತೆಯ ಅಂಡರ್ ಪಾಸ್ ಹಾಗೂ ಮಾಗಡಿ ರಸ್ತೆ - ಹೊರ ವರ್ತುಲ ರಸ್ತೆ ಗ್ರೇಡ್ 
ಸೆಪರೇಟರ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಬಿಡಿಎ ಹಾಗೂ ಇಸಿಸಿಐ ನಡುವಣ ಒಪ್ಪಂದದ ಪ್ರತಿ, 20 ಲಕ್ಷ ರೂ . ಅಕ್ರಮ 
ಸಂಭಾವನೆ ಕೊಡು-ಕೊಳ್ಳುವಿಕೆಗೆ ಮೂಲವಾದ ಪ್ರಶ್ನಿತ 2,98 ಕೋಟಿ ರೂ . ಬಿಡುಗಡೆಗೆ ಸಂಬಂಧಪಟ್ಟ ದಾಖಲೆಗಳನ್ನು 
ತನಿಖಾಧಿಕಾರಿಯವರು ಬಿಡಿಎ ಇಂದು ಪಡೆದು ಪರಿಶೀಲಿಸಿದ್ದಾರೆ ಹಾಗೂ ಇವುಗಳಿಗೆ ಸಂಬಂಧಪಟ್ಟಂತೆ, ಬಿಡಿಎ ಅಧಿಕಾರಿಗಳ 
ಹೇಳಿಕೆಗಳನ್ನು ಸಹ ಪಡೆದಿದ್ದಾರೆ. ಮಹಜರ್ ಸಾಕ್ಷಿಗಳ ಹೇಳಿಕೆಗಳು ತನಿಕೆಗೆ ಸಹಕರಿಸಿದ ಪೋಲೀಸು ಅಧಿಕಾರಿ ಸಿಬ್ಬಂದಿಯ 
ಹೇಳಿಕೆಗಳು ಬಿ. ಶಿವಶಂಕರ್ ಅವರಿಗೆ ದಿನಾಂಕ 6 -11 - 2008ರಂದು 20.00 ಲಕ್ಷ ರೂ . ಗಳ ಅಕ್ರಮ ಸಂಭಾವನೆ ನೀಡಿ 
ಸಿಕ್ಕಿಬಿದ್ದ ಇಸಿಸಿಐ ಸಂಸ್ಥೆಯ ಅಧಿಕಾರಿಗಳಾದ ಎಸ್ . ಎ . ಮಹ್ಮದ್ ಮೊಹಿದ್ದೀನ್, ಎ . ಲತೀಫ್ ಮತ್ತು ಬಿ .ಎನ್. ಬಸಪ್ಪ, 
ರಿಜಿನಲ್ ಮ್ಯಾನೇಜರ್ , ಇಸಿಸಿಐ , ಬೆಂಗಳೂರು ಇವರುಗಳ ಹೇಳಿಕೆಗಳು ಬಹುಮಟ್ಟಿಗೆ ಒಂದೇ ಆಗಿರುತ್ತವೆ. 

ಇದಕ್ಕೆ ವ್ಯತಿರಿಕ್ತವಾಗಿ ಬಿ. ಶಿವಶಂಕರ್ ಅವರು ದಿನಾಂಕ 20 -8 - 2009ರಲ್ಲಿ ಮನವಿ ಸಲ್ಲಿಸಿ, ಸದರಿ ಪ್ರಕರಣವನ್ನು 
ಎಫ್. ಐ . ಆರ್‌. ಇಲ್ಲದೆ ಮುಂದುವರಿಸಲಾಗಿದ್ದು , ಇದು ಅಕ್ರಮವೆಂದು ತಿಳಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಎಫ್. ಐ .ಆರ್‌. 
ಇದೆ ಹಾಗೂ ಅದು ಕಡತದಲ್ಲಿ ಲಭ್ಯವಿದೆ. ನಾನು ಅಕ್ರಮ ಸಂಬಾವನೆಯನ್ನು ಕೇಳಿದ್ದೇನೆಂದು ಯಾರು ಸಹ ದೂರು 
ಸಲ್ಲಿಸಿರುವುದಿಲ್ಲ. ಇವೆಲ್ಲವು ತನಿಖಾಧಿಕಾರಿಯ ಊಹೆ ಆಗಿವೆ ಎಂಬ ವಾದವನ್ನು ಮುಂದಿಟ್ಟಿದ್ದಾರೆ. ಇದನ್ನು ನಂಬಲು 
ಸಾಧ್ಯವಾಗುವುದಿಲ್ಲ . ನಂಬಲರ್ಹ ಮೂಲಗಳಿಂದ ಮಾಹಿತಿಯು ದಿನಾಂಕ 6 - 11 - 2008ರಲ್ಲಿ ಬೆಳಗ್ಗೆ 10 -15ಕ್ಕೆ ತನಿಖಾಧಿಕಾರಿಗೆ 
ದೊರೆತಿದೆ. ಆನಂತರ ಪ್ರಾರಂಭಿಕ ಪ್ರಕ್ರಿಯೆಗಳು ಕೈಗೊಳ್ಳಲ್ಪಟ್ಟು ಅಂತಿಮವಾಗಿ ಮದ್ಯಾಹ್ನ 3 - 35ಕ್ಕೆ ಅಕ್ರಮ ಸಂಭಾವನೆ 
ಪಡೆದಿರುವುದನ್ನು ಪತ್ತೆ ಹಚ್ಚಲಾಗಿದೆ. ಆರೋಪಿಯು ಅಲ್ಲಿಯೇ ಸಿಕ್ಕಿಬಿದ್ದಿದ್ದಾರೆ. ಹಣವನ್ನೂ ಸಹ ತನಿಖಾಧಿಕಾರಿಯು 
ವಶಪಡಿಸಿಕೊಂಡಿದ್ದಾರೆ. ಕೇವಲ ಊಹೆಯ ಮೇಲೆ ಟ್ರಾಪ್ ಪಕ್ರಿಯೆ ನಡೆದಿದ್ದಲ್ಲಿ ಕರಾರುವಾಕ್ಕಾಗಿ ಆರೋಪಿಯ ಮನೆ 
ತಲುಪುವುದು, ನಿಗಧಿತ ಅವಧಿಗೆ ಎಲ್ಲವೂ ಸಂಭವಿಸುವುದು , ಇವುಗಳು ನಡೆಯುವುದು ಸಾಧ್ಯವಾಗುತ್ತಿರಲಿಲ್ಲ ಹಾಗೂ 
ಆರೋಪಿಗಳನ್ನು ಹಿಡಿಯುವುದು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಈ ಎಲ್ಲ ಪ್ರಕ್ರಿಯೆಯು ಕರಾರುವಾಕ್ಕಾಗಿಯೇ ಖಚಿತ 
ಮಾಹಿತಿ ಮೇಲೆ ನಡೆದಿದೆ ಎಂದು ನಂಬಲು ಯಾವುದೇ ಅಡ್ಡಿಯಿಲ್ಲ. ತನಿಖಾಧಿಕಾರಿಯು, ಸಂಸ್ಥೆಗೆ ನಾನು ಅಧಿಕೃತವಾಗಿ 
ಸಹಾಯ ಮಾಡಲು ಲಂಚ ಪಡೆದಿದ್ದೇನೆಂದು ಬಿಂಬಿಸಿದ್ದಾರೆ. ಗುತ್ತಿಗೆಯನ್ನು ಇಸಿಸಿಐ ಸಂಸ್ಥೆಗೆ ಬಹಳ ಹಿಂದೆಯೇ 
ನೀಡಲಾಗಿತ್ತು. ತಮ್ಮ ಪಾತ್ರವೇನು ಇಲ್ಲ ತನಿಖಾಧಿಕಾರಿಯು ಸಂಶಯಾಸ್ಪದ ಹಾಗೂ ಸಂಭವನೀಯ ಬೆಳವಣಿಗೆಗಳನ್ನು ತಮ್ಮ 
ತಲೆಗೆ ಕಟ್ಟುತ್ತಿದ್ದಾರೆ ಎಂದು ಶ್ರೀ ಬಿ. ಶಿವಶಂಕರ್ ವಾದಿಸಿದ್ದಾರೆ. ಆದರೆ ಒಟ್ಟು ಮೊತ್ತದಲ್ಲಿ ಕೇವಲ 2, 98 ಕೋಟಿ ರೂ . ಗಳನ್ನು 
ಆರೋಪಿಯ ಶಿಫಾರಸ್ಸಿನ ಮೇಲೆ ಬಿಡಿಎ ಬಿಡುಗಡೆ ಮಾಡಿರುವುದು, ಉಳಿದ ಹನ ಬಿಡುಗಡೆ ಮಾಡಬೇಕಾದ ಸಂದರ್ಭಗಳು 
ಉಂಟಾಗುವುದು ಇವೆಲ್ಲವೂ ಸಕರಾತ್ಮಕವಾಗಿವೆ. ಮೇಲಾಗಿ, ಪ್ರಕರಣದ 4ನೇ ಆರೋಪಿ ಜಿ. ಎನ್ . ಬಸಪ್ಪ, ರಿಜಿನಲ್ 
ಮ್ಯಾನೇಜರ್, ಇಸಿಸಿಐ , ಬೆಂಗಳೂರು ಅವರು ದಿನಾಂಕ 6 -11- 2008ರ ತಮ್ಮ ಹೇಳಿಕೆಯಲ್ಲಿ ಆರೋಪಿಯು ಅಂದಿಗೆ 20 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೫೮೫ 
ದಿನಗಳ ಹಿಂದೆ 2 ಕಾಮಗಾರಿಗಳನ್ನು ಸ್ಥಳ ತಪಾಸಣೆ ಮಾಡಿ, ಪೂರ್ಣಗೊಂಡ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಲು 
ಹಾಗೂ ಮುಂದೆ ಹಣ ಬಿಡುಗಡೆ ಮಾಡುವ ಕೆಲಸ ಸುಗಮವಾಗಿ ಅಗಲು ಸಹಕರಿಸುವ ಸಲುವಾಗಿ 20 ಲಕ್ಷ ರೂ . ಗಳನ್ನು 
ಬೇಡಿದ್ದು, ಅದನ್ನು ಕೊಡಲು ತಾವು ಒಪ್ಪಿದ್ದಾಗಿ ತಿಳಿಸಿದ್ದಾರೆ. ಆದ್ದರಿಂದ ಶ್ರೀ ಬಿ. ಶಿವಶಂಕರ್ ಅವರ ವಾದವನ್ನು ಒಪ್ಪಲು 
ಸಾಧ್ಯವಾಗುವುದಿಲ್ಲ. 

ತಮ್ಮ ವಿರುದ್ಧ ಆರೋಪವನ್ನು 8 ಮಂದಿ ಪೊಲೀಸರು ಒಳಗೊಂಡಂತೆ 13 ಮಂದಿಯ ಸಾಕ್ಷಿಗಳಿಂದ ಸಾಭೀತು 
ಪಡಿಸಲು ತನಿಖಾಧಿಕಾರಿಗಳು ಹೊರಟಿದ್ದು, ಅದರಲ್ಲಿ ಮೂವರು ತಮ್ಮೊಡನೆ ಅರೋಪಿಗಳಾಗಿರುವುದರಿಂದ ಇದಕ್ಕೆ ಯಾವುದೇ 
ಕಾನೂನಿನ ಬೆಂಬಲವಿರುವುದಿಲ್ಲವೆಂದು ಶ್ರೀ ಬಿ . ಶಿವಶಂಕರ್ ವಾದಿಸಿದ್ದಾರೆ. ಆದರೆ ಈ ಮೂರು ಮಂದಿ ಸಹ ಆರೋಪಿಗಳು 
ಆರೋಪಿಯ ಮನೆಯಿಂದ ಹೊರ ಬರುವಾಗ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದವರಾಗಿರುತ್ತಾರೆ. ಇದಕ್ಕೆ ಮುಂಚೆ ಅವರೇ 
ಒಳಗೆ ಹೋಗಿದ್ದರು ಹಾಗೂ ಅವರಲ್ಲಿ ಒಬ್ಬರು ಬಿಳಿ ಬಣ್ಣದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಹಿಡಿದಿದ್ದರು, ಹೊರಗೆ ಬಂದಾಗ ಯಾರ 
ಕೈಯಲ್ಲೂ ಕ್ಯಾರಿಬ್ಯಾಗ್ ಇರಲಿಲ್ಲ, ಮನೆಯ ಒಳಗಿನ ಹಾಲ್‌ನ ಟಿಪಾಯಿ ಮೇಲೆ ಜೋಡಿಸಿಟ್ಟ ನೋಟುಗಳ ಕಟ್ಟುಗಳ ಕೆಳಗೆ 
ಸದರಿ ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್ ಇದ್ದದ್ದು ಕಂಡುಬಂದಿದೆ. ಆದ್ದರಿಂದ ಇದನ್ನು ಕೇವಲ ಸಾಕ್ಷಿಗಳ ಹೇಳಿಕೆ ಆಧಾರದ ಮೇಲೆ 
ಆರೋಪ ಸಾಬೀತು ಪಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂಬ ವಾದವನ್ನು ನಂಬಲಾಗುವುದಿಲ್ಲ. 

ಅಂಡರ್ ಪಾಸ್, ಗ್ರೇಡ್ ಸಪರೇಟರ್‌, ಇವುಗಳ ನಿರ್ಮಾಣಕ್ಕಾಗಿ ಇಸಿಸಿಐ ಒಡನೆ ಸ್ಪರ್ಧಿಸಿ ಗುತ್ತಿಗೆ ಪಡೆಯಲು 
ವಿಫಲವಾದ ಇತರ ಸಂಸ್ಥೆಗಳು ಬಲಿಪಶು ಮಾಡಲು ಸಂಚು ಹೂಡಿದ್ದು, ಅದಕ್ಕೆ ಬಲಿಯಾಗಿದ್ದೇನೆಂದು ಶ್ರೀ ಬಿ. ಶಿವಶಂಕರ್ 
ಅವರು ವಾದಿಸಿದ್ದಾರೆ. ಆದರೆ ಪ್ರಕರಣದ ಸಂದರ್ಭ ಸನ್ನಿವೇಶಗಳು ಈ ರೀತಿ ಇಲ್ಲ. ಆರೋಪಿಯು ಮನೆಗೆ ಬರುವುದು, 
ಅದಾದ 5 ನಿಮಿಷಗಳಲ್ಲೇ ಉಳಿದವರು ಮನೆಗೆ ಬರುವುದು, ಅವರುಗಳು ಒಳ ಹೋದಾಗ ಕ್ಯಾರಿ ಬ್ಯಾಗ್ ಇರುವುದು , ಹೊರ 
ಬಂದಾಗ ಅದಿಲ್ಲದಿರುವುದು, ಆರೋಪಿಯ ಮನೆಯೊಳಗೆ ಕ್ಯಾರಿ ಬ್ಯಾಗ್ ಹಣ ಎಲ್ಲಾ ದೊರೆಯುವುದು, ಇವೆಲ್ಲವೂ 
ಸಂಚುಗಳೆಂದು ಪರಿಗಣಿಸಲು ಸಾಧ್ಯವಾಗದ ವಿದ್ಯಮಾನಗಳಾಗಿವೆ. 

* ಉಳಿದಂತೆ ಆರೋಪಿಯು ಲೋಕಾಯುಕ್ತ ಪೊಲೀಸರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ದು, ಅವು ಯಾವುವು 
ಪರಿಶೀಲನಾರ್ಹ ಅಲ್ಲ . ಲೋಕಾಯಕ್ತ ಡಿ. ವೈ .ಎಸ್. ಪಿ . ಅವರ ತನಿಖಾ ವರದಿ, ಅದಕ್ಕೆ ಲಗತ್ತಿಸಿದ ದಾಖಲೆಗಳ ಪ್ರತಿ, ಅನಂತರ 
ಹಾಜರು ಪಡಿಸಲಾದ ಜರಾಕ್ಸ್ ಪ್ರತಿ ಇವೆಲ್ಲವುಗಳನ್ನು ಪರಿಶೀಲಿಸಲಾಗಿ ಅಭಿಯೋಗ ಜರುಗಿಸಲು ಲೋಕಾಯುಕ್ತಕ್ಕೆ ಅನುಮತಿ 
ನೀಡಲು ಇದೊಂದು ಅರ್ಹ ಪ್ರಕರಣವಾಗಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಎಲ್ಲಾ ಅಂಶಗಳಿಂದಾಗಿ ಈ 
ಪ್ರಕರಣದಲ್ಲಿ ಶ್ರೀ ಬಿ. ಶಿವಶಂಕರ್, ಮುಖ್ಯ ಇಂಜಿನಿಯರ್ ಅವರ ವಿರುದ್ದ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ 
ಹೂಡಲು ಲೋಕಾಯುಕ್ತ ಪೋಲೀಸರಿಗೆ ಅನುಮತಿಸಲು ತೀರ್ಮಾನಿಸಿ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 27 ಇಮುವಿ 2008, ಬೆಂಗಳೂರು, ದಿನಾಂಕ : 4ನೇ ನವೆಂಬರ್ 2009 . 

ಭ್ರಷ್ಟಾಚಾರ ನಿರ್ಮೂಲನಾ ಕಾಯಿದೆ 1988ರ ಸೆಕ್ಷನ್ 19(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ಶ್ರೀ ಬಿ . ಶಿವಶಂಕರ್ , ಮುಖ್ಯ ಇಂಜಿನಿಯರ್ ( ಪ್ರಸ್ತುತ ಅಮಾನತ್ತಿನಲ್ಲಿ) ಅವರ ವಿರುದ್ದ ಅದೇ ಕಾಯಿದೆಯ 13( 2)ರೊಡನೆ 
ಓದಿಕೊಂಡಂತೆ ಕಲಂ 7, 13(1)( ಡಿ) ರನ್ವಯ ಶಿಕ್ಷಾರ್ಹ ಅಪರಾಧಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ 
ಹೂಡಲು ಲೋಕಾಯುಕ್ತ ಪೊಲೀಸರಿಗೆ ಈ ಮೂಲಕ ಅನುಮತಿ ನೀಡುತ್ತದೆ. 

ಕರ್ನಾಟಕ ಸರ್ಕಾರದ ( ವ್ಯವಹಾರ ನಿರ್ವಹಣೆ) ನಿಯಮಾವಳಿ 1977ರ ನಿಯಮ 18ರಲ್ಲಿ ನಿಗಧಿಪಡಿಸಿರುವಂತೆ 
ಸರ್ಕಾರದ ಪರವಾಗಿ ಅಥವಾ ಸರ್ಕಾರದಿಂದ ಹೊರಡಿಸಲಾದ ಎಲ್ಲಾ ಆದೇಶಗಳನ್ನು ಅಥವಾ ಲೇಖಗಳನ್ನು ಕರ್ನಾಟಕ 
ರಾಜ್ಯಪಾಲರ ಹೆಸರಿನಲ್ಲಿ ಹೊರಡಿಸಬೇಕು ಅಥವಾ ಹೊರಡಿಸುವಂತೆ ಮಾಡಬೇಕು. ಅದೇ ನಿಯಮಾವಳಿಯ ನಿಯಮ 
19 (1) ರಲ್ಲಿ ನಿಗಧಿ ಪಡಿಸಿರುವಂತೆ ಕರ್ನಾಟಕ ರಾಜ್ಯಪಾಲರ ಹೆಸರಿನಲ್ಲಿ ಹೊರಡಿಸಲಾಗುವ ಆದೇಶಗಳು ಮತ್ತು ಲೇಖಗಳು 
ಒಬ್ಬ ಅಧೀನ ಕಾರ್ಯದರ್ಶಿಯ ಸಹಿಯಿಂದ ಅಧಿಕೃತಗೊಳ್ಳಬೇಕು. 

ಆದ್ದರಿಂದ ಕರ್ನಾಟಕ ಸರ್ಕಾರದ ( ವ್ಯವಹಾರ ನಿರ್ವಹಣೆ) ನಿಯಮಾವಳಿ 1977ರನ್ವಯ ಈ ಆದೇಶವನ್ನು ನನ್ನ 
ಮೊಹರು ಮತ್ತು ಸಹಿಯ ಅಡಿಯಲ್ಲಿ ದಿನಾಂಕ 4ನೇ ನವೆಂಬರ್ 2009ರಂದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್. ಶಿವರಾಮ್ 
ಪಿ . ಆರ್ . 2480 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


೩೫೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

2007 - 0 
SOCIAL WELFARE SECRETARIAT 
Sub : Extending Government Guarantee in favour of National Backward Classes Finance & 

Development Corporation (NBCFDC ), New Delhi for the loans to be raised by 

D . Devaraj Urs Backward Classes Development Corporation Ltd . 
Read : 1) Single file No . DBCDC /Accts/NBCFDC /Guarantee /2009 - 10 dated 18 -6 -09 of 

Managing Director, D . Devaraj Urs Backward Classes Development Corporation Ltd . 
2 ) Letter No . NBCFDC /PROJ/30 /NOT/ALL /2009 /5758 dated 26 -3 -09 from the National 

Backward Classes Finance & Development Corporation , New Delhi. 

3 ) Proceedings of the cabinet meeting held on 11- 10 - 2009 
Preamble : 

D . Devaraj Urs Backward Classes Development Corporation , Bangalore is established for the 
socio - economic upliftment of Backward classes in the state. The Corporation is implementing Loan 
schemes, Job Oriented Training, Gangakalyana Irrigation Schemes out of the funds allotted by the 
Government in the Budget in the form of share capital and grant-in -aid by the State Government in 
Budget. 

Government of India has established National Backward Classes Finance & Development 
Corporation (NBCFDC ) during 1992 for the socio -economic upliftment of Backward classes in the country . 
NBCFDC is releasing funds through its State Channelising Agencies. D . Devaraj Urs Backward Classes 
Development Corporation is one of the State Channelising Agencies of NBCFDC , New Delhi and has 
been implementing various loans schemes of NBCFDC for the self employment of the Backward Classes 
in the State. NBCFDC releases 85 % of project cost as loan through DBCDC to the Backward Classes 
beneficiaries, 10 % of the project cost is being released by DBCDC and the remaining 5 % will be 
beneficiary s contribution . NBCFDC charges 1 % to 3 % interest per annum on the loan advances to 
DBCDC and DBCDC is charging 4 % to 6 % interest per annum on the loan disbursed to beneficiaries . 

As per norms of NBCFDC , the State Government has to extend Government Guarantee in favour 
of NBCFDC to draw loan . So far, the government of Karnataka has extended Government Guarantee to 
the tune of Rs. 118 .00 crore to NBCFDC . As against this , DBCDC has availed loan of Rs . 163. 02 crore 
from NBCFDC . DBCDC has extended loan of Rs. 163.02 crore to 116541 beneficiaries in the State . 
NBCFDC has allocated Rs. 20 .00 crore to DBCDC for the following schemes . 

(Rs. In lakhs) 
Sl. No. Name of the Scheme 

Physical 

Financial 
Agriculture & Allied Activities 

376 

100 
Small Business / Artisan / Traditional Occupation 

184 

50 
Service Sector 

312 

50 
Transport Sector 

116 

100 
New Swarnima Scheme 
6 Education Loan Scheme 

60 
Swayam Saksham Scheme 

75 
8 Micro Finance Scheme 

3132 

600 
9 Mahila Samridi Scheme 

301 

50 
TOTAL 

13486 

2000 .00 


8930 


000voorWN 


30 


20 


ii . 


280 - 0 ಕರ್ನಾಟಕ ರಾಜ್ಯಪತ್ರ ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೫೮೭ 
The Managing Director, DBCDC has requested the Government to extend Government 
Guarantee of Rs. 20 .00 crore in favour of NBCFDC , to disbursed loans to 13486 beneficiaries belonging 
to backward classes in the State. Hence this Order : 

Government Order No . SWD 224 BMs 2009, Bangalore, Dated : 28th October 2009 

After due examination of the proposal of the Managing Director, D . Devaraj Urs Backward 
Classes Development Corporation , Govt. are pleased to extend Government Guarantee to the extent of 
Rs . 20 .00 crore (Rupees Twenty crore only ) in favour of National Backward Classes Finance 
Development Corporation , New Delhi so as to enable D . Devaraj Urs Backward Classes Development 
Corporation to secure loan for implementing Term loar schemes for self employment for backward 
classes persons , subject to the following conditions: 
i. It will be for borrowings in 2009- 10 and not on revolving basis . 

D . Devaraj Urs Backward Classes Development Corporation should improve recovery by 

10 % in 2009 - 10 . 
iii. 1 % Guarantee Commission should be paid . 

This order issues in concurrence of Finance Department vide its Note No. FD 438 Exp 3 /09 
dated : 11 -9 -2009 . 

By Order and in the name of the Governor of Karnataka , 
P .R . 2485 

M .M . BHATTE 
Under Secretary to Government, SocialWelfare Department. 
INFRASTRUCTURE DEVELOPMENT SECRETARIAT 

CORRIGENDUM 
No. IDD 113 DIA 2008 , Bangalore, Dated : 29th October 2009 
In Government Order No. aussa 113 B . 2008 Dated : 06 .07 . 2009. 
(1) In para 2 , clause (38 ) shall be read as below : 

" The Gazetted Manager of the office of the Commissioner of Commercial Taxes shall verify and 
certify the correctness of the reimbursement claim for any month received from the Infrastructure 
Development Department within fifteen days from the date of receipt of the same if it is received after the 
20th of the succeeding month . However, if the re- imbursement claim from infrastructure Development 
Department is received within the 20th of the succeeding month , it shall be certified within fifteen days 
after the 20th of thatmonth ”. 
(2 ) Wherever the word “ VAT” appears, it shall be read as “ Sales Tax” (HUDDE3 gor ). 

By order and in the name of the Governor ofKarnataka , 

N . MANJULA GEETHA 
P . R . 2489 

Under Secretary to Government, 

Infrastructure Development Department. 

ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : ಡಿ.ಎ.ಸಿ.ಜಿ( ಸರ್ಕಾರಿ ) ಪಾಲಿಟೆಕ್ನಿಕ್ ಚಿಕ್ಕಮಗಳೂರು ಇಲ್ಲಿನ ಹಾಸ್ಟೆಲ್ ಕಟ್ಟಡದ ದುರಸ್ಥಿ ಕಾಮಗಾರಿಗೆ 

ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ: 1) ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ದಿನಾಂಕ 08.10. 2009ರ ಪತ್ರ ಸಂಖ್ಯೆ: 

2832 14 2 ora 2009 . 
ಪ್ರಸ್ತಾವನೆ: 

ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಚಿಕ್ಕಮಗಳೂರು 
ಡಿ.ಎ . ಸಿ. ಜಿ ( ಸರ್ಕಾರಿ) ಪಾಲಿಟೆಕ್ನಿಕ್ ಹಾಸ್ಟೆಲ್ ಕಟ್ಟಡದ ಛಾವಣಿ ಮಳೆಗಾಲದಲ್ಲಿ ಸೋರುತ್ತಿದ್ದು, ಅದರ ದುರಸ್ಥಿ , ಕಟ್ಟಡಕ್ಕೆ 


೩೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ನೀರು ಸರಬರಾಜು, ಕಾಂಪೌಂಡ್ ನಿರ್ಮಾಣ, ವಿದ್ಯುಚ್ಛಕ್ತಿ ಮತ್ತು ಇತರೆ ಅತ್ಯವಶ್ಯಕ ಕಾಮಗಾರಿಗಳನ್ನು ತುರ್ತಾಗಿ 
ಕೈಗೆತ್ತಿಕೊಳ್ಳಬೇಕಾಗಿದ್ದು , ಈ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳು ಕಟ್ಟಡ ದುರಸ್ಥಿ ಮತ್ತು ಇತರೇ ಅಭಿವೃದ್ಧಿ ಕಾಮಗಾರಿಗಾಗಿ 
ಕಳುಹಿಸಿರುವ ರೂ . 27.00 ಲಕ್ಷಗಳಿಗೆ ರೇಖಾ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಹಾಗೂ ಶೇ 30ರಷ್ಟು 
ಅನುದಾನ ಅಂದರೆ ರೂ . 08.10 ಲಕ್ಷ ಅನುದಾನವನ್ನು 2009 - 10ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ “4202 - 02 
104 - 1 - 01 - 139 - ಯೋಜನೆ ” ಯಡಿಯಲ್ಲಿ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸದರಿ ಕಟ್ಟಡದ ವಿವಿಧ ದುರಸ್ತಿ ಕಾಮಗಾರಿಗಳಿಗಾಗಿ ಅನುದಾನ 
ಬಿಡುಗಡೆಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಆದುದರಿಂದ ಆ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 265 ಯೋಯೋಕ 2009, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ 2009 - 10ನೇ ಸಾಲಿಗೆ ಒದಗಿಸಲಾಗಿರುವ ಅನುದಾನದಲ್ಲಿ 
ಚಿಕ್ಕಮಗಳೂರು ನಗರದ ಡಿ. ಎ.ಸಿ.ಜಿ. ( ಸರ್ಕಾರಿ) ಪಾಲಿಟೆಕ್ನಿಕ್ ಹಾಸ್ಟೆಲ್ ಕಟ್ಟಡದ ದುರಸ್ಥಿ ಹಾಗೂ ಅಭಿವೃದ್ಧಿ ಕಾಮಗಾರಿಯ 
ರೇಖಾ ಅಂದಾಜು ರೂ . 25.00ಲಕ್ಷ ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಹಾಗೂ ರೂ . 07.50 ( ಏಳು ಲಕ್ಷದ 
ಐವತ್ತು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ಲೆಕ್ಕಶೀರ್ಷಿಕೆ “4202 -02 - 104 -1 - 01 - 139 -ಯೋಜನೆ ಅಡಿಯಲ್ಲಿ 
ಭರಿಸಲು ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಅನುಮತಿ 
ನೀಡಲಾಗಿದೆ. 
ಷರತ್ತುಗಳು: 

• ಈ ಕಾಮಗಾರಿಗಳನ್ನು ನಿಗದಿತ ಸಮಯದೊಳಗೆ ಅಗತ್ಯವಿರುವ ತಾಂತ್ರಿಕ ಅನುಮೋದನೆಯನ್ನು ಸಂಬಂಧಿಸಿದ 

ಅಧಿಕಾರಿಗಳಿಂದ ಪಡೆದು, ಪ್ರಥಮ ಪ್ರಾಶಸ್ಯ ನೀಡಿ ಕಾಮಗಾರಿಯನ್ನು ಕೈಗೊಂಡು ಗುಣಮಟ್ಟದ ಬಗ್ಗೆ 
ನಿಗಾವಹಿಸಲು ಕ್ರಮ ಕೈಗೊಳ್ಳತಕ್ಕದ್ದು. 
• ಕಟ್ಟಡ ದುರಸ್ತಿ ಕಾರ್ಯವನ್ನು ವಹಿಸುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಪ್ರತಿ ಮಾಹೆಯ ಕಾಮಗಾರಿಯ ಪ್ರಗತಿ ವರದಿಯನ್ನು ಆಯಾ 

ಮಾಹೆಯ ಎಂ . ಎಂ. ಆರ್ ವರದಿಯಲ್ಲಿ ನಮೂದಿಸತಕ್ಕದ್ದು. 
• ಮೇಲ್ಕಂಡ ಮೊತ್ತವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ1 ಟಿಎಫ್ ಪಿ 2008, ದಿನಾಂಕ 16- 05 - 2008ರಲ್ಲಿ 
ತಿಳಿಸಿರುವಂತೆ ವೆಚ್ಚ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 2490 

- ಎಸ್. ಎಂ . ನಂದಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಉನ್ನತ ಶಿಕ್ಷಣ ಇಲಾಖೆ (ಯೋಜನೆ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) 

ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕು, ಆಲೂರು ತಾಲ್ಲೂಕು 
ಮತ್ತು ಬೇಲೂರು ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು 

ನೇಮಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಯೋಣ 309 ಪಿಟಿಪಿ 94 , ದಿನಾಂಕ: 07 - 08 - 1995. 

2) ಮುಖ್ಯಮಂತ್ರಿಯವರ ಕಛೇರಿ ಟಿಪ್ಪಣಿ ಪತ್ರ ಸಂ : ಮುಮಂ/ ಆ. ಕಾ / 203/2009 ದಿನಾಂಕ:22.07.2009 . 

3) ಮುಖ್ಯಮಂತ್ರಿಯವರ ಕಛೇರಿ ಟಿಪ್ಪಣಿ ಪತ್ರ ಸಂ : ಮುಮಂ / ಆ. ಶಾ /1242/ 2009 ದಿನಾಂಕ:22.07.2009. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ದಿನಾಂಕ: 07 - 08 - 1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ದಿ 
ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ 
ಮಟ್ಟದ / ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮಾನ್ಯ ಯೋಜನಾ ಸಚಿವರ 
ಶಿಫಾರಸ್ಸು ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವಂತೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲ್ಲೂಕು, ಆಲೂರು 
ತಾಲ್ಲೂಕು ಮತ್ತು ಬೇಲೂರು ತಾಲ್ಲೂಕಿನ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರ ತೀರ್ಮಾನಿಸಿದೆ ಆದ್ದರಿಂದ, ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. 


વા 


8 


ಮಹಿಳೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೫೮೯ 
ಸರ್ಕಾರದ ಆದೇಶ ಸಂಖ್ಯೆಯೋಣ67 ಯೋವಿವಿ 2009 , ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್ 2009 

ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಅನುಬಂಧ - 1ರಲ್ಲಿ ನಮೂದಿಸಿರುವಂತೆ ಸದಸ್ಯರುಗಳನ್ನು ಹಾಸನ ಜಿಲ್ಲಾ ಮಟ್ಟದ /ತಾಲ್ಲೂಕು ಮಟ್ಟದ 
ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 1 & 2 , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 

ಅನುಬಂಧ - 1 
ತಾಲ್ಲೂಕು ಅಭ್ಯರ್ಥಿಗಳ ಹೆಸರು 

ವರ್ಗ 
ಶ್ರೀಯುತರು/ ಶ್ರೀಮತಿ 
ಹಾಸನ ಜಿಲ್ಲೆ 

1. ಶ್ರೀಮತಿ ಡಿ.ಎಸ್. ಸೌಭಾಗಮ್ಮ ಕೋಂ , 
ಅರಸೀಕೆರೆ ತಾಲ್ಲೂಕು 

ಎಂ .ಎಸ್. ಪರಮಶಿವಪ್ಪ ಐನಹಳ್ಳಿ, ಅಣ್ಣಾಯಕನಹಳ್ಳಿ 

ಮೊ .ಅರಸೀಕೆರೆ ತಾ : 
2 . ಶ್ರೀ ಜೆ. ಆರ್ . ಇಂದ್ರೇಶ್ ಬಿನ್ ರಂಗಯ್ಯ ಜಾವಗಲ್ ಗ್ರಾಮ , ಎಸ್. ಸಿ . 

ಜಾವಗಲ್ , ಅರಸೀಕೆರೆ ತಾ : 
3. ಶ್ರೀ ಶಿವಕುಮಾರ ಹೆಚ್.ಸಿ. ಬಿನ್ ಚನ್ನಬಸಪ್ಪ ಹಿರೀಸಾದರಹಳ್ಳಿ ಸಾಮಾನ್ಯ 

ಕಣಕಟ್ಟೆ ಹೋ , ಅರಸೀಕೆರೆ ತಾ : 
4. ಶ್ರೀ ಬಸವರಾಜ್ ಬಿ.ಎಲ್. ಬಿನ್ ಲಿಂಗಪ್ಪ ಭೈರಗೊಂಡನಹಳ್ಳಿ ಸಾಮಾನ್ಯ 

ಪೋ , ಬಾಣಾವರ ಅರಸೀಕೆರೆ ತಾ : 
5. ಶ್ರೀ ಹೆಚ್.ಎನ್. ನಂಜೇಗೌಡ ಬಿನ್ ಪ : ನಿಂಗೇಗೌಡ 

ಹಿಂ . ವರ್ಗ 
ಹಲಗೇನಹಳ್ಳಿ ಮುದುಡಿ ಮೋ . ಅರಸೀಕೆರೆ ತಾ : 
6. ಶ್ರೀ ಲಕ್ಷ್ಮಿಚಂದ್ ಜೈನ್ ಬಿನ್ ಮಾಣಿಕ್ ಲಾಲ್ ಜೈನ್ 

ಅ . ಸಂ . 
ಭವನಸ್ಪೀಟ್ಕೋಟೆ, ಬಾಣಾವರ ಅರಸೀಕೆರೆ ತಾ : 
2. ಆಲೂರು ತಾಲ್ಲೂಕು 1. ಶ್ರೀ ಜವರ ಶೆಟ್ಟಿ ಬಿನ್ ಪುಟ್ಟಶೆಟ್ಟಿ ವೈ . ಎನ್ . ಪುರ., ರಾಯ್ಕರ | ಬಿ. ಸಿ. ಎಂ . 

ಕೊಪ್ಪಲು ಪೋ . 
2. ಶ್ರೀ ಬಾಲೋಚನ ಬಿನ್ ಚಂದ್ರಯ್ಯ ಬ್ಯಾಬ, ಬೈರಾಪುರ ಮೋ . ಎಸ್ . ಸಿ . 

ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ . 
3. ಶ್ರೀ ಕೃಷ್ಣಮೂರ್ತಿ ಬಿನ್ ದೇವೆಗೌಡ ಶಂಕರನ ಹಳ್ಳಿ, 

ಸಾಮಾನ್ಯ 
ಪಾಳ್ಯ ಪೋ : 
4. ಶ್ರೀಮತಿ ಚಂದ್ರಕಲಾ ಕೋಂ ಮೋಹನ್ ನವಿಲ್‌ಹಳ್ಳಿ, 

ಮಹಿಳೆ 
ಮಗ್ಗೆ ಪೋ . 
5 . ಶ್ರೀಮತಿ ಜಯಪದ್ಯ ಕೋಂ ಧರಣೇಂದ್ರ ಕುಂದೂರು, 

ಅ. ಸಂ . 
ಕುಂದೂರು ಪೋ : 
6. ಶ್ರೀ ಕೆ.ಆರ್.ಲೋಕೇಶ್ ಬಿನ್ ಕೆ. ರಂಗಪ್ಪ ಕಾಳು, ಕದಾಳು ಸಾಮಾನ್ಯ 

ಅಂಚೆ. 
ಬೇಲೂರು ತಾಲ್ಲೂಕು ಶ್ರೀಮತಿ ಶಾಂತಮಣಿ ಬಿನ್ ಮಂಜೇಗೌಡ ನಿಡಗೂಡು ಗ್ರಾಮ ಮಹಿಳೆ 

ಮತ್ತು ಅಂಚೆ, ಬೇಲೂರು 
2. ಶ್ರೀ ಬೀರೆಗೌಡ ಬಿನ್ ಮಂಜೇಗೌಡ ಸೊಪ್ಪಿನಹಳ್ಳಿ ಗ್ರಾಮ , ಬಿ . ಸಿ . ಎಂ . 
ಈ ಘಟ್ಟದಹಳ್ಳಿ ಪೇಸ್ಟ್, 


3 . 


| 


) 


2 


ಸಾಮಾನ್ಯ 


೩೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ತಾಲ್ಲೂಕು ಅಭ್ಯರ್ಥಿಗಳ ಹೆಸರು 

ವರ್ಗ 
ಶ್ರೀಯುತರು/ಶ್ರೀಮತಿ 
3. ಶ್ರೀ ಪುಟ್ಟಸ್ವಾಮಿ ಬಿನ್ ತಿಮ್ಮಬೋವಿ ಬಳ್ಳೂರು ಗ್ರಾಮ ಮತ್ತು ಎಸ್. ಸಿ . 

ಅಂಚೆ, ಬೇಲೂರು 
4 . ಶ್ರೀ ಮೋಹನ್ ಕುಮಾರ್ ಕೆ.ಸಿ. ಬಿನ್ ಚನ್ನಬಸವೇಗೌಡ 

ಕೋರಟೀಕೆರೆ ಗ್ರಾಮ , ಬಂಟೇನಹಳ್ಳಿ ಪೇಸ್ಟ್, ಬೇಲೂರು 
5. ಶ್ರೀ ಶಿವವೀರ ಸಂಗಪ್ಪ ಬಿನ್ ಸಂಗಪ್ಪಗೌಡ ಹಾಡ್ಡಗೆರೆ , ( ಗ್ರಾ ) ಸಾಮಾನ್ಯ 

ಮಾಳೆಗೆರೆ ( ಷೋ ) | 
6. ಶ್ರೀ . ನವನಂದನ್ ಬಿನ್ ಜಯಚಂದ್ರಯ್ಯ ಅಡುಗೂರು ಗ್ರಾ ಅ . ಸಂ . 
ಮತ್ತು ಪೋ , ಬೇಲೂರು ತಾ : 

ಬಿ . ಚಿಕ್ಕರಾಜು 
ಪಿ . ಆರ್ . 2494 

ಸರ್ಕಾರದ ಅಧೀನ ಕಾರ್ಯದರ್ಶಿ, 1 & 2, 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2009 -10ನೇ ಸಾಲಿನಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳ ಉನ್ನತೀಕರಣ ಕೆಲಸ 

ಕಾರ್ಯಗಳಿಗಾಗಿ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು (KBITS), 

ಸಂಸ್ಥೆಗೆ ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ30ಎಡಿಎಂ2009 , ದಿನಾಂಕ 12 - 5 - 09. 

2. ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 19 ಅಚವಿ 2009 , ದಿನಾಂಕ 21 -5- 09 . 
3. ನಿರ್ದೇಶಕರು, ಮಾತಂ ಜೈತಂ ನಿರ್ದೇಶನಾಲಯರವರ ಪತ್ರ ಸಂಖ್ಯೆ ಮಾತಂನಿ / ಲೆಕ್ಕ -1/12 / ಅನುದಾನ 

ಅನುಷ್ಠಾನ/ 501/2009 - 10 ದಿನಾಂಕ:13 -10 - 2009 
ಪ್ರಸ್ತಾವನೆ: 

ಮೇಲೆ [1]ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣದ ಲೆಕ್ಕ ಶೀರ್ಷಿಕೆ 3451 - 00 
090 - 2 - 01 - ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ದಿ- 059 - ಇತರೆ ಖರ್ಚುಗಳು -(ಯೋಜನೆ) ಇದರ ಅಡಿಯಲ್ಲಿ 
2009 -10ನೇ ಸಾಲಿಗೆ ಒದಗಿಸಲಾಗಿದ್ದ ರೂ . 920.00 ಲಕ್ಷಗಳ ಅನುದಾನದಲ್ಲಿ ಬೆಂಗಳೂರು ಐಟಿ ಇನ್ 2009 ಮತ್ತು 
ಬೆಂಗಳೂರು ಬಯೋ 2009 ಇವೆಂಟ್ಸ್ಗಳನ್ನೊಳಗೊಂಡಂತೆ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಚಟುವಟಿಕೆಗಳಿಗೆ 
ರೂ . 289.00 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ. 

ಮೇಲೆ [2] ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2009 - 10ನೇ ಸಾಲಿನಲ್ಲಿ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು 
ಮಾಹಿತಿ ತಂತ್ರಜ್ಞಾನ ಸೇವೆಗಳು (KBITS) ಸಂಸ್ಥೆಯ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳ ಉನ್ನತೀಕರಣ 
ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಮ್ಮಿಕೊಂಡಿರುವ ಕಾರ್ಯ ಚಟುವಟಿಕೆಗಳಿಗಾಗಿ ರೂ . 100.00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

ಮೇಲೆ [3] ರಲ್ಲಿ ಓದಲಾದ ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ತಮ್ಮ ಪತ್ರದಲ್ಲಿ ವಿವರಿಸಿರುವಂತೆ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು (KBITS ) 
ಸಂಸ್ಥೆಯು 2009 -10ನೇ ಸಾಲಿನಲ್ಲಿ ಅಕ್ಟೋಬರ್ 2009ರಿಂದ ಡಿಸೆಂಬರ್ 2009ರವರೆಗೆ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳ 
ಮತ್ತು ಈಗಾಗಲೇ ಭಾಗವಹಿಸಿರುವ ವಸ್ತು ಪ್ರದರ್ಶನದ ಜಾಹೀರಾತುಗಳ ಬಿಡುಗಡೆ ಹಾಗೂ ಬ್ರೌಚರ್/ ಸಿಡಿಗಳ 
ತಯಾರಿಕೆಯ ವೆಚ್ಚಗಳನ್ನು ಭರಿಸಲು ರೂ . 100 .00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ . 

- ಸದರಿಯವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ನವೆಂಬರ್ ತಿಂಗಳಲ್ಲಿ ನಡೆಯುವ ಬೆಂಗಳೂರು ಐಟಿ 
ಬಿಜ್ 2009ಕ್ಕೆ ಅಗತ್ಯವಿರುವ ಅನುದಾನವನ್ನು ಪರಿಗಣಿಸಿ ಸಧ್ಯಕ್ಕೆ ರೂ . 50 ಲಕ್ಷಗಳ ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ 
ಬಿಡುಗಡೆ ಮಾಡಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 19 ಅಚವಿ 2009 , ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ 2009 -10ನೇ ಸಾಲಿನಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆಯುವ ಬೆಂಗಳೂರು 
ಐಟಿ ಬಿಜ್ 2009ಕ್ಕೆ ಅಗತ್ಯವಿರುವ ರೂ . 50 ಲಕ್ಷಗಳ [ ರೂ . ಐವತ್ತು ಲಕ್ಷಗಳು ಮಾತ್ರ] ಅನುದಾನವನ್ನು ಮಾಹಿತಿ ತಂತ್ರಜ್ಞಾನ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

೩೫೯೧ 
ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ನಿರ್ದೇಶಕರ ಮುಖಾಂತರ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ 
ತಂತ್ರಜ್ಞಾನ ಸೇವೆಗಳು (KBITS) ಸಂಸ್ಥೆಗೆ ಬಿಡುಗಡೆ ಮಾಡಲು ಸರ್ಕಾರವು ಮಂಜೂರಾತಿ ನೀಡಿದೆ. 

- ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ , 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ , ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ವಿತ 

ಈ ವೆಚ್ಚವನ್ನು 2009 -10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3451 - 00 - 090 - 2 - 01 - ಮಾಹಿತಿ ತಂತ್ರಜ್ಞಾನ 
ಉನ್ನತೀಕರಣ ಮತ್ತು ಅಭಿವೃದ್ದಿ - 059 - ಇತರೆ ಖರ್ಚುಗಳು -(ಯೋಜನೆ) ಇದರ ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ 
ಭರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಈ ಅನುದಾನದ ಬಳಕೆಯ ಬಗ್ಗೆ 
ಉಪಯೋಗಿತಾ ದೃಢೀಕರಣ ಪತ್ರವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ 
ತಂತ್ರಜ್ಞಾನ ಸೇವೆಗಳು ( KBITS ) ಇವರಿಂದ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ 

ಈ ಆದೇಶವನ್ನು ಸರ್ಕಾರಿ ಆದೇಶಗಳ ಸಂಖ್ಯೆ: ಎಫ್. ಡಿ 01 ಟಿಎಫ್ ಪಿ 2008, ದಿನಾಂಕ. 16 .05 . 2008ರನ್ವಯ 
ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಿ. ಕೃಷ್ಣಮೂರ್ತಿ 
ಪಿ . ಆರ್ . 2499 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಶ್ರೀ ಕೆ. ಎ . ಅಧೋನಿ, ಅಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ( ಪ್ರಸ್ತುತ ನಿವೃತ) , 

ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ, ಜೋಯಿಡಾ ಮತ್ತು ಶ್ರೀ ಎಂ . ಬಿ. ಬಾವಳಕರ, 
ಅಂದಿನ ಉಗ್ರಾಣ ಸಹಾಯಕ ( ಪ್ರಸ್ತುತ ನಿವೃತ್ತ) ಇವರ ವಿರುದ್ದದ ಇಲಾಖಾ ವಿಚಾರಣೆ - ಅಂತಿಮ 

ಆದೇಶ. 
ಓದಲಾಗಿದೆ: 1. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇವರ 

ಪತ್ರಗಳ ಸಂ . ಜಿಪಂ: ಆ: ಲೋಕೋ :61:00 - 01, ದಿ:3 -4 - 2003 ಮತ್ತು ಸಂಖ್ಯೆ ಜಿಪಅ:ಲೋಕೋ : 
04 - 05 , ದಿ : 28 - 07 - 04 
2. ಸರ್ಕಾರದ ಆದೇಶ ಸಂಖ್ಯೆ ಗ್ರಾಅಪ 17 ಇಎನ್‌ಕ್ಯೂ :03, ದಿ: 3 - 9 - 04 . 
3. ಕಾರಣ ಕೇಳುವ ನೋಟೀಸು ಸಂಖ್ಯೆ ಗ್ರಾಅಪ 17 ಇಎನ್‌ :03, ದಿ: 3 - 9 - 04 
4. ಜ್ಞಾಪನ ಪತ್ರ ಸಂಖ್ಯೆ ಗ್ರಾಅಪ 17 ಇಎನ್‌ಕ್ಯೂ :03 , ದಿ: 3 -9 - 04 . 
5. ಸರ್ಕಾರದ ಆದೇಶ ಸಂಖ್ಯೆ ಗ್ರಾಅಪ 17 ಇಎನ್‌ಕ್ಯೂ :03, ದಿ: 19 -7 -06 

ವಿಚಾರಣಾಧಿಕಾರಿಗಳ ವರದಿ ದಿನಾಂಕ: 14 - 05 - 2007 . 
7. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇವರ 

ಪತ್ರ ಸಂ . ಜಿಪಂಆ: ಲೋಕೋ : ಇವಿ :ಸಿಆರ್ - 61:2008 - 09 , ದಿ : 19 - 01 - 2009 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಪತ್ರಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್ , ಉತ್ತರ ಕನ್ನಡ 
ಜಿಲ್ಲೆ, ಕಾರವಾರ ಇವರು ಶ್ರೀ ಕೆ. ಎ.ಅಧೋನಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಇವರು ಉತ್ತರ ಕನ್ನಡ ಜಿಲ್ಲೆಯ 
ಜೋಯಿಡಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅಂದಾಜು 
ರೂ . 1,67,718 - 00 ಲಕ್ಷದ ಉಗ್ರಾಣ ಕೊರತೆ ಉಂಟಾಗಿದ್ದು , ಸದರಿ ಉಗ್ರಾಣ ಕೊರತೆಗೆ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್ ಮತ್ತು ಉಗ್ರಾಣ ಸಹಾಯಕ ಇಬ್ಬರು ಜವಾಬ್ದಾರರಾಗಿದ್ದು , ಈ ಇಬ್ಬರ ಮೇಲೆ ಕ್ರಮ ಜರುಗಿಸಲು ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಿದ್ದರು. 

ಸರ್ಕಾರವು ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಶ್ರೀ ಎಂ .ಬಿ. ಬಾವಳಕರ, ಇವರು ದ್ವಿತೀಯ ದರ್ಜೆ 
ಉಗ್ರಾಣ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಸದರಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗದಲ್ಲಿ 
ಉಗ್ರಾಣ ಸಾಮಾಗ್ರಿಗಳ ದುರುಪಯೋಗವಾಗಿರುವುದು ಕಂಡು ಬಂದಿದ್ದರಿಂದ ಹಾಗೂ ಸದರಿ ನೌಕರರು 
ನಿವೃತ್ತರಾಗಿರುವುದರಿಂದ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಸೇವಾ ನಿಯಮಾವಳಿಗಳ ನಿಯಮ 214ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕ. ಸ. ಸೇ . ( ವ. ನಿ , ಮತ್ತು ಮೇ ) ನಿಯಮಾವಳಿಗಳ ನಿಯಮ 11, 11 - ಎರಲ್ಲಿ ನಿಗಧಿ ಪಡಿಸಿರುವ 
ಕಾರ್ಯವಿಧಾನವನ್ನು ಅನುಸರಿಸಿ ಇಲಾಖಾ ವಿಚಾರಣೆ ನಡೆಸಬೇಕೆಂದು ಆದೇಶಿಸಿದೆ. 


* 


೩೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಕಾರಣ ಕೇಳುವ ನೋಟೀಸು ಹಾಗೂ ( 4) ರ ಜ್ಞಾಪನದಲ್ಲಿ ಕ್ರಮವಾಗಿ 
ಶ್ರೀ ಕೆ. ಎ .ಅಧೋನಿ ಹಾಗೂ ಶ್ರೀ ಎಂ . ಬಿ. ಬಾವಳಕರ ಇವರುಗಳಿಗೆ ದೋಷಾರೋಪಣಾ ಪಟ್ಟಿಗಳನ್ನು ಅನುಬಂಧ -1 ರಿಂದ 
4ರಲ್ಲಿ ಜಾರಿ ಮಾಡಲಾಗಿತ್ತು. ಆರೋಪಿತರು ಈ ಬಗ್ಗೆ ಲಿಖಿತ ಹೇಳಿಕೆಗಳನ್ನು ಸಲ್ಲಿಸಿ, ತಮ್ಮ ಮೇಲಿನ ಆರೋಪಗಳನ್ನು 
ನಿರಾಕರಿಸಿದ್ದರಿಂದ, ಪ್ರಕರಣದಲ್ಲಿ ಸತ್ಯಾಸತ್ಯತೆಯನ್ನರಿಯುವ ಸಲುವಾಗಿ ಜಂಟಿ ಇಲಾಖಾ ವಿಚಾರಣೆ ನಡೆಸುವುದು 
ಸೂಕ್ತವೆಂದು ನಿರ್ಣಯಿಸಿ, ಸರ್ಕಾರವು ಮೇಲೆ (5) ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಎಸ್. ಇಂದೂಧರ, ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 

ಪ್ರಕರಣದಲ್ಲಿನ ಆರೋಪಗಳ ಬಗ್ಗೆ ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ( 6) ರಲ್ಲಿ ಓದಲಾದ ದಿನಾಂಕ: 
14 - 05 - 2007ರ ತಮ್ಮ ವರದಿಯಲ್ಲಿ ಸಾಕ್ಷಿಧಾರರ ಹೇಳಿಕೆ ಹಾಗೂ ದಾಖಲೆಗಳನುಸಾರ ಆರೋಪಿತರ ವಿರುದ್ಧ ಹೊರಿಸಲಾದ 
ಆರೋಪಗಳು ರುಜುವಾತಾಗಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯ ಬಗ್ಗೆ ಪರಿಶೀಲಿಸಿ ಅಭಿಪ್ರಾಯ 
ನೀಡುವಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್, ಕಾರವಾರ ಇವರನ್ನು ಕೊರಲಾಗಿತ್ತು. 

ಮೇಲೆ ( 7) ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್, ಕಾರವಾರ, 
ಇವರು ವರದಿ ಮಾಡುತ್ತಾ, ಸದರಿ ವಿಚಾರಣಾ ವರದಿಯನ್ನು ಪರಿಶೀಲಿಸಲಾಗಿ , ಜೋಯಿಡಾ ಉಪ ವಿಭಾಗದಲ್ಲಿನ ಉಗ್ರಾಣ 
ಸಾಮಗ್ರಿ ಕೊರತೆಗೆ ಸಂಬಂಧಿಸಿದಂತೆ ಕಾರ್ಯಪಾಲಕ ಇಂಜಿನಿಯರ್, ಪಂ . ರಾ . ಇಂ .ಉಪ ವಿಭಾಗ, ಶಿರಸಿ ಇವರಿಂದ 
ದಾಖಲೆಗಳನ್ನು / ಸಾಮಗ್ರಿಗಳನ್ನು ಭೌತಿಕ ತಪಾಸಣೆಗೊಳಿಸಿ ಪರಿವೀಕ್ಷಣೆ ನಡೆಸಿ ಲೆಕ್ಕ ಹೊಂದಾಣಿಕೆ ಮಾಡಿದಾಗ ಒಟ್ಟು 
ರೂ . 77,925 - 00ಗಳ ಸಾಮಗ್ರಿಗಳ ಕೊರತೆ ಇರುವುದು ಕಂಡುಬಂದಿರುತ್ತದೆ ಸದರಿ ಮೊತ್ತಕ್ಕೆ ಕೆಳಕಂಡ ಕಿರಿಯ 
ಇಂಜಿನಿಯರ್/ಸಹಾಯಕ ಇಂಜಿನಿಯರ್‌ಗಳು ಕಾರಣರಾಗಿದ್ದು, ಅವರುಗಳಿಂದ ಕೆಳಕಂಡಂತೆ ವಸೂಲಿ ಮಾಡುವಂತೆ 
ಶಿಫಾರಸ್ಸು ಮಾಡಿರುತ್ತಾರೆ. 

ಇಂಜಿನಿಯರ್ ಹೆಸರು 

ಉಗ್ರಾಣ ಸಾಮಗ್ರಿಗಳ 
ಸಂ . 

ಕೊರತೆಯ ಮೌಲ್ಯ 
ಶ್ರೀ ವೈ . ಟಿ. ರಾಜಣ್ಣ, 

ರೂ . 32 ,451 - 00 
ಸಹಾಯಕ ಇಂಜಿನಿಯರ್. 
ಶ್ರೀ ಗೌರೀಶಗೌಡ, 

ರೂ . 35,266 - 00 
ಕಿರಿಯ ಇಂಜಿನಿಯರ್. 
ಶ್ರೀ ಟಿ . ಜಿ. ಫರ್ನಾಂಡೀಸ್, 

ರೂ . 10 , 208 - 00 
ಕಿರಿಯ ಇಂಜಿನಿಯರ್. 
ಸರ್ಕಾರವು ಪ್ರಕರಣವನ್ನು ಸಮಗ್ರವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಗ್ರಾಅಪ 17 ಇಎನ್‌ಕ್ಯೂ 03, ಬೆಂಗಳೂರು, ದಿನಾಂಕ: 9ನೇ ನವೆಂಬರ್ 2009 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಪ್ರಕರಣದಲ್ಲಿ ಸಲ್ಲಿಸಲಾಗಿರುವ ವಿಚಾರಣಾ 
ವರದಿಯನ್ನು ಒಪ್ಪಿ , ಶ್ರೀ ಕೆ.ಎ . ಅಧೋನಿ, ಅಂದಿನ ಸ. ಕಾ. ಇಂ . ( ಪ್ರಸ್ತುತ ನಿವೃತ್ತ), ಮತ್ತು ಶ್ರೀ ಎಂ . ಬಿ. ಬಾವಳಕರ್ , ಅಂದಿನ 
ಉಗ್ರಾಣ ಸಹಾಯಕ ( ಪ್ರಸ್ತುತ ನಿವೃತ್ತ), ಪಂ . ರಾ . ಇಂ . ಉಪವಿಭಾಗ, ಜೋಯಿಡಾ ಇವರುಗಳನ್ನು ಆರೋಪ ಮುಕ್ತಗೊಳಿಸಿ 
ಆದೇಶಿಸಿದೆ. 

ಪ್ರಕರಣದಲ್ಲಿ ಸರ್ಕಾರಕ್ಕೆ ಉಂಟಾದ ಒಟ್ಟು ನಷ್ಟ ರೂ . 77,925 - 00ಗಳನ್ನು ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ 
(1) ಶ್ರೀ ವೈ . ಟಿ. ರಾಜಣ್ಣ ಸಹಾಯಕ ಇಂಜಿನಿಯರ್, (2) ಶ್ರೀ ಗೌರೀಶಗೌಡ, ಕಿರಿಯ ಇಂಜಿನಿಯರ್ ಮತ್ತು 
(3) ಶ್ರೀ ಟಿ . ಜಿ . ಫರ್ನಾಂಡೀಸ್, ಕಿರಿಯ ಇಂಜಿನಿಯರ್ ಇವರುಗಳಿಂದ ವಸೂಲಿ ಮಾಡಲು ನಿಯಮಾನುಸಾರ ಜರೂರು 
ಕ್ರಮ ತೆಗೆದುಕೊಳ್ಳಬೇಕೆಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್, ಕಾರವಾರ ಇವರಿಗೆ 
ನಿರ್ದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ವೈ , ಸಾಗರ 
ಪಿ . ಆರ್ . 2542 

ಸರ್ಕಾರದ ಅಧೀನ ಕಾರ್ಯದರ್ಶಿ , (ಸೇವೆಗಳು - ಎ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಇಲಾಖೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

೩೫೯೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ : ಫಾತಿಮಾ ಬಾನು, ವೈದ್ಯರ ದರ್ಜೆ - 2 ( ಯು ), ಸರ್ಕಾರಿ ಯುನಾನಿ ಚಿಕಿತ್ಸಾಲಯ ಜಯಮಹಲ್, 

ಬೆಂಗಳೂರು ರವರನ್ನು ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆ, ಬೆಂಗಳೂರು ಇಲ್ಲಿ ಸ್ನಾತಕೋತ್ತರ 

ವ್ಯಾಸಂಗಕ್ಕೆ ನಿಯೋಜಿಸುವ ಬಗ್ಗೆ. 
ಓದಲಾಗಿದೆ. ನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ : ಆಯುಷ್ /33 /ಸಿಬ್ಬಂದಿ 

( 4) / 2009 - 10 , ದಿನಾಂಕ:13 -10 - 2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ : 13 - 10 - 2009ರ ಪತ್ರದಲ್ಲಿ ನಿರ್ದೇಶಕರು , ಆಯುಷ್ ನಿರ್ದೇಶನಾಲಯ , ಬೆಂಗಳೂರು 
ಇವರ ಪತ್ರದಲ್ಲಿ, ಡಾ : ಫಾತಿಮಾ ಬಾನು, ವೈದ್ಯರು ದರ್ಜೆ - 2 ( ಯು ), ಸರ್ಕಾರಿ ಯುನಾನಿ ಚಿಕಿತ್ಸಾಲಯ ಜಯಮಹಲ್, 
ಬೆಂಗಳೂರು ಇವರನ್ನು Moalijat ಎಂಬ ವಿಷಯಲ್ಲಿ ಬೆಂಗಳೂರಿನ ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆಯಲ್ಲಿ 
2009 -10ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಸ್ನಾತಕೋತ್ತರ ವ್ಯಾಸಂಗ ಮಾಡಲು ಆಯ್ಕೆ ಮಾಡಿದ್ದು, ಪ್ರವೇಶ ಪಡೆದಿದ್ದಾರೆಂದು 
ತಿಳಿಸಿದ್ದಾರೆ. ಹಾಗೂ ಸದರಿ ವೈದ್ಯರು ದರ್ಜೆ - 2 ( ಯು ) ಸ್ನಾತಕೋತ್ತರ ವ್ಯಾಸಂಗಕ್ಕಾಗಿ ಕರ್ನಾಟಕ ನಾಗರಿಕ ಸೇವಾ 
ನಿಯಮಾವಳಿಗಳ ನಿಯಮ 61ರ ಅಪೆಂಡಿಕ್ಸ್ II-A (1) ರನ್ವಯ ನಿಗದಿಪಡಿಸಿದ ಷರತ್ತು ಮತ್ತು ನಿಬಂಧನೆಗಳನ್ನು 
ಪೂರೈಸಿರುತ್ತಾರೆಂದು ತಿಳಿಸಿ, ಮೂರು ವರ್ಷಗಳ ಅವಧಿಗೆ ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸಲು ಆದೇಶ 
ಹೊರಡಿಸಬೇಕೆಂದು ಕೋರಿರುತ್ತಾರೆ. 

ಸರ್ಕಾರವು ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 411 ಪಿಐಎಂ 2009 , ಬೆಂಗಳೂರು, ದಿ: 4ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ, ಡಾ : ಫಾತಿಮಾ ಬಾನು, ವೈದ್ಯರು ದರ್ಜೆ -2 ( ಯು ), 
ಸರ್ಕಾರಿ ಯುನಾನಿ ಚಿಕಿತ್ಸಾಲಯ ಜಯಮಹಲ್, ಬೆಂಗಳೂರು, ಇವರನ್ನು 2009 -10 ನೇ ಸಾಲಿನ ಸ್ನಾತಕೋತ್ತರ ಪದವಿ 
ವ್ಯಾಸಂಗಕ್ಕಾಗಿ ಬೆಂಗಳೂರಿನ ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆಯಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ 
ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 61ರ ಅಪೆಂಡಿಕ್ಸ್ II-A (1) ನಿಯಮದನ್ವಯ ಈ ಕೆಳಗಿನ ಷರತ್ತು ಮತ್ತು 
ನಿಬಂಧನೆಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಮೂರು ವರ್ಷಗಳ ಅವಧಿಗೆ ನಿಯೋಜಿಸಲು ಸರ್ಕಾರದ ಮಂಜೂರಾತಿ 
ನೀಡಿದೆ ಹಾಗೂ ಇವರ ವೇತನ/ ಭತ್ಯಗಳ ಉದ್ದೇಶಕ್ಕಾಗಿ ಇವರ ಹುದ್ದೆಯ ಲೀನನ್ನು ಸರ್ಕಾರಿ ಯುನಾನಿ ವೈದ್ಯಕೀಯ 
ಮಹಾವಿದ್ಯಾಲಯ ಇಲ್ಲಿನ ಉಪನ್ಯಾಸಕರ ಹುದ್ದೆಗೆ ಸ್ಥಳಾಂತರಿಸಲಾಗಿದೆ. 

1) ಅವರು ಹುದ್ದೆಯ ಮೇಲಿನ ಹಕ್ಕನ್ನು ಮುಂದುವರೆಸುವುದು . 
2) ಅವರು ವಿದ್ಯಾಭ್ಯಾಸದ ಅವಧಿಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 8(15) ಸಿ 

ಪ್ರಕಾರ ಕೆಲಸದ ಮೇಲಿದ್ದಾರೆಂದು ಪರಿಗಣಿಸುವುದು . 
3) ಈ ಅವಧಿಯಲ್ಲಿ ಅವರು ಪಡೆಯುತ್ತಿರುವ ವೇತನ ಮತ್ತು ಇತರೆ ಭತ್ಯೆಗಳನ್ನು ಯಥಾವತ್ತಾಗಿ 

ಮುಂದುವರೆಸುವುದು. 
4) ಸ್ನಾತಕೋತ್ತರ ಪದವಿ ಕೋರ್ಸಿಗೆ ಪ್ರವೇಶದ ಮುನ್ನ ಅವರ ಕೆ. ಸಿ.ಎಸ್‌. ಆರ್‌. ನಿಯಮಾವಳಿಗಳ 

ನಮೂನೆ- 19ರಲ್ಲಿ ಸ್ಟಾಂಪ್ ಪೇಪರ್‌ನಲ್ಲಿ ಒಪ್ಪಿಗೆ ಪ್ರಮಾಣ ಪತ್ರ ನೀಡುವುದು. 
5) ವ್ಯಾಸಂಗಕ್ಕೆ ಸೇರಲು ಕೇಂದ್ರ ಸ್ಥಾನದಿಂದ ವ್ಯಾಸಂಗದ ಸ್ಥಳಕ್ಕೆ ಮೊದಲ ಬಾರಿಗೆ ಹೋಗಲು ಮತ್ತು 

ವ್ಯಾಸಂಗದ ಅವಧಿ ಮುಗಿದ ನಂತರ ವಾಪಸ್ಸು ಬರಲು ಪ್ರವಾಸದ ಮೇಲಿದ್ದಂತೆ ಪ್ರಯಾಣ ಭತ್ಯೆ 

ನೀಡುವುದು. 
6) ಉನ್ನತ ಶಿಕ್ಷಣಕ್ಕೆ ನಿಯೋಜಿಸಲ್ಪಟ್ಟ ವೈದ್ಯರು ಕೆ.ಸಿ.ಎಸ್.ಆರ್ , ನಿಯಾವಳಿಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ 

ಲಭ್ಯವಿರುವ ಸವಲತ್ತುಗಳನ್ನು ಮಾತ್ರ ಪಡೆಯತಕ್ಕದ್ದು. 
7) ಈ ನಿಯೋಜನೆಯು ಸದರಿ ವೈದ್ಯರಿಗೆ ಪ್ರಥಮ ನಿಯೋಜನೆ ಮತ್ತು ಕರ್ನಾಟಕ ನಾಗರಿಕ ಸೇವಾ 
ನಿಯಮಾವಳಿಗಳ ನಿಯಮಗಳಿಗೆ ಸಡಿಲಕೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಕೆ. ಕೃಷ್ಣಮೂರ್ತಿ 
ಪಿ . ಆರ್ . 2543 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


೩೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

ಭಾಗ - ೧ . 
ವಿಷಯ : ಡಾ . ಹೆಚ್ .ವಿ . ಚಂದ್ರಕುಮಾರ್ , ಉಪನ್ಯಾಸಕರು, ನೇತ್ರಚಿಕಿತ್ಸಾ ವಿಭಾಗ, ಬೆಂಗಳೂರು ವೈದ್ಯಕೀಯ 

ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಬೆಂಗಳೂರು ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ. 
ಓದಲಾಗಿದೆ: 1) ಪತ್ರ ಸಂಖ್ಯೆ: ಆ ( 3) /147 /2005 - 06, ದಿನಾಂಕ 15 -12 - 2006 

2) ಸರ್ಕಾರದ ನೋಟೀಸ್ ಸಂಖ್ಯೆ: ಆಕುಕ 5 ಎಂಎಂಸಿ 2007, ದಿನಾಂಕ 20 - 01 - 2007 
3) ಪತ್ರ ಸಂಖ್ಯೆ : ಎಸ್. ಆರ್. ಓ ( 3)/ 47 /05 - 06 ದಿನಾಂಕ 20 - 08 - 2008 
4) ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 45 ಕೆವಿಎಂ 2008 ದಿನಾಂಕ: 30 - 8- 2008 

5) ಪತ್ರ ಸಂಖ್ಯೆ: ಎಸ್.ಆರ್. ಓ( 3)/47 /05 - 06 ದಿನಾಂಕ 15 - 09 - 2009 
ಪ್ರಸ್ತಾವನೆ: 

ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಮೇಲೆ (1) ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ಡಾ . ಹೆಚ್ .ವಿ. ಚಂದ್ರಕುಮಾರ್ 
ಉಪನ್ಯಾಸಕರು, ನೇತ್ರಚಿಕಿತ್ಸಾ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು 
ಇವರು ದಿನಾಂಕ: 24 -04 - 2004ರಿಂದ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿರುವುದಾಗಿ ವರದಿ ಮಾಡುತ್ತಾ ಅವರ 
ವಿರುದ್ಧ ಶಿಸ್ತುಕ್ರಮ ತೆಗೆದುಕೊಳ್ಳಲು ಕರಡು ದೋಷಾರೋಪಣಪಟ್ಟಿಯನ್ನು ತಯಾರಿಸಿ ಸಲ್ಲಿಸಿದ್ದರು. 

- ಡಾ . ಹೆಚ್. ವಿ . ಚಂದ್ರಕುಮಾರ್, ಉಪನ್ಯಾಸಕರು, ನೇತ್ರಚಿಕಿತ್ಸಾ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು 
ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇವರಿಗೆ ಅನುಬಂಧ -1 ರಿಂದ IV ರವರೆಗಿನ ದೋಷಾರೋಪಣಾ ಪಟ್ಟಿಯನ್ನು 
ಒಳಗೊಂಡ ಮೇಲೆ (2) ರಲ್ಲಿ ಓದಲಾದ ಕಾರಣ ಕೇಳುವ ನೋಟೀಸ್‌ನಲ್ಲಿ ಹೊರಡಿಸಲಾಗಿತ್ತು. ಇಳಾಸದಾರರು ಇಲ್ಲವೆಂದು 
ನೋಟೀಸು ಜಾರಿಯಾಗದೇ ಹಿಂದಿರುಗಿ ಬಂದಿರುತ್ತದೆ. 

ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಮೇಲೆ (3) ರಲ್ಲಿ ಓದಲಾದ ಪತ್ರದೊಂದಿಗೆ ಸದರಿಯವರ ಅನಧಿಕೃತ ಗೈರುಹಾಜರಿ 
ಬಗ್ಗೆ ಹೊಸದಾಗಿ ಕರಡು ದೋಷಾರೋಪಣಾ ಪಟ್ಟಿಯನ್ನು ತಯಾರಿಸಿ ಸಲ್ಲಿಸದ್ದರು. 

ಮೇಲೆ ( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಡಾ . ಹೆಚ್. ವಿ . ಚಂದ್ರಕುಮಾರ್ ಉಪನ್ಯಾಸಕರು ( ಅನಧಿಕೃತ 
ಗೈರುಹಾಜರಿಯಲ್ಲಿರುವ), ನೇತ್ರಚಿಕಿತ್ಸಾ ವಿಭಾಗ, ಬೆಂಗಳೂರು ಇವರನ್ನು ಅವರ ಅನಧಿಕೃತ ಗೈರುಹಾಜರಿ ದುರ್ನಡತೆಗಾಗಿ 
ಇಲಾಖಾ ವಿಚಾರಣೆಯನ್ನು ಬಾಕಿ ಇಟ್ಟು ಅಮಾನತ್ತಿನಲ್ಲಿಡಲಾಗಿತ್ತು. 

ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಮೇಲೆ (5) ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ಡಾ . ಹೆಚ್. ವಿ. ಚಂದ್ರಕುಮಾರ್ 
ಉಪನ್ಯಾಸಕರು, ನೇತ್ರಚಿಕಿತ್ಸಾ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು 
ಇವರು ದಿನಾಂಕ: 24 - 04 -2004ರಿಂದ ತಮ್ಮ ಹುದ್ದೆಗೆ ಸಲ್ಲಿಸಿರುವ ರಾಜಿನಾಮೆ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಈ ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಡಾ . ಹೆಚ್. ವಿ. 
ಚಂದ್ರಕುಮಾರ್ ಉಪನ್ಯಾಸಕರು, ( ಅನಧಿಕೃತ ಗೈರುಹಾಜರಿಯಲ್ಲಿ) ಇವರ ಅಮಾನತ್ತು ಆದೇಶವನ್ನು ರದ್ದುಪಡಿಸಿ, ಶಿಸ್ತು 
ಕ್ರಮವನ್ನು ಕೈಬಿಟ್ಟು ರಾಜೀನಾಮೆಯನ್ನು ಅಂಗೀಕರಿಸಲು ಸರ್ಕಾರವು ತೀರ್ಮಾನಿಸಿ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 5 ಎಂಎಂಸಿ 2007 , ಬೆಂಗಳೂರು, ದಿನಾಂಕ: 4ನೇ ನವೆಂಬರ್ 2009 

ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ನಿಯಮ 10(5) ರ 
ಪ್ರಕಾರ ಡಾ . ಹೆಚ್. ವಿ ಚಂದ್ರಕುಮಾರ್ ಉಪನ್ಯಾಸಕರು , ( ಅನಧಿಕೃತ ಗೈರುಹಾಜರಿಯಲ್ಲಿರುವ), ನೇತ್ರಚಿಕಿತ್ಸಾ ವಿಭಾಗ, 
ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಬೆಂಗಳೂರು ಇವರನ್ನು ಅಮಾನತ್ತಿನಲ್ಲಿಟ್ಟಿದ್ದ ಸರ್ಕಾರಿ 
ಆದೇಶ ಸಂಖ್ಯೆ: ಆಕುಕ 45 ಕೆವಿಎಂ 2008 ದಿನಾಂಕ 30 - 08 - 2008ನ್ನು ಇವರಿಗೆ ಸಂಬಂಧಿಸಿದಂತೆ ಮಾತ್ರ ಹಿಂದಕ್ಕೆ 
ಪಡೆದು, ಇವರ ವಿರುದ್ದದ ಶಿಸ್ತುಕ್ರಮವನ್ನು ಕೈಬಿಡಲಾಗಿದೆ. 

- ಡಾ . ಹೆಚ್. ವಿ . ಚಂದ್ರಕುಮಾರ್, ಉಪನ್ಯಾಸಕರು, ( ಅನಧಿಕೃತ ಗೈರುಹಾಜರಿಯಲ್ಲಿರುವ), ನೇತ್ರಚಿಕಿತ್ಸಾ ವಿಭಾಗ, 
ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ರಾಜೀನಾಮೆಯನ್ನು ಅವರು ಸರ್ಕಾರಿ 
ಕೆಲಸಕ್ಕೆ ಅನಧಿಕೃತ ಗೈರುಹಾಜರಾದ ದಿನಾಂಕ 24 -04- 2004ರಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಶ್ರೀರಾಮರೆಡ್ಡಿ 
ಪಿ . ಆರ್ . 2544 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವೈದ್ಯಕೀಯ ಶಿಕ್ಷಣ . 


da 


0 . 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

೩೫೯೫ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಆದೇಶ ಸಂಖ್ಯೆ : ಪಸಂಮೀ 100 ಪಸಸೇ 2009, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ 2009 
ವಿಷಯ: ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಅರಳೀಕಟ್ಟೆ ಗ್ರಾಮಕ್ಕೆ ಮಂಜೂರಾದ ಪಶುಚಿಕಿತ್ಸಾಲಯವನ್ನು ಗಜಪತಿ 

ಗ್ರಾಮಕ್ಕೆ ಸ್ಥಳಾಂತರಿಸುವಿಕೆ. 
ಓದಲಾಗಿದೆ: 1) ಆರ 

ಸಂಮೀ 217 ಪಸಸೇ 2007 , ದಿನಾಂಕ: 31 - 08 - 2007 
2) ಪತ್ರ ಸಂಖ್ಯೆ: ಆಪಸಂ / ಡಿವಿಡಿ -3/ ಭಾಗ - 2 /2006 - 07 ದಿನಾಂಕ: 22 - 08 - 2009. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಆದೇಶದಲ್ಲಿ ಬೆಳಗಾವಿ ಜಿಲ್ಲೆ, ಬೆಳಗಾವಿ ತಾಲ್ಲೂಕಿನ ಅರಳೀಕಟ್ಟೆ ಗ್ರಾಮದಲ್ಲಿ 
ಹೊಸದಾಗಿ ಪಶುಚಿಕಿತ್ಸಾಲಯ ಪ್ರಾರಂಭಿಸಲು ಮಂಜೂರಾತಿ ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ (2) ಪತ್ರದಲ್ಲಿ ಆಯುಕ್ತರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, 
ಬೆಂಗಳೂರು ಇವರು ಬೆಳಗಾಂ ಜಿಲ್ಲಾ ಉಪನಿರ್ದೇಶಕರು ಜಿಲ್ಲಾ ಪಂಚಾಯತ್ ನಿರ್ಣಯದಂತೆ ಬೆಳಗಾಂ ಗ್ರಾಮೀಣ 
ಮತಕ್ಷೇತ್ರದ ಅರಳೀಕಟ್ಟೆ ಗ್ರಾಮಕ್ಕೆ ಮಂಜೂರಾದ ಪಶುಚಿಕಿತ್ಸಾಲಯವನ್ನು ಸ್ಥಳಾಂತರಿಸುವಂತೆ ಅಭಿಪ್ರಾಯ ನೀಡಿರುವುದರಿಂದ, 
ಅರಳೀಕಟ್ಟೆ ಗ್ರಾಮಕ್ಕೆ ಮಂಜೂರಾದ ಪಶುಚಿಕಿತ್ಸಾಲಯವನ್ನು ಹುದ್ದೆಗಳ ಸಮೇತ ಗಜಪತಿ ಗ್ರಾಮಕ್ಕೆ ಸ್ಥಳಾಂತರಿಸುವ ಬಗ್ಗೆ 
ಆದೇಶ ಹೊರಡಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 
- ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಅರಳೀಕಟ್ಟೆ ಹಾಗೂ ಗಜಪತಿ 
ಗ್ರಾಮಗಳು ಪಶುಆಸ್ಪತ್ರೆ ಹಿರೇಬಾಗೇವಾಡಿ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ರಾಷ್ಟ್ರೀಯ ಕೃಷಿ ಆಯೋಗದ ಶಿಫಾರಸ್ಸಿನಂತೆ ಹೊಸದಾಗಿ 
ಪಶುಚಿಕಿತ್ಸಾಲಯ ತೆರೆಯಲು ಉದ್ದೇಶಿಸಿರುವ ಸ್ಥಳ 5000 ಜಾನುವಾರು ಘಟಕಗಳನ್ನು ಹೊಂದಿರಬೇಕಾಗುತ್ತದೆ. ಅರಳೀಕಟ್ಟೆ 
ಗ್ರಾಮದಲ್ಲಿ 2000ಕ್ಕಿಂತ ಕಡಿಮೆ ಜಾನುವಾರುಗಳಿರುತ್ತವೆ. ಸದರಿ ಗ್ರಾಮ ಹಿರೇಬಾಗೇವಾಡಿ ಪಶುಆಸ್ಪತ್ರೆಯಿಂದ ಕೇವಲ 2 
ಕಿ. ಮೀ ಅಂತರದಲ್ಲಿದ್ದು, ಪಶುಚಿಕಿತ್ಸಾಲಯ ಚಿಕ್ಕಬಾಗೇವಾಡಿಗೆ ಹತ್ತಿರದಲ್ಲಿದೆ. ಈ ಗ್ರಾಮಕ್ಕೆ ಹೊಂದಿಕೊಂಡಂತೆ ಯಾವುದೇ 
ಹಳ್ಳಿಗಳು ಇರುವುದಿಲ್ಲವಾದರಿಂದ, ಅರಳೀಕಟ್ಟೆ ಗ್ರಾಮಕ್ಕೆ ಹಿರೇಬಾಗೇವಾಡಿ ಪಶುಆಸ್ಪತ್ರೆ ಮತ್ತು ಪಶುಚಿಕಿತ್ಸಾಲಯ 
ಚಿಕ್ಕಬಾಗೇವಾಡಿಯಿಂದಲೇ ಪಶುವೈದ್ಯಕೀಯ ಸೇವೆಗಳನ್ನು ಪಡೆಯಲು ಅವಕಾಶವಿರುತ್ತದೆ. ಆದರೆ ಗಜಪತಿ ಗ್ರಾಮಕ್ಕೆ 
ಹೊಂದಿಕೊಂಡಂತೆ 5 ಕಿ. ಮೀ . ವ್ಯಾಪ್ತಿಯಲ್ಲಿ ಬಡಸ್ ( ಕೆ.ಹೆಚ್ ) ಬೆಂಡಿಗೇರಿ ಕುಕಡೊಳ್ಳಿ, ಹುಲಿಕವಿ ಹಾಗೂ ಬಡಾಲ ಅಂಕಲಗಿ 
ಗ್ರಾಮಗಳು ಬರಲಿದ್ದು , 5000ಕ್ಕಿಂತ ಹೆಚ್ಚು ಜಾನುವಾರುಗಳನ್ನು ಹೊಂದಿದೆ. ಅಲ್ಲಿ ಪಶುವೈದ್ಯಕೀಯ ಸಂಸ್ಥೆ ಇಲ್ಲವಾದ್ದರಿಂದ 
ಕೇಂದ್ರ ಸ್ಥಾನದಲ್ಲಿರುವ ಗಜಪತಿ ಗ್ರಾಮದಲ್ಲಿ ಪಶುವೈದ್ಯಕೀಯ ಸಂಸ್ಥೆ ಸ್ಥಳಾಂತರಿಸಿದರೆ ಸುತ್ತಮುತ್ತಲಿನ ಗ್ರಾಮಗಳ 
ಜಾನುವಾರುಗಳಿಗೆ ಹಾಗೂ ರೈತರಿಗೆ ಪಶುವೈದ್ಯಕೀಯ ಸೇವೆಗಳನ್ನು ನೀಡಬಹುದಾಗಿದ್ದು ಅದರಿಂದ ಸರ್ಕಾರಕ್ಕೆ ಯಾವುದೇ 
ರೀತಿಯಲ್ಲೂ ಆರ್ಥಿಕವಾಗಿ ಹೊರೆಯಾಗುವುದಿಲ್ಲ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಈ ಸ್ಥಳಾಂತರಕ್ಕೆ ಅನುಮೋದನೆ 
ನೀಡಿರುತ್ತದೆ. ಎಲ್ಲಾ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ರೈತಾಪಿ ವರ್ಗ ಹಾಗೂ ಜಾನುವಾರುಗಳ ಚಿಕಿತ್ಸಾ 
ದೃಷ್ಟಿಯಿಂದ ಅರಳೀಕಟ್ಟೆ ಗ್ರಾಮಕ್ಕೆ ಮಂಜೂರಾಗಿರುವ ಪಶುಚಿಕಿತ್ಸಾಲಯವನ್ನು ಗಜಪತಿ ಗ್ರಾಮಕ್ಕೆ ಸ್ಥಳಾಂತರಿಸಲು ಸರ್ಕಾರ 
ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ವಿವರಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ, ಬೆಳಗಾವಿ ತಾಲ್ಲೂಕಿನ, ಬೆಳಗಾವಿ ಗ್ರಾಮೀಣ 
ಕ್ಷೇತ್ರದ ಅರಳೀಕಟ್ಟೆ ಗ್ರಾಮಕ್ಕೆ ಮಂಜೂರಾಗಿರುವ ಪಶುಚಿಕಿತ್ಸಾಲಯವನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಅದೇ ತಾಲ್ಲೂಕಿನ 
ಗಜಪತಿ ಗ್ರಾಮಕ್ಕೆ ಮಂಜೂರಾದ ಹುದ್ದೆಗಳ ಸಮೇತ ಸ್ಥಳಾಂತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಪಿ . ನಾಗರಾಜ 
ಪಿ . ಆರ್. 2546 

ಪೀಠಾಧಿಕಾರಿ - 2 , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಪಶುಸಂಗೋಪನೆ - ಎ ) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀ ಮೊಹಮ್ಮದ್ ಕಲೀಂ, ನೋಟರಿ , ರಾಯಚೂರು ಇವರ ರಾಜೀನಾಮೆ ಅಂಗೀಕರಿಸಿ ಹೆಸರನ್ನು 

ನೋಟರಿ ರಿಜಿಸ್ಟರ್‌ನಿಂದ ತೆಗೆಯುವ ಬಗ್ಗೆ. 
ಓದಲಾಗಿದೆ: 1) ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಯಚೂರು ಇವರ ಪತ್ರ ಸಂಖ್ಯೆ 4203/ಆಡಳಿತ/ 

2007 ದಿನಾಂಕ 13 - 09 - 2007, ಸಂಖ್ಯೆ 2658/ಎಡಿಎಂಎನ್‌ /07 ದಿನಾಂಕ:17.06.2008 ಮತ್ತು 
ಸಂಖ್ಯೆ 998 ಆಡಳಿತ 2008 ದಿನಾಂಕ 18 -11 - 2008. 


೩೫೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

ಭಾಗ - ೧ 
2) ಸರ್ಕಾರದ ಪತ್ರ ಸಂಖ್ಯೆ ಲಾ 19 ಎಲ್‌ಸಿಎಲ್ 2007 ದಿನಾಂಕ : 23 - 05 -2008, ಹಾಗೂ 
ಕಾರಣಕೇಳುವ ನೋಟೀಸ್ 

123 ಎಲ್‌ಸಿಎಲ್ 2008 ದಿನಾಂಕ: 25 -10 - 2008 ಮತ್ತು 
15 - 01 - 09 
3) ಶ್ರೀ ಮೊಹಮ್ಮದ್ ಕಲೀಂ ನೋಟರಿ, ರಾಯಚೂರು ಇವರ ಮನವಿ ದಿನಾಂಕ: 13 - 02 - 2009. 
4) ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಯಚೂರು ಇವರ ಪತ್ರ ಸಂಖ್ಯೆ 2451/ ಎಡಿಎಂಎನ್ 

09 ದಿನಾಂಕ : 30 - 05 - 2009 . 
ಪ್ರಸ್ತಾವನೆ: 

ಶ್ರೀ ಮೊಹಮ್ಮದ್ ಕಲೀಂ, ನೋಟರಿ, ರಾಯಚೂರು ಇವರು 2005 , 2006 ಮತ್ತು 2007ನೇ ಸಾಲುಗಳಲ್ಲಿ ಕರ್ತವ್ಯ 
ನಿರ್ವಹಣೆಯ ಬಗ್ಗೆ ನಿಯಮಾನುಸಾರ ರಿಟರ್ನ್ಸ್ ಹಾಗೂ ರಿಜಿಸ್ಟರ್ ತಪಾಸಣೆಗೊಳಪಡಿಸಿರುವುದಿಲ್ಲವೆಂದು ಹಾಗೂ ಈ ಬಗ್ಗೆ 
ನೋಟೀಸ್ ಸಹಾ ಜಾರಿ ಮಾಡಿರುವುದಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮೇಲೆ (1) ರಲ್ಲಿ ಓದಲಾದ ಪತ್ರಗಳ 
ವರದಿಯನ್ವಯ ಸರ್ಕಾರದ ಹಂತದಲ್ಲಿಯೂ ಶ್ರೀಯುತರಿಂದ ಮೇಲೆ ( 2) ರಲ್ಲಿ ಓದಲಾದ ಪತ್ರಗಳಲ್ಲಿ ವಿವರಣೆಯನ್ನು 
ಕೋರಲಾಗಿತ್ತು . 

ಅದರಂತೆ ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ: 13 - 02 - 2009ರಂದು ನೋಟರಿಯವರು ಮನವಿ ಸಲ್ಲಿಸಿ, 
ಅನಾರೋಗ್ಯದ ನಿಮಿತ್ತ 2005ರಿಂದ ನೋಟರಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಹಾಗೂ ನವೀಕರಣ ಪ್ರಮಾಣ ಪತ್ರ 
ನೀಡುವಂತೆಯೂ ಸಹ ಕೋರಿಲ್ಲವೆಂದು ತಿಳಿಸಿ ತಮ್ಮ ವಿರುದ್ಧ ಹೂಡಲು ನಿದೇಶಿಸಿರುವ ಕ್ರಮವನ್ನು ಕೈಬಿಡಬೇಕೆಂದು 
ಕೋರಿರುತ್ತಾರೆ. ಹಾಗೂ ದಿನಾಂಕ 29 - 05 - 2009ರ ರಾಜೀನಾಮೆ ಪತ್ರವನ್ನು ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ: 
30 . 05 .2009ರ ಪತ್ರದೊಂದಿಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಯಚೂರು ಇವರಿಂದ ಸ್ವೀಕರಿಸಲಾಗಿದೆ. 

ಸರ್ಕಾರವು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ರಾಯಚೂರು ಇವರ ಪ್ರಸ್ತಾವನೆ ಹಾಗೂ ನೋಟರಿಯವರ 
ಮನವಿಗಳನ್ನು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಲಾ 123 ಎಲ್ಸಿಎಲ್ 2008, ಬೆಂಗಳೂರು, ದಿನಾಂಕ: 6ನೇ ನವೆಂಬರ್ 2009 

ಶ್ರೀ ಮೊಹಮ್ಮದ್ ಕಲೀಂ, ನೋಟರಿ, ರಾಯಚೂರು ಇವರ ರಾಜೀನಾಮೆಯನ್ನು ಅಂಗೀಕರಿಸಿ ಶ್ರೀಯುತರ ಹೆಸರನ್ನು 
ನೋಟರಿ ಕಾಯ್ದೆ 1952ರ ಕಲಂ 10 ( ಎ ) ( ಬಿ)( ಸಿ)(ಎಫ್) ರೀತ್ಯ ನೋಟರಿ ರಿಜಿಸ್ಟರ್‌ನಿಂದ ಶಾಶ್ವತವಾಗಿ ತೆಗೆದುಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಕುಂತಲ ಹೆಚ್. ಆರ್ 
ಪಿ . ಆರ್ . 2549 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 2 ) 

ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 

ಕಂದಾಯ ಸಚಿವಾಲಯ 
ವಿಷಯ: ಶ್ರೀ ಲಾಲ್ಸಿಂಗ್ ನಾಯಕ್, ಹಿಂದಿನ ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಪ್ರಸ್ತುತ ನಿವೃತ್ತ ತಹಶೀಲ್ದಾರ್ 

ಇವರ ವಿರುದ್ಧ ಲೋಕಾಯುಕ್ತ ಟ್ರಾಪ್ ಕುರಿತು. 
ಓದಲಾಗಿದೆ: ಅವರ ನಿಬಂಧಕರು, ವಿಚಾರಣೆಗಳು - 6, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಅ. ಸ. ಪ. ಸಂ : 

ಕಂಪ್ಲೇಂಟ್ /ಉಪಲೋಕ್/ ಜಿಎಲ್‌ಬಿ - 498/ 2006 / ಎಆರ್‌ಇ - 6 , ದಿನಾಂಕ: 03 - 08 - 2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ (1) ದಿನಾಂಕ: 03 - 08 - 2009ರಲ್ಲಿ ಅಪರ ನಿಬಂಧಕರು. ವಿಚಾರಣೆಗಳು -6 , ಕರ್ನಾಟಕ 
ಲೋಕಾಯುಕ್ತ, ಬೆಂಗಳೂರು ಇವರು ಗೌರವಾನ್ವಿತ ಉಪಲೋಕಾಯುಕ್ತ ವರದಿಯಲ್ಲಿ, ಶ್ರೀ ಲಾಲ್ಸಿಂಗ್ ನಾಯಕ್, ಹಿಂದಿನ 
ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಪ್ರಸ್ತುತ ನಿವೃತ್ತ ತಹಶೀಲ್ದಾರ್ ಇವರು ಫಿರ್ಯಾದುದಾರರಾದ ಶ್ರೀ ರಾಮಪ್ಪ ಬಿನ್ 
ಮರಿಯಪ್ಪ ಸಂಡೂರ ಮತ್ತು ಅವರ 8 ಮಂದಿ ದಾಯಾಧಿಗಳಿಗೆ ಕುಷ್ಟಗಿ ತಾಲ್ಲೂಕಿನ ಹಿರೇತಮ್ಮಿನಾಳ ಗ್ರಾಮದ ಸ. ನಂ :95 
ರಲ್ಲಿ 27.13 ಎಕರೆ - ಗುಂಟೆ ಜಮೀನನ್ನು ಅಕ್ರಮ - ಸಕ್ರಮ ಯೋಜನೆಯಡಿಯಲ್ಲಿ ಜಮೀನು ಮಂಜೂರು ಮಾಡಲು 
ರೂ .15,000 /- ಗಳ ಅಕ್ರಮ ಸಂಭಾವನೆಯನ್ನು ದಿನಾಂಕ: 08 -12 - 2005ರಂದು ರಾತ್ರಿ 8 - 00 ಗಂಟೆಯ ಸಮಯದಲ್ಲಿ ತಮ್ಮ 
ಮನೆಯಲ್ಲಿ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತರ ಬಲೆಗೆ ಲಂಚದ ಹಣದೊಂದಿಗೆ ಸಿಕ್ಕಿಬಿದ್ದಿರುವುದರಿಂದ ಅವರ ವಿರುದ್ದ 
ಬ್ರಷ್ಟಾಚಾರದ ಆಪಾದನೆ ಸಾಬೀತಾಗಿರುವುದಾಗಿ ತಿಳಿಸಿ, ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ 1984ರ ಸೆಕ್ಷನ್ 
7( 2)ರಡಿಯಲ್ಲಿ ಮಾನ್ಯ ಉಪಲೋಕಾಯಕರು ಸ್ವಯಂ ಪ್ರೇರಿತ ವಿಚಾರಣೆ ನಡೆಸಿ, ಪ್ರಾಥಮಿಕ ವಿಚಾರಣಾ ವರದಿಯನ್ನು 
ಸಂಬಂಧಿಸಿದ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಕಳುಹಿಸಿ ಈ ಕುರಿತು ಅಪಾದಿತ ಅಧಿಕಾರಿಯಾದ ಶ್ರೀ ಲಾಲ್ಸಿಂಗ್ 
ನಾಯಕ್, ತಹಶೀಲ್ದಾರ್ ಇವರ ವಿವರಣೆ ಪಡೆದಿದ್ದು , ಸದರಿ ವಿವರಣೆಯು ಒಪ್ಪಲು ಬರುವುದಿಲ್ಲವಾದ್ದರಿಂದ ಹಾಗೂ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೫೯೭ 
ಶ್ರೀ ಲಾಲ್‌ಸಿಂಗ್ ನಾಯಕ್, ಹಿಂದಿನ ತಹಶೀಲ್ದಾರ್‌ ಕುಷ್ಟಗಿ ತಾಲ್ಲೂಕು ಇವರು ಈಗಾಗಲೇ ದಿನಾಂಕ: 30 - 06 - 2006ರಂದು 
ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಿರುವುದರಿಂದ ಅವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 214ರಡಿಯಲ್ಲಿ ಹಾಗೂ ಕೆ. ಸಿ.ಎಸ್ ( ಸಿಸಿಎ ) ನಿಯಮಾವಳಿಗಳು 1957ರ 
ನಿಯಮ 14( ಎ) ರನ್ವಯ ಮಾನ್ಯ ಉಪಲೋಪಾಯಕ್ತರಿಗೆ ವಹಿಸುವಂತೆ ಕೋರಿರುತ್ತಾರೆ. ಅದರಂತೆ, ಸರ್ಕಾರವು ಈ ಪ್ರಕರಣದ 
ಕುರಿತು ಇಲಾಖಾ ವಿಚಾರಣೆಯನ್ನು ಮಾನ್ಯ ಉಪಲೋಕಾಯುಕ್ತರಿಗೆ ವಹಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ : ಕಂಇ 63 ಎಡಿಇ 2005, ಬೆಂಗಳೂರು, ದಿನಾಂಕ: 4ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಸರ್ಕಾರವು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ 
ಶ್ರೀ ಲಾಲ್ ಸಿಂಗ್ ನಾಯಕ್, ಹಿಂದಿನ ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಪ್ರಸ್ತುತ ನಿವೃತ್ತ ತಹಶೀಲ್ದಾರ್ ಇವರ ವಿರುದ್ಧ 
ಇಲಾಖಾ ವಿಚಾರಣೆ ನಡೆಸಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 214ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಹಾಗೂ ಕೆ. ಸಿ.ಎಸ್ ( ಸಿಸಿಎ) ನಿಯಮಾವಳಿಗಳು 1957ರ ನಿಯಮ 14( ಎ) ರನ್ವಯ ಮಾನ್ಯ 
ಉಪಲೋಕಾಯಕರು, ಬೆಂಗಳೂರು ಇವರಿಗೆ ವಹಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 2553 

ಎಸ್. ಬಿ . ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಸೇವೆಗಳು - 3 ) 
ವಿಷಯ : ಶ್ರೀ ಎ. ವಿ . ನಾಗರಾಜ, ದ್ವಿತೀಯ ದರ್ಜೆ ಭೂಮಾಪಕರು ರವರ ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಅನಧಿಕೃತ 

ಗೈರು ಹಾಜರಿ ವಿರುದ್ಧ ಶಿಸ್ತುಕ್ರಮದ ಆರೋಪದ ಕುರಿತು ಇಲಾಖಾ ವಿಚಾರಣೆ . 
ಓದಲಾಗಿದೆ: 1. ಜಿಲ್ಲಾಧಿಕಾರಿ, ಚಿಕ್ಕಮಗಳೂರು ಜಿಲ್ಲೆ ಇವರ ಪತ್ರ ಸಂ . ಇಎಸ್ಟಿ(1) ಸಿಸಿಎ:02:07 - 08 

ದಿನಾಂಕ:17.4.2008 ಮತ್ತು 23.5.2008. 
2 . ಸರ್ಕಾರದ ಪತ್ರ ಸಂ .ಕಂಇ 62 ಭೂದಾಸೇ (3) 2008 ದಿನಾಂಕ 13. 11. 2008. 
3. ಜಿಲ್ಲಾಧಿಕಾರಿ ಚಿಕ್ಕಮಗಳೂರು ಇವರ ಪತ್ರ ಸಂ . ಇಎಸ್ಟಿ(1)ಸಿಸಿಎಂ2 /2007 - 08 ದಿನಾಂಕ:2.4 .2009. 
4. ಸರ್ಕಾರದ ಪತ್ರ ಸಂ .ಕಂಇ 62 ಭೂದಾಸೇ ( 3) 2008 ದಿನಾಂಕ 24 .6. 2009 ಮತ್ತು 1.7. 2009 . 
5. ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ ಇವರ ಪತ್ರ ಸಂ . PSC 77 CNS 09 

ದಿನಾಂಕ:19. 8. 2009 . 
ಪ್ರಸ್ತಾವನೆ: 

- ಶ್ರೀ ಎ. ವಿ. ನಾಗರಾಜ್ , ನಿವೃತ್ತ, ದ್ವಿತೀಯ ದರ್ಜೆ ಭೂಮಾಪಕರು, ಇವರು ಹಿಂದೆ ತಾಲ್ಲೂಕು ಭೂಮಾಪನ ಕಛೇರಿ, 
ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ದ್ವಿತೀಯ ದರ್ಜೆ ಭೂಮಾಪಕರು ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ 
12 -9 - 2005 ರಿಂದ 13 -3 - 2007ರವರೆಗೆ ಒಟ್ಟು 298 ದಿನಗಳು ಕಛೇರಿ ಮುಖ್ಯಸ್ಥರಿಂದ ರಜೆಯ ಬಗ್ಗೆ ಪೂರ್ವಾನುಮತಿ 
ಪಡೆಯದೆ ಕಛೇರಿ ಕೆಲಸಕ್ಕೆ ಅನಧಿಕೃತ ಗೈರು ಹಾಜರಾಗಿ ಕರ್ತವ್ಯಲೋಪ ಎಸಗಿದ ಪ್ರಕರಣದ ಬಗ್ಗೆ ಇಲಾಖಾ ವಿಚಾರಣೆ 
ನಡೆಸಿ , ವಿಚಾರಣಾಧಿಕಾರಿಗಳು ಸಲ್ಲಿಸಿದ ವಿಚಾರಣಾ ವರದಿಯ ದಾಖಲೆಗಳೊಂದಿಗೆ ಮುಂದಿನ ಶಿಸ್ತು ಕ್ರಮಕ್ಕಾಗಿ, 
ಜಿಲ್ಲಾಧಿಕಾರಿಗಳು , ಚಿಕ್ಕಮಗಳೂರು ಜಿಲ್ಲೆ ರವರು ಮೇಲೆ(1)ರಲ್ಲಿ ಓದಲಾದ ಪತ್ರಗಳಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು. 

ವಿಚಾರಣಾ ವರದಿಯಲ್ಲಿ ವಿಚಾರಣಾಧಿಕಾರಿಗಳು ಆರೋಪಿತ ನೌಕರರು ಪದೇ ಪದೇ ಸರ್ಕಾರಿ ಕೆಲಸಕ್ಕೆ ವಿವಿಧ 
ದಿನಾಂಕಗಳಂದು ಸುಮಾರು 298 ದಿನಗಳಿಗಿಂತಲೂ ಹೆಚ್ಚಾಗಿ ಗೈರು ಹಾಜರಾಗಿರುವುದು ನಿಜವಾಗಿರುತ್ತದೆ ಎಂದು ವರದಿ 
ನೀಡಿರುತ್ತಾರೆ. ಅದರಂತೆ ಸರ್ಕಾರದ ಮೇಲೆ( 2 ) ರಲ್ಲಿ ಓದಲಾದ ದಿನಾಂಕ : 13 - 11 - 2008ರ ಪತ್ರದಲ್ಲಿ ಎರಡನೇ ಕಾರಣ 

ವ ನೋಟೀಸ್ ಅನ್ನು ಆಪಾದಿತ ನೌಕರರಿಗೆ ಜಾರಿಮಾಡುವ ಬಗ್ಗೆ ಜಿಲ್ಲಾಧಿಕಾರಿಗಳು, ಚಿಕ್ಕಮಗಳೂರು ಇವರನ್ನು 
ಕೋರಲಾಗಿತ್ತು. ಮೇಲೆ( 3) ರಲ್ಲಿ ಓದಲಾದ ದಿನಾಂಕ: 2 - 4 - 2009ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ಆಪಾದಿತ ನೌಕರರಿಂದ 
ಎರಡನೇ ಕಾರಣ ಕೇಳುವ ನೋಟೀಸಿಗೆ ಸಂಬಂಧಿಸಿದಂತೆ ಪಡೆದ ಸಮಜಾಯಿಷಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. 

ಆಪಾದಿತ ನೌಕರರು ನೀಡಿರುವ ಲಖಿತ ಸಮಜಾಯಿಷಿಯಲ್ಲಿ ಅವರ ಮೇಲಿನ ಆರೋಪಗಳನ್ನು ಅಲ್ಲ ಗಳೆದಿದ್ದಾರೆ. 
ಅವರ ಹೇಳಿಕೆಯಂತೆ “ ನಾನು ದಿನಾಂಕ: 31 - 8- 2007ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿರುತ್ತೇನೆ. ನಾನು 
ಸೇವೆಯಲ್ಲಿದ್ದ ಸಮಯದಲ್ಲಿ ಆಗಿಂದಾಗ್ಗೆ ರಜಾ ಅರ್ಜಿಯನ್ನು ಸಲ್ಲಿಸಿ ಕೇಂದ್ರಸ್ಥಾನವನ್ನು ಬಿಟ್ಟಿದ್ದು , ಅದರ ನಂತರ 
ಅಂಚೆಮುಖಾಂತರ ರಜಾ ಅರ್ಜಿಯನ್ನು ಕಳುಹಿಸಿರುತ್ತೇನೆ. ರಜಾ ಮುಂದುವರೆಸಿದ್ದೇನೆ. ನಾನು ಯಾವ ರೀತಿಯಿಂದಲೂ 
ಅನಧಿಕೃತವಾಗಿ ಗೈರು ಹಾಜರಾಗಿರುವುದಿಲ್ಲ. ಗೈರು ಹಾಜರಾದ ಅವಧಿಗೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುತ್ತೇನೆ. ಈ 
ಮೇಲೆ ಹೇಳಲಾದ ಅವಧಿಗೆ ಕರ್ತವ್ಯದ ಅವಧಿ ಎಂದು ಪರಿಗಣಿಸಿ ನನಗೆ ಸರ್ಕಾರದಿಂದ ಸಿಗಬೇಕಾದ ವೇತನ ಇತರೆ 
ಸೌಲಭ್ಯಗಳನ್ನು ಮಂಜೂರು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ” ಎಂದು ಸಮಜಾಯಿಷಿ ನೀಡಿರುತ್ತಾರೆ. 


೩೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ವಿಚಾರಣಾ ವರದಿ ಮತ್ತು ಲಭ್ಯವಿರುವ ದಾಖಲೆಗಳನ್ನು ಹಾಗೂ ಆರೋಪಿತ ನೌಕರರು 2ನೇ ಕಾರಣ ಕೇಳುವ 
ನೋಟೀಸಿಗೆ ನೀಡಿರುವ ಹೇಳಿಕೆಗಳನ್ನು ಸರ್ಕಾರವು ಕೂಲಂಕಶವಾಗಿ ಪರಿಶೀಲಿಸಿದೆ. ಆರೋಪಗಳನ್ನು ಅಲ್ಲಗಳೆಯುವಂತಹ 
ಸಾಕ್ಷಿ ಪುರಾವೆಗಳನ್ನು ಒದಗಿಸಿರುವುದಿಲ್ಲವಾದ್ದರಿಂದ ವಿಚಾರಣೆಯನ್ನು ವಿಚಾರಣಾಧಿಕಾರಿಗಳು ನಿಯಮಾನುಸಾರ 
ನಡೆಸಿರುವುದನ್ನು ಮನಗಂಡು ಹಾಗೂ ವಿಚಾರಣಾ ವರದಿಯ ಬಗ್ಗೆ ಆರೋಪಿತ ನೌಕರರು ನೀಡಿರುವ ಹೇಳಿಕೆಗಳನ್ನು 
ತಿರಸ್ಕರಿಸಿ ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು ಶ್ರೀ ಎ . ವಿ. ನಾಗರಾಜ್ , ನಿವೃತ್ತ ದ್ವಿತೀಯ ದರ್ಜೆ ಭೂಮಾಪಕರು, ಇವರ 
ಮೇಲಿನ ಆರೋಪವು ವಿಚಾರಣೆಯಿಂದ ಸಾಬೀತಾಗಿರುವುದರಿಂದ ಇವರ ನಿವೃತ್ತಿ ವೇತನದಲ್ಲಿ ಮಾಹೆಯಾನ ಶೇ .5 %ರಷ್ಟು 
ಖಾಯಂ ಆಗಿ ಕಡಿತಗೊಳಿಸುವ ದಂಡನೆ ವಿಧಿಸಲು ನಿರ್ಧರಿಸಿ , ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು 
ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ 11 - 7 - 2009ರ ಪತ್ರದಲ್ಲಿ ಕೋರಲಾಗಿತ್ತು. ಅದರಂತೆ ಕರ್ನಾಟಕ ಲೋಕಸೇವಾ 
ಆಯೋಗವು ಮೇಲೆ(5 ) ರಲ್ಲಿ ಓದಲಾದ ದಿನಾಂಕ 19 - 8 -2009ರ ಪತ್ರದಲ್ಲಿ ಶ್ರೀ ಎ . ವಿ . ನಾಗರಾಜ್ , ನಿವೃತ್ತ ದ್ವಿತೀಯ ದರ್ಜೆ 
ಭೂಮಾಪಕರು, ಇವರ ನಿವೃತ್ತಿ ವೇತನದಲ್ಲಿ ಮಾಹೆಯಾನ ಶೇಕಡ 5 % ರಷ್ಟು ಖಾಯಂ ಆಗಿ ಕಡಿತಗೊಳಿಸಬೇಕೆಂಬ ಸರ್ಕಾರದ 
ಪ್ರಸ್ತಾವನೆಗೆ ಸಹಮತಿ ನೀಡಿರುತ್ತಾರೆ. 

ಈ ಹಿನ್ನಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಸಂ .ಕಂಇ 62 ಭೂದಾಸೇ ( 3) 2008, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಎ.ವಿ. ನಾಗರಾಜ, ನಿವೃತ್ತ ದ್ವಿತೀಯ ದರ್ಜೆ 
ಭೂಮಾಪಕರು, ಇವರು ತಾಲ್ಲೂಕು ಭೂಮಾಪನ ಕಛೇರಿ, ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಎಸಗಿದ ಕರ್ತವ್ಯ ಲೋಪದ ಆರೋಪವು ಸಾಬೀತಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
241 (1)( ಎ) ರನ್ವಯ ಇವರಿಗೆ ದೊರೆಯಬಹುದಾದ ನಿವೃತ್ತಿ ವೇತನದಲ್ಲಿ ಮಾಹೆಯಾನ ಶೇ .5 %ರಷ್ಟನ್ನು (ಶೇಕಡ ಐದರಷ್ಟು ಮಾತ್ರ) 
ಖಾಯಂ ಆಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಕಡಿತಗೊಳಿಸಲು ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 2554 

ಬಿ. ವಿ . ಚೌಕಿಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆ, (ಭೂಮಾಪನ). 
ವಿಷಯ : 2009 -10ನೇ ಸಾಲಿನಲ್ಲಿ ಭಾರಿ ಮಳೆ ಹಾಗೂ ಪ್ರವಾಹದಿಂದ ಆಗಿರುವ ಹಾನಿಗಳಿಗೆ ತುರ್ತು ಪರಿಹಾರ 

ಕ್ರಮ ಕೈಗೊಳ್ಳಲು ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಬೇಡಿಕೆ. 
ಪ್ರಸ್ತಾವನೆ : 

2009 - 10ನೇ ಸಾಲಿನಲ್ಲಿ ಬಿದ್ದ ಮಳೆ ಹಾಗೂ ಪ್ರವಾಹದಿಂದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 
ಮೂಲಭೂತ ಸೌಕರ್ಯಗಳಿಗೆ ಹಾನಿ ಉಂಟಾಗಿರುವುದಕ್ಕೆ ತುರ್ತು ದುರಸ್ತಿ / ಪರಿಹಾರ ಕಾರ್ಯಕೈಗೊಳ್ಳಲು ಉಡುಪಿ ಮತ್ತು 
ದಕ್ಷಿಣ ಕನ್ನಡ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಅನುದಾನ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಜಿಲ್ಲಾಧಿಕಾರಿಗಳ 
ಕೋರಿಕೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಹಣ ಬಿಡುಗಡೆ ಮಾಡಲು 
ತೀರ್ಮಾನಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಕಂಇ 461 ಟಿಎನ್ ಆರ್ 2007, ಬೆಂಗಳೂರು, ದಿನಾಂಕ: 2ನೇ ನವೆಂಬರ್ 2009 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಮಳೆ ಹಾಗೂ ಪ್ರವಾಹದಿಂದ ಮೂಲಭೂತ ಸೌಕರ್ಯಗಳಾದ ರಸ್ತೆ, 

ದವುಗಳಿಗೆ ಆಗಿರುವ ಹಾನಿಗಳಿಗೆ ತುರ್ತು ದುರಸ್ತಿ / ಪರಿಹಾರ ಕಾರ್ಯಕೈಗೊಳ್ಳಲು ಪ್ರಕೃತಿ ವಿಕೋಪ 
ಪರಿಹಾರ ನಿಧಿಯಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಕೆಳಕಂಡತೆ ಅನುದಾನ ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಲಾಗಿದೆ. 
ಕ್ರ. ಸಂ ಜಿಲ್ಲೆಯ ಹೆಸರು 

ಮೊತ್ತ 

( ರೂ ಲಕ್ಷಗಳಲ್ಲಿ) 
1 | ಉಡುಪಿ 

500. 00 
[ 2 ದಕ್ಷಿಣ ಕನ್ನಡ 

500.00 
- ಒಟ್ಟು 

1000 .00 | 
(ರೂಪಾಯಿ ಒಂದು ಸಾವಿರ ಲಕ್ಷ ರೂ . ಗಳು ಮಾತ್ರ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೫೯೯ 
1) ಮೇಲಿನಂತೆ ಬಿಡುಗಡೆ ಮಾಡಿದ ಹಣವನ್ನು ಹಾನಿಗೊಳಗಾದ ಮೂಲಭೂತ ಸೌಕರ್ಯಗಳಿಗೆ ತುರ್ತು ದುರಸ್ತಿ/ 
ಪರಿಹಾರ ಕಾರ್ಯಗಳಿಗೆ ಉಪಯೋಗಿಸುವುದು . 

_ 2) ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ವೆಚ್ಚ ಮಾಡುವುದು. 

3) ಅನುದಾನ ಲಭ್ಯತೆ ಇಲ್ಲದೇ ಯಾವುದೇ ದುರಸ್ತಿ ಕಾಮಗಾರಿಗಳನ್ನು ಸಿಆರ್‌ಎಫ್ / ಎನ್‌ಸಿಸಿಎಫ್ ಅಡಿಯಲ್ಲಿ 
ಕೈಗೊಳ್ಳುವಂತಿಲ್ಲ . ಹಾಗೂ ಕಾಮಗಾರಿಗಳನ್ನು ಬಿಡುಗಡೆಯಾದ ಅನುದಾನಕ್ಕೆ ಸೀಮಿತಗೊಳಿಸುವುದು. ಈ ಷರತ್ತು ಪ್ರವಾಹ 
ಪೀಡಿತ ಜಿಲ್ಲೆಗಳಲ್ಲಿ ಸಿಆರ್‌ಎಫ್/ಎನ್‌ಸಿಸಿಎಫ್ ನಾರ್ಮ್ಸ್ ಪ್ರಕಾರ 30 ದಿವಸ ಹಾಗೂ 45 ದಿವಸಗಳಲ್ಲಿ ಕೈಗೊಳ್ಳುವ 
ಕಾಮಗಾರಿಗಳಿಗೆ ಅನ್ವಯಿಸುವುದಿಲ್ಲ. 

4) ಪ್ರಕೃತಿ ವಿಕೋಪದಿಂದ ಆದಂತಹ ವಿಪತ್ತು ಹಾನಿಗೆ ಮಾತ್ರ ಪರಿಹಾರ ನೀಡುವುದು. 

5) ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೇಯಿಡ್ 
ರಸೀದಿ ಬಿಲ್ಲುಗಳನ್ನು ತಯಾರಿಸಿ ಮೇಲು ರುಜು ಮಾಡಿ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿ ಸಿ.ಆರ್.ಎಫ್. ಪಿ . ಡಿ. ಖಾತೆಗೆ 
ಜಮಾ ಮಾಡಿದ ನಂತರ ಪರಿಹಾರ ಕಾರ್ಯಗಳಿಗೆ ಉಪಯೋಗಿಸತಕ್ಕದ್ದು. 

6) ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಲೆಕ್ಕ ಶೀರ್ಷಿಕೆ 2245 - 02 - 110 - 0 - 01 - 100 (ಯೋಜನೆ) 
ಅಡಿಯಲ್ಲಿ ಭರಿಸತಕ್ಕದ್ದು . 

7) ಅನುದಾನ ವೆಚ್ಚ ಮಾಡುವಾಗ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿ/ ಆದೇಶ/ ಸುತ್ತೋಲೆಗಳನ್ನು 
ಪಾಲಿಸುವುದು. 

8) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 692 ವೆಚ್ಚ- 7/2009 ( ಭಾ ) 
ದಿನಾಂಕ:06.10 .2009ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರಾಮಚಂದ್ರಯ್ಯ 
ಪಿ. ಆರ್. 2555 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ, (ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು - 2) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 2007 - 08ನೇ ಸಾಲಿನಲ್ಲಿ ವಿಧಾನ ಪರಿಷತ್ ಸದಸ್ಯರಿಗೆ 

ಅನುದಾನ ಮರು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 37 ಯೋವಿವಿ 2007 ದಿನಾಂಕ 19 - 03 - 2008 
ಪ್ರಸ್ತಾವನೆ: 

ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2007 - 08ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ “2575 - 60 - 265 -0 - 02 - 059 
( ಯೋಜನೇತರ) ” ಅಡಿಯಲ್ಲಿ ರೂ .300.00ಕೋಟಿಗಳನ್ನು (ಮೂರುನೂರು ಕೋಟಿಗಳನ್ನು ಒದಗಿಸಲಾಗಿದ್ದು, ಇದರಲ್ಲಿ 
ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಕೊನೆಯ ಕಂತಾಗಿ ತಲಾ ರೂ .50.00ಲಕ್ಷಗಳಂತೆ ಒಟ್ಟು ರೂ .34.50ಕೋಟಿಗಳನ್ನು ಮೇಲೆ 
ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ . 

2007 - 08ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಕೊನೆಯ ಕಂತಿನ ಅನುದಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆ 
ಜಿಲ್ಲಾಧಿಕಾರಿಗಳ ದಿನಾಂಕ: 01 - 04 - 2008ರ ಪತ್ರದಲ್ಲಿ ಅನುದಾನವು ಪಿ . ಡಿ. ಖಾತೆಗೆ ಹೊಂದಾಣಿಕೆ ಮಾಡಲು 
ಆಗಿಲ್ಲವಾದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ವಿಧಾನ ಪರಿಷತ್ ಸದಸ್ಯರುಗಳಾದ ಶ್ರೀಮತಿ ಶೋಭಾ ಕರಂದ್ಲಾಜೆ ಮತ್ತು ಶ್ರೀ ಗಣೇಶ್ 
ಕಾರ್ಣಿಕ್‌ರವರಿಗೆ ಅನುದಾನವನ್ನು ಮರು ಬಿಡುಗಡೆ ಮಾಡುವಂತೆ ಕೋರಿದ್ದ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯ 
ದಿನಾಂಕ:20 - 10 - 2009ರ ಹಿಂಬರಹ ಸಂಖ್ಯೆ : ಆಇ 467 ವೆಚ್ಚ - 6/ 2009ರಲ್ಲಿ ಸಹಮತಿಸಿರುವುದರಿಂದ ಈ ಕೆಳಗೆ 
ನಮೂದಿಸಿರುವ ಮಾನ್ಯ ವಿಧಾನ ಪರಿಷತ್ ಸದಸ್ಯರಿಗೆ ತಲಾ ರೂ .50.00ಲಕ್ಷಗಳಂತೆ ಒಟ್ಟು ರೂ .100 .00ಲಕ್ಷಗಳನ್ನು ಬಿಡುಗಡೆ 
ಮಾಡಲು ಉದ್ದೇಶಿಸಲಾಗಿದೆ . ಆದ್ದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : 94 ಯೋವಿವಿ 2009 , ಬೆಂಗಳೂರು, ದಿನಾಂಕ : 31ನೇ ಅಕ್ಟೋಬರ್ 2009 

ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 2007 -08ನೇ ಸಾಲಿನ ಅನುದಾನವನ್ನು ಈ ಕೆಳಕಂಡ ದಕ್ಷಿಣ 
ಕನ್ನಡ ಜಿಲ್ಲೆಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳಿಗೆ ತಲಾ ರೂ .50.00ಲಕ್ಷಗಳಂತೆ ಒಟ್ಟು ರೂ .100 . 00ಲಕ್ಷಗಳನ್ನು ಮರು 
ಬಿಡುಗಡೆ ಮಾಡಲಾಗಿದೆ. 


೩೬೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಕ್ರಮ ವಿಧಾನ ಪರಿಷತ್ತಿನ ಸದಸ್ಯರುಗಳ ಹೆಸರು 

ಜಿಲ್ಲೆಯ ಹೆಸರು ರೂ . ಲಕ್ಷಗಳಲ್ಲಿ 
ಸಂಖ್ಯೆ 

( ಶ್ರೀ /ಶ್ರೀಮತಿ) 
ದಕ್ಷಿಣ ಕನ್ನಡ ಜಿಲ್ಲೆ 
ಶ್ರೀಮತಿ ಶೋಭಾ ಕರಂದ್ಲಾಜೆ 

ದಕ್ಷಿಣ ಕನ್ನಡ 

50 . 00 
2. ಶ್ರೀ ಗಣೇಶ್ ಕಾರ್ಣಿಕ್ 

| ದಕ್ಷಿಣ ಕನ್ನಡ 

50.00 
ಒಟ್ಟು 

100.00 
2 ) ಈ ಬಿಡುಗಡೆಯಾದ ಮೊತ್ತಕ್ಕೆ ಜಿಲ್ಲಾಧಿಕಾರಿಗಳು ಆಯಾ ಶಾಸಕರಿಂದ ಕ್ರಿಯಾ ಯೋಜನೆಯನ್ನು ಪಡೆದು 
ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 486 ಪಿಎಂಎಂ 2001 , ದಿನಾಂಕ: 16 - 7 - 2001ರಲ್ಲಿ, ಹಾಗೂ ತದನಂತರ ಹೊರಡಿಸಿದ 
ಪರಿಷ್ಕತ ಮಾರ್ಗಸೂಚಿಗಳಲ್ಲಿ ನೀಡಿರುವ ಸೂಚನೆಗಳಂತೆ ಅನುಷ್ಠಾನಗೊಳಿಸತಕ್ಕದ್ದು 
3) ನಿಯಮಾನುಸಾರ ಹಣ ಬಳಕೆ ದೃಢೀಕರಣದ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ ಸರ್ಕಾರಕ್ಕೆ 

ಬಿಡುಗಡೆ ಮಾಡಿದ ಅನುದಾನವನ್ನು ನಿಗದಿತ ಅವಧಿಯಲ್ಲಿ ಬಳಕೆ ಮಾಡಿಕೊಳ್ಳದಿದ್ದಲ್ಲಿ 
ಮುಂದಿನ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುವುದಿಲ್ಲವೆಂದು ಸೂಚಿಸಿದೆ. 

4) ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2575 - 60 - 265 - 0 - 02 - 059 ಇತರೆ ವೆಚ್ಚಗಳು ( ಯೋಜನೆ) ಅಡಿಯಲ್ಲಿ 
ಭರಿಸತಕ್ಕದ್ದು. 

5) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ: ಆಇ 467 ವೆಚ್ಚ - 6/2009 ದಿನಾಂಕ:20.10.2009ರಲ್ಲಿ 
ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಚಿಕ್ಕರಾಜು 
ಪಿ . ಆರ್ . 2556 

ಸರ್ಕಾರದ ಅಧೀನ ಕಾರ್ಯದರ್ಶಿ , 1 & 2 , 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ: ತಂತ್ರವಿದ್ಯಾ ನಿದರ್ಶಿನಿ, ಯಡಹಳ್ಳಿ, ಶಿರಸಿ ತಾಲ್ಲೂಕು ಉ .ಕ. ಜಿಲ್ಲೆ ಈ ಸಂಸ್ಥೆಯು ವಿಜ್ಞಾನ ಮತ್ತು 

ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹಾಯಾನುದಾನ ಮಂಜೂರು 

ಮಾಡುವ 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ:ವಿಯಇ 55 ವಿಕ್ರಮ 2009, ದಿನಾಂಕ 16 - 04 - 2009. 

2) ಸಂಚಾಲಕರು, ತಂತ್ರವಿದ್ಯಾ ನಿದರ್ಶಿನಿ , ಯಡಹಳ್ಳಿ, ಶಿರಸಿ ತಾಲ್ಲೂಕು, ಉ .ಕ. ಜಿಲ್ಲೆ ಇವರ ಮನವಿ 

ದಿ :20 - 07 - 2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1)ರಲ್ಲಿನ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯ , ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು ಮುಂದುವರಿಸಿ, 2009 - 10ನೇ 
ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3425 - 60 - 200 -0 - 01(101 )( ಯೋ ) ವೈಜ್ಞಾನಿಕ ಸಂಸ್ಥೆಗಳಿಗೆ ಸಹಾಯಾನುದಾನವಾಗಿ ಒಟ್ಟು 
ರೂ .340.00ಲಕ್ಷಗಳ ಅನುದಾನವನ್ನು ಕಲ್ಪಿಸಲಾಗಿದೆ. 

ಮೇಲೆ ಓದಲಾದ (2) ರಲ್ಲಿನ ಪತ್ರಗಳಲ್ಲಿ ಸಂಚಾಲಕರು, ತಂತ್ರವಿದ್ಯಾ ನಿದರ್ಶಿನಿ , ಯಡಹಳ್ಳಿ, ಶಿರಸಿ ತಾಲ್ಲೂಕು, 
ಉ .ಕ. ಜಿಲ್ಲೆ ಇವರು ಗ್ರಾಮೀಣ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಪ್ರಚಾರ ಮತ್ತು ಅಳವಡಿಕೆ ತರಬೇತಿ, ಪ್ರಾತ್ಯಕ್ಷಿಕೆ ನಡೆಸುವುದು 
ಮತ್ತು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಹಣಕಾಸಿನ ನೆರವನ್ನು ನೀಡುವಂತೆ ಕೋರಿದ್ದಾರೆ. 

ಈ ಬಗ್ಗೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯ -ಕಾರ್ಯದರ್ಶಿರವರು ತಂತ್ರವಿದ್ಯಾ ನಿದರ್ಶಿನಿ, 
ಯಡಹಳ್ಳಿ, ಶಿರಸಿ ತಾಲ್ಲೂಕು, ಉ .ಕ. ಜಿಲ್ಲೆ. ಈ ಸಂಸ್ಥೆಯು ಹಮ್ಮಿಕೊಳ್ಳುವ ಕಾರ್ಯಕ್ರಮಕ್ಕಾಗಿ ಸರ್ಕಾರದ ವತಿಯಿಂದ 
ಸಹಾಯಾನುದಾನ ನೀಡುವಂತೆ ಶಿಫಾರಸ್ಸು ಮಾಡಿರುವುದನ್ನು ಪರಿಗಣಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ವಿಯಇ 140 ವಿಕ್ರಮ 2009 , ಬೆಂಗಳೂರು, ದಿನಾಂಕ: 6ನೇ ನವೆಂಬರ್ 2008 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ತಂತ್ರವಿದ್ಯಾ ನಿದರ್ಶಿನಿ, ಯಡಹಳ್ಳಿ, ಶಿರಸಿ ತಾಲ್ಲೂಕು, ಉ .ಕ.ಜಿಲ್ಲೆ ಈ 
ಸಂಸ್ಥೆಯು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸಲುವಾಗಿ ರೂ . 75 , 000/ 
(ರೂಪಾಯಿ ಎಪ್ಪತ್ತೈದು ಸಾವಿರಗಳು ಮಾತ್ರ) ಗಳನ್ನು ಸರ್ಕಾರದ ಸಹಾಯಾನುದಾನವಾಗಿ ಈ ಕೆಳಕಂಡ ನಿಬಂಧನೆಗೊಳಪಟ್ಟು 
ಗೌರವ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು , ಬೆಂಗಳೂರು ಇವರಿಗೆ ಮಂಜೂರು ಮಾಡಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೦೧ 
1) ಈ ಅನುದಾನವನ್ನು ಆಯವ್ಯಯ ಲೆಕ್ಕ ಶೀರ್ಷಿಕೆ 3425 - 60 -200 - 0 -01(101) ( ಯೋ ) ವೈಜ್ಞಾನಿಕ ಸಂಸ್ಥೆಗಳಿಗೆ 
ಸಹಾಯಾನುದಾನ ಇದರಡಿ ಭರಸತಕ್ಕದ್ದು. 

2) ಈ ಮೊತ್ತವನ್ನು ಗೌರವ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಂಗಳೂರು ಇವರು 
ಖಜಾನೆಯಿಂದ ಪಡೆದು ಮೇಲ್ಕಾಣಿಸಿದ ಕಾರ್ಯಕ್ರಮಕ್ಕಾಗಿ ಸಂಚಾಲಕರು, ತಂತ್ರವಿದ್ಯಾ ನಿದರ್ಶಿನಿ, ಯಡಹಳ್ಳಿ - 581340 , ಶಿರಸಿ 
ತಾಲ್ಲೂಕು, ಉ .ಕ. ಜಿಲ್ಲೆ ಇವರಿಗೆ ಪಾವತಿಸತಕ್ಕದ್ದು. 

3) ಈಗ ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಯೋಜನೆಗೆ ಮಾತ್ರ ಉಪಯೋಗಿಸತಕ್ಕದ್ದು, ಮತ್ತು 
ಕಾರ್ಯಗತಗೊಳಿಸಿದ ಚಟುವಟಿಕೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4) ಈ ಹಣವನ್ನು ಸದುಪಯೋಗಿಸಿಕೊಂಡಿರುವುದಕ್ಕೆ ಉಪಯೋಗತಾ ಪ್ರಮಾಣ ಪತ್ರವನ್ನು ಹಾಗೂ ಲೆಕ್ಕ 
ಪರಿಶೋಧಕರಿಂದ ದೃಢೀಕರಿಸಲ್ಪಟ್ಟ ತನಿಖಾ ವರದಿಗಳನ್ನು ದಿನಾಂಕ: 30 - 5 - 2010ರೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

5 ) ಕಾರ್ಯಕ್ರಮಗಳನ್ನು ನಡೆಸಿದ ಸ್ಥಳ. ಕಾರ್ಯಕ್ರಮದ ವಿವರ, ಸಾರ್ವಜನಿಕರಿಗೆ ಆಗಿರುವ ಅನುಕೂಲಗಳು 
ಮೊದಲಾದ ಪೂರ್ಣ ವಿವರಗಳನ್ನು ಸಂಬಂಧಪಟ್ಟ ದಾಖಲೆಗಳ ಸಮೇತ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಆಇl ಟಿಎಫ್ ಪಿ 2008, ದಿನಾಂಕ: 16 - 05 -2008ರಡಿ 
ಇಲಾಖಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಪ್ರದತ್ತವಾದ ಆರ್ಥಿಕ ಅಧಿಕಾರದನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಬೋರಲಿಂಗಯ್ಯ 
ಪಿ . ಆರ್ . 2557 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
ವಿಷಯ : ಬೆಂಗಳೂರು ವಿದುನ್ಮಾನ ನಗರದಲ್ಲಿ ಜೈವಿಕ ತಂತ್ರಜ್ಞಾನ ಉದ್ಯಾನ (Biotech Park ) ಯೋಜನೆಯ ಭಾಗ 

“ ಹಂತ - 2ರ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ 2009 -10ನೇ ಸಾಲಿನಲ್ಲಿ ಅನುದಾನ ಬಿಡುಗಡೆ 

ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 36 ಅಚವಿ 2008 , ದಿನಾಂಕ 30 - 03 - 2009. 

2) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು 

ಇವರ ಪತ್ರ ಸಂ : ಕೆಬಿಟ್/ಬಿಟಿಪಿ/ ಭಾಗ - ಎ ಹಂತ- 2 /ಕ - 15 /09 - 10 , ದಿನಾಂಕ: 30 - 09 - 2009 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 30 - 03 - 2009ರ ಸರ್ಕಾರಿ ಆದೇಶದಲ್ಲಿ ಬಯೋಟೆಕ್ ಪಾರ್ಕ್ ಯೋಜನೆಯ 
ಭಾಗ - ಎ 2ನೇ ಹಂತದ ಕಾಮಗಾರಿಗಳನ್ನು ಕಾರ್ಯಗತಗೊಳಿಸಲು 2008 - 09ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾದ 
ರೂ . 200.00 ಲಕ್ಷಗಳ ಅನುದಾನವನ್ನು ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು ಸಂಸ್ಥೆಗೆ 
ಬಿಡುಗಡೆ ಮಾಡಲಾಗಿದೆ. 

ಮೇಲೆ ( 2) ರಲ್ಲಿ ಓದಲಾದ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ 
ಸೇವೆಗಳು ಇವರ ಪತ್ರದಲ್ಲಿ ಬಯೋಟೆಕ್ ಪಾರ್ಕ್ ಯೋಜನೆಯ ಭಾಗ - ಎ - 2ನೇ ಹಂತದ ಕಾಮಗಾರಿಗಾಗಿ 
ಲೋಕೋಪಯೋಗಿ ಇಲಾಖೆ ತಾಂತ್ರಿಕ ಅನುಮೋದನೆ ಪಡೆಯಲಾಗಿದೆಯೆಂದು ತಿಳಿಸಿರುತ್ತಾರೆ. ಸದರಿ ಕಾಮಗಾರಿಯ 
ಪ್ರಗತಿಯನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು , ಕೆಬಿಟ್ ಇವರು ಟೆಂಡರ್ ಪ್ರಕ್ರಿಯೆಯನ್ನು ಡಿಸೆಂಬರ್ 
ಅಂತ್ಯದಲ್ಲಿ ಪೂರ್ಣಗೊಳಿಸಿ ಜನವರಿ ಮೊದಲನೆಯ ವಾರದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದೆಂದು ತಿಳಿಸಿರುತ್ತಾರೆ. 
ಈ ಹಿಂದೆ ಬಿಡುಗಡೆಗೊಳಿಸಿರುವ ಒಟ್ಟಾರೆ ಮೊತ್ತದಲ್ಲಿ ಉಳಿದ ಮೊತ್ತವಾದ ರೂ .155 ಲಕ್ಷಗಳಿದ್ದು , ಉಳಿದ ಕಾಮಗಾರಿಯನ್ನು 
ನಿಗದಿತ ಸಮಯದಲ್ಲಿ ಯಶಸ್ವಿಯಾಗಿ ಪೂರೈಸಲು ರೂ .100 ಲಕಗಳನ್ನು , 2009 - 10ನೇ ಆರ್ಥಿಕ ವರ್ಷದ ಅನುದಾನದಲ್ಲಿ 
ಬಿಡುಗಡೆ ಮಾಡುವಂತೆ ಕೋ 

ಸದರಿ ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ, ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿನ ಬಯೋಟೆಕ್ ಪಾರ್ಕ್ 
ಭಾಗ - ಎ , ಹಂತ -2 ಕಾಮಗಾರಿಯನ್ನು ಅನುಷ್ಟಾನಗೊಳಿಸಲು 2009 -10ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾಗಿರುವ 
ರೂ . 100 ಲಕ್ಷಗಳಲ್ಲಿ ಸಧ್ಯಕ್ಕೆ ರೂ .50 ಲಕ್ಷಗಳನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 


03 


೩೬೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
- ಸರ್ಕಾರಿ ಆದೇಶ ಸಂಖ್ಯೆ ಮಾತಂ 36 ಅಚವಿ 2008, ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿನ ಬಯೋಟೆಕ್ ಪಾರ್ಕ್ 
ಭಾಗ - ಎ , ಹಂತ - 2 ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು 2009 -10ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾದ 
ರೂ .100 ಲಕ್ಷಗಳಲ್ಲಿ ರೂ .50 ಲಕ್ಷಗಳ ( ರೂ .ಐವತ್ತು ಲಕ್ಷಗಳು ಮಾತ್ರ) ಅನುದಾನವನ್ನು ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು 
ಮಾಹಿತಿ ತಂತ್ರಜ್ಞಾನ ಸೇವೆಗಳು ಸಂಸ್ಥೆಗೆ ವಿತರಿಸುವ ಸಂಬಂಧ ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಇಲಾಖೆ ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ನಿರ್ದೇಶಕರು, ಕೆಬಿಟ್ಸ್ ಸಂಸ್ಥೆ ಇವರಿಗೆ ವಿತರಿಸತಕ್ಕದ್ದು. 

- ಈ ವೆಚ್ಚವನ್ನು 2009 - 10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ "5465 -1 -190 -1- 09 ಬಯೋಟೆಕ್ ಪಾರ್ಕ್ - 059 - ಇತರೆ 
ಖರ್ಚುಗಳು (ಯೋಜನೆ) ಇದರ ಅಡಿಯಲ್ಲಿ ಪ್ರಸ್ತಕ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ನಿರ್ದೇಶಕರು ಕೆಬಿಟ್ಸ್ ಸಂಸ್ಥೆ ಇವರಿಂದ ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ 
ಜೊತೆಗೆ ಪಡೆದು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಸಿ 2008, ದಿನಾಂಕ: 16 - 5 - 2008ರನ್ವಯ ಆರ್ಥಿಕ 
ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಿ. ಕೃಷ್ಣಮೂರ್ತಿ 
ಪಿ . ಆರ್ . 2558 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
INFRASTRUCTURE DEVELOPMENT SECRETARIAT 

ADDENDUM 
No.IDD 71 IDM 2008 , Bangalore, dated : 4th November 2009 
Sub : Release of funds for pre - feasibility studies undertaken by the consultants . 

In the preamble portion of G .O . No IDD 71 IDM 2008 dated 20 -03-2009 the following shall be 
deemed to have been added and to include the following in the para no .4 after Sl. No.3 added vide , 
Addendum No. IDD 71 IDM 2009 dated 17 - 09 - 2009 . 

4 . Development of Industrial Park at VADA , Bellary . 
5 . Preparation of Railway infrastructure plan for Karnataka 
6 . Development of Part at Tadri, Uttara Kannada District 
7 . Developmentof Heritage park at Belgaum . 
8. Any other projects falling under sectors enumerated in para 2 of G .O . NO.IDD 32 IDM 2003 

dated 16 -07- 2009(New infrastructure policy - 2007 ) asmay be initiated by the IDD from time to 
time. 

By order and in name of the Governor of Karnataka 

N . MANJULA GEETHA 
P . R . 2559 

Under Secretary to Government, 

Infrastructure Development Department 
ಸಮಾಜ ಕಲ್ಯಾಣ ಸಚಿವಾಲಯ 

ಸೇರ್ಪಡೆ ಆದೇಶ 
ಸಂಖ್ಯೆ : ಸಕಇ 253 ಬಿಸಿಎ 2009 , ಬೆಂಗಳೂರು, ದಿನಾಂಕ: 9ನೇ ನವೆಂಬರ್ 2009 
ಸರ್ಕಾರದ ಆದೇಶ ಸಂಖ್ಯೆ: ಸಕಇ 221 ಬಿಸಿಎ 2009 ದಿನಾಂಕ: 02 - 01 - 2009 ಆದೇಶಕ್ಕೆ ವಿಧಾನ ಸಭಾ ಕ್ಷೇತ್ರದ 
ಶಾಸಕರ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಸಮಿತಿಗೆ ಈ ಕೆಳಕಂಡ ಅಧಿಕಾರಿಗಳನ್ನು ನಿಗಮಗಳು ಅನುಷ್ಠಾನಗೊಳಿಸುತ್ತಿರುವ ಎಲ್ಲಾ 
ಯೋಜನೆಗಳ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಆಯ್ಕೆ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಸೆರ್ಪೆಡೆಗೊಳಿಸಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೦೩ 
1) ಲೀಡ್ ಬಾಂಕ್ ಆಫೀಸರ್ / ಪ್ರತಿನಿಧಿ 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 

3) ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲ್ಲೂಕು ಮಟ್ಟದ ಅಧಿಕಾರಿಗಳು, 
ಉಳಿದಂತೆ ದಿನಾಂಕ: 02 - 01 -2009ರ ಸರ್ಕಾರಿ ಆದೇಶದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 2561 

ಎಂ . ಎಂ . ಬಾಟೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ - III,ಸಮಾಜ ಕಲ್ಯಾಣ ಇಲಾಖೆ. 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಪಿ.ಪಿ . ಇನ್ಸಿಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ , ಶಹಾಪೂರ, ಗುಲ್ಬರ್ಗ - ಪ್ಯಾರಾ ಮೆಡಿಕಲ್ 

ಕೋರ್ಸ್‌ಗಳ ಮಂಜೂರಾತಿ ಬಗ್ಗೆ. 
ಓದಲಾಗಿದೆ: ಪತ್ರ ಸಂಖ್ಯೆ : ಪಿಎಂಬಿ/ 37 /08 - 09 ದಿನಾಂಕ: 27 - 07 - 2009 . 
ಪ್ರಸ್ತಾವನೆ: 

- ಕರ್ನಾಟಕ ಪ್ಯಾರಾ ಮೆಡಿಕಲ್ ಬೋರ್ಡ್‌ನ ಸದಸ್ಯ ಕಾರ್ಯದರ್ಶಿಯವರು ಮೇಲೆ ಓದಲಾದ ತಮ್ಮ ಪತ್ರದಲ್ಲಿ ಪಿ . ಪಿ. 
ಇನ್ಸಿಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್, ಶಹಾಪೂರ, ಗುಲ್ಬರ್ಗ ಇವರಿಗೆ ಡಿಪ್ಲೊಮ ಇನ್ ಲ್ಯಾಬೊರೇಟರಿ ಟೆಕ್ನಾಲಜಿ 
ಮತ್ತು ಡಿಪ್ಲೋಮ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್‌ಗಳ ಮಂಜೂರಾತಿಗಾಗಿ ಅರ್ಜಿಯನ್ನು ಪ್ಯಾರಾ ಮೆಡಿಕಲ್ ಮಂಡಳಿಗೆ 
ಸಲ್ಲಿಸಿದ್ದಾರೆಂದು, ಮಂಡಳಿಯು ವಿಷಯ ತಜ್ಞರ ತಂಡವನ್ನು ರಚಿಸಿ ಕೋರ್ಸುಗಳನ್ನು ಸಂಸ್ಥೆಯು ನಡೆಸಲು ಹೊಂದಿರುವ 
ಮೂಲಭೂತ ಸೌಕರ್ಯಗಳನ್ನು ಪರಿವೀಕ್ಷಿಸಿ ಅದರ ವರದಿಯನ್ನು ಸಲ್ಲಿಸಲು ಸೂಚಿಸಿತ್ತೆಂದು ತಜ್ಞರ ತಂಡವು ಸಂಸ್ಥೆಗೆ 
ದಿನಾಂಕ: 15 - 01 - 2009 ಮತ್ತು 19 - 01 - 2009ರಂದು ಭೇಟಿ ನೀಡಿ ಪರಿವೀಕ್ಷಿಸಿ , ವರದಿಯನ್ನು ಸೂಕ್ತ ಶಿಫಾರಸ್ಸಿನೊಂದಿಗೆ 
ಮಂಡಳಿಗೆ ಸಲ್ಲಿಸಿತ್ತೆಂದು, ತಜ್ಞರ ತಂಡದ ಪರಿವೀಕ್ಷಣ ವರದಿಯನ್ನು ದಿನಾಂಕ: 03 - 07 - 2009ರಂದು ನಡದ ಮಂಡಳಿಯ 
ಸಭೆಯಲ್ಲಿ ವಿಶ್ಲೇಷಿಸಿ ಸಂಸ್ಥೆಯವರು ದಿನಾಂಕ: 31 - 01 - 2010ರೊಳಗೆ ವಿದ್ಯಾರ್ಥಿಗಳನ್ನು ಸೇರ್ಪಡಿಸಿಕೊಂಡು ಮಂಡಳಿಯ 

ನುಸಾರ ಬ್ಯಾಂಕ್ ಗ್ಯಾರಂಟಿ ಸಂಯೋಜನ ಶುಲ್ಕದೊಂದಿಗೆ ವಿದ್ಯಾರ್ಥಿಗಳ ಮೂಲ ದಾಖಲೆಗಳನ್ನು ನೋಂದಣಿ 
ಶುಲ್ಕದೊಂದಿಗೆ ಸಲ್ಲಿಸಿದ ಪಕ್ಷದಲ್ಲಿ ಅಂತಹ ವಿದ್ಯಾರ್ಥಿಗಳನ್ನು 2009 - 10ರ ತಂಡದವರೆಂದು ಪರಿಗಣಿಸಿ ನವೆಂಬರ್ 2010ರಲ್ಲಿ 
ಜರುಗಲಿರುವ ಮಂಡಳಿಯ ಪರೀಕೆಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು , ಒಂದು ವೇಳೆ ದಿನಾಂಕ: 31 - 01 - 2010ರ ನಂತರ 
ಸಂಸ್ಥೆಯವರು ಮೇಲೆ ಹೇಳಲಾದ ದಾಖಲೆಗಳನ್ನು ಸಲ್ಲಿಸಿದಲ್ಲಿ ಅಂತಹ ವಿದ್ಯಾಥಿಗಳ ನೊಂದಾವಣೆಯನ್ನು 2010 - 11ರ 
ಸಾಲಿಗೆ ಪರಿಗಣಿಸಲಾಗುವುದು ಎಂದು ತಿಳಿಸಿ ಕೋರ್ಸ್‌ಗಳನ್ನು ಮಂಜೂರು ಮಾಡಲು ಶಿಫಾರಸ್ಸು ಮಾಡಿದೆಯೆಂದು ವರದಿ 
ಮಾಡುತ್ತಾ ಮಂಜೂರಾತಿ ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಈ ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪಿ . ಪಿ . ಇನ್ಸಿಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ , 
ಶಹಾಪೂರ, ಗುಲ್ಬರ್ಗ ಇವರಿಗೆ ಡಿಪ್ಲೋಮ ಇನ್ ಲ್ಯಾಬೊರೇಟರಿ ಟೆಕ್ನಾಲಜಿ ಮತ್ತು ಡಿಪ್ಲೋಮ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ 
ಕೋರ್ಸ್‌ಗಳನ್ನು 2009 - 10ನೇ ಸಾಲಿನಿಂದ ಪ್ರಾರಂಭಿಸಲು ಮಂಜೂರಾತಿ ನೀಡಲು ಸರ್ಕಾರವು ತೀರ್ಮಾನಿಸಿ ಈ 
ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಆಕುಕ 53 ಎಂಎಂಇ 2009 , ಬೆಂಗಳೂರು, ದಿನಾಂಕ: 9ನೇ ನವೆಂಬರ್ 2009 

ಪಿ. ಪಿ. ಇನ್ಸಿಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ , ಶಹಾಪೂರ, ಗುಲ್ಬರ್ಗ ಇವರಿಗೆ ತಲಾ 20 ( ಇಪ್ಪತ್ತು) 
ವಿದ್ಯಾರ್ಥಿಗಳ ವಾರ್ಷಿಕ ಪ್ರವೇಶ ಮಿತಿಯೊಂದಿಗೆ ಡಿಪ್ಲೊಮ ಇನ್ ಲ್ಯಾಬೊರೇಟರಿ ಟೆಕ್ನಾಲಜಿ ಮತ್ತು ಡಿಪ್ಲೋಮ ಇನ್ ಹೆಲ್ತ್ 
ಇನ್ಸ್‌ಪೆಕ್ಟರ್‌ ಕೋರ್ಸ್‌ಗಳನ್ನು 2009 - 10ನೇ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರುವಂತೆ ಪ್ರಾರಂಭಿಸಲು ಈ ಕೆಳಕಂಡ ಷರತ್ತು 
ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಮಂಜೂರಾತಿ ನೀಡಿದೆ. 

ಷರತ್ತುಗಳು 
1) ಯಾವುದೇ ಪ್ಯಾರಾ ಮೆಡಿಕಲ್ ಕೋರ್ಸುಗಳನ್ನು ಪ್ರಾರಂಭ ಮಾಡುವ ಮೊದಲು ಸಂಸ್ಥೆಯು ಸಂಯೋಜನಾ 
ಶುಲ್ಕದ ರೂಪದಲ್ಲಿ ಪ್ರತಿ ಕೋರ್ಸಿಗೆ ರೂ .30,000 /- (ಮೂವತ್ತು ಸಾವಿರ ರೂಪಾಯಿಗಳು ಮಾತ್ರ) ಹಾಗೂ ಪ್ರತಿ ವರ್ಷ 
ಸಂಯೋಜನಾ ನವೀಕರಣ ಶುಲ್ಕವಾಗಿ ರೂ .10, 000/- ( ಹತ್ತು ಸಾವಿರ ರೂಪಾಯಿಗಳು ಮಾತ್ರ) ಅನ್ನು ಪ್ಯಾರಾ ಮೆಡಿಕಲ್ 
ಬೋರ್ಡಿಗೆ ಸಂದಾಯ ಮಾಡತಕ್ಕದ್ದು. 

2) ಸಂಸ್ಥೆಯವರು ಕೋರ್ಸನ್ನು ಪ್ರಾರಂಭಿಸುವ ಮೊದಲು ಬೋರ್ಡ್ ನಿಗಧಿಪಡಿಸುವ ಬ್ಯಾಂಕ್ ಗ್ಯಾರಂಟಿಯನ್ನು 
ಒದಗಿಸತಕ್ಕದ್ದು . 


೩೬೦೪ * ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
3) ಸದರಿ ಕೋರ್ಸುಗಳಿಗೆ ವಿದ್ಯಾರ್ಥಿ ಪ್ರವೇಶವನ್ನು ವರ್ಷಕ್ಕೆ ಒಂದು ಬಾರಿ ನವೆಂಬರ್ ತಿಂಗಳೊಳಗೆ 
ತೆಗೆದುಕೊಂಡು ಜನವರಿ ಅಥವಾ ಫೆಬ್ರವರಿ ತಿಂಗಳ ಮದ್ಯಾಂತರದೊಳಗೆ ವಿದ್ಯಾರ್ಥಿಗಳ ಪಟ್ಟಿಯನ್ನು ಮೂಲ ಅಂಕಪಟ್ಟಿ 
ಮತ್ತು ದೃಢೀಕರಣಗಳನ್ನು ಬೋರ್ಡಿಗೆ ಸಲ್ಲಿಸತಕ್ಕದ್ದು. 

4) ಸದರಿ ಕೋರ್ಸುಗಳಿಗೆ ಪ್ರವೇಶ ಪಡೆದ ಪ್ರತಿ ವಿದ್ಯಾರ್ಥಿಗೆ ರೂ .500 .00ರಂತೆ ನೊಂದಣಿ ಶುಲ್ಕದೊಂದಿಗೆ 
ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನು ಅವರ ವಿದ್ಯಾರ್ಹತೆಯ ಪ್ರಮಾಣ ಪತ್ರದೊಂದಿಗೆ ಮಂಜೂರಾತಿಗಾಗಿ ಪ್ಯಾರಾ ಮೆಡಿಕಲ್ 
ಬೋರ್ಡಿಗೆ ಸಲ್ಲಿಸತಕ್ಕದ್ದು. 

5) ಪ್ಯಾರಾ ಮೆಡಿಕಲ್ ಕೋರ್ಸಿಗೆ ಪ್ರವೇಶ ಪಡೆಯಲು ಕನಿಷ್ಟ ವಿದ್ಯಾರ್ಹತೆಯು ಪಿ . ಯು . ಸಿ. ಅಥವಾ ತತ್ಸಮಾನ 
ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 

6) ಪ್ಯಾರಾ ಮೆಡಿಕಲ್ ಕೋರ್ಸಿಗೆ ಪ್ರವೇಶ ಪಡೆದ ಪ್ರತಿ ವಿದ್ಯಾರ್ಥಿಯಿಂದ ಸರ್ಕಾರ ನಿಗದಿಪಡಿಸಿದ ಶುಲ್ಕವನ್ನು 
ಮಾತ್ರ ಪಡೆಯತಕ್ಕದ್ದು. 

7) ಸರ್ಕಾರ ಮಂಜೂರಾತಿ ನೀಡಿದ ಪ್ರವೇಶ ಮಿತಿಗಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡತಕ್ಕದ್ದು, ಒಂದು 
ವೇಳೆ ನಿಗದಿಪಡಿಸಿದ ಪ್ರವೇಶ ಮಿತಿಗಿಂತ ಹೆಚ್ಚಿನ ಪ್ರವೇಶ ಮಾಡಿಕೊಂಡಲ್ಲಿ ಅದರಿಂದ ಉಂಟಾಗುವ ಅನಾನುಕೂಲ 
ಸಮಸ್ಯೆಗಳಿಗೆ ಸಂಸ್ಥೆಯೇ ಜವಾಬ್ದಾರಿಯಾಗಿರುತ್ತದೆ. 

- 8) ಸಂಸ್ಥೆಯವರಿಗೆ ನಿಗಧಿಪಡಿಸಿದ ಸೀಟುಗಳಲ್ಲಿ ಶೇ .20ರಷ್ಟನ್ನು ಸರ್ಕಾರದಿಂದ ಆಯ್ಕೆ ಮಾಡಿದ ಅಭ್ಯರ್ಥಿಗಳಿಗೆ 
ಪ್ರವೇಶ ನೀಡಲು ಸಂಸ್ಥೆಯು ಬದ್ದವಾಗಿರತಕ್ಕದ್ದು. 

9) ಪ್ಯಾರಾ ಮೆಡಿಕಲ್ ಬೋರ್ಡ್ ನಿಗದಿಪಡಿಸಿದ ನಿಯಮಾವಳಿಯಂತೆ, ಪ್ಯಾರಾ ಮೆಡಿಕಲ್ ಕೋರ್ಸಿಗೆ ಪ್ರವೇಶ 
ಪಡೆಯುವ ಪ್ರತಿ ವಿದ್ಯಾರ್ಥಿಯು ವಯೋಮಿತಿ, ಪಠ್ಯಕ್ರಮ , ಕೋರ್ಸಿನ ಅವಧಿ ಹಾಗೂ ಪರೀಕ್ಷಾ ಕ್ರಮ ಮತ್ತು ಪ್ಯಾರಾ 
ಮೆಡಿಕಲ್ ಬೋರ್ಡ್ ನಿಗದಿಪಡಿಸಿದ ಇತರೆ ನಿಯಮಗಳನ್ನು ಸಂಸ್ಥೆಯು ಚಾಚೂ ತಪ್ಪದೇ ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 

10) ಸಂಸ್ಥೆಯು ಸುಸಜ್ಜಿತ ತರಗತಿ ಕೊಠಡಿ, ಪ್ರಯೋಗಶಾಲೆ, ವಾಚನಾಲಯ , ವಿದ್ಯಾರ್ಥಿನಿಲಯ ಹಾಗೂ ಇತರೆ 
ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗೆ ಒದಗಿಸತಕ್ಕದ್ದು. 

11 ) ಸದರಿ ಸಂಸ್ಥೆಯು ಹೊಂದಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿದ್ಯಾರ್ಥಿಗಳು ಮೊದಲ ವರ್ಷದ 
ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಪೂರ್ವದಲ್ಲಿ ಪ್ಯಾರಾ ಮೆಡಿಕಲ್ ಬೋಡ್‌ ಇಚ್ಚಿಸಿದಲ್ಲಿ ಎರಡನೇ ಬಾರಿಗೆ ಸಂಸ್ಥೆಯನ್ನು 
ತಪಾಸಣೆ ಮಾಡತಕ್ಕದ್ದು. 

12 ) ಸರ್ಕಾರದಿಂದ ಯಾವುದೇ ಆರ್ಥಿಕ ಸೌಲಭ್ಯ ಅಥವಾ ಅನುದಾನವನ್ನು ಸಂಸ್ಥೆಗೆ ನೀಡಲಾಗುವುದಿಲ್ಲ. 

13) ಸಂಸ್ಥೆಯನ್ನು ಪ್ಯಾರಾ ಮೆಡಿಕಲ್ ಬೋರ್ಡ್‌ನಲ್ಲಿ ನೋಂದಣಿ ಮಾಡಿಸತಕ್ಕದ್ದು ಹಾಗೂ ಪ್ಯಾರಾ ಮೆಡಿಕಲ್ 
ಬೋರ್ಡ್ ನಿಗದಿಪಡಿಸುವ ಮಾದರಿಯನ್ನು ಅನುಸರಿಸತಕ್ಕದ್ದು. 

14) ಪ್ಯಾರಾ ಮೆಡಿಕಲ್ ಕೋರ್ಸಿನ ಅಂತ್ಯದಲ್ಲಿ ಪ್ಯಾರಾ ಮೆಡಿಕಲ್ ಬೋರ್ಡ್ ನಡೆಸುವ ಪರೀಕ್ಷೆಯನ್ನು 
ವಿದ್ಯಾರ್ಥಿಗಳು ತೆಗೆದುಕೊಂಡು, ಉತ್ತೀರ್ಣರಾಗುವ ವಿದ್ಯಾಥಿಗಳಿಗೆ ಪ್ರಮಾಣಪತ್ರವನ್ನು ಪ್ಯಾರಾ ಮೆಡಿಕಲ್ ಬೋರ್ಡಿನಿಂದ 
ಪಡೆಯತಕ್ಕದ್ದು. 

15 ) ಪ್ರತಿ ತಪಾಸಣೆಗೆ ಮತ್ತು ಒಂದು ಕೋರ್ಸಿಗೆ ಸಂಸ್ಥೆಯು ರೂ .10 ,000/ - ( ಹತ್ತು ಸಾವಿರ ರೂಪಾಯಿಗಳು 
ಮಾತ್ರ) ಅನ್ನು ತಪಾಸಣಾ ಶುಲ್ಕವಾಗಿ ಪ್ಯಾರಾ ಮೆಡಿಕಲ್ ಬೋರ್ಡಿಗೆ ಪಾವತಿ ಮಾಡತಕ್ಕದ್ದು. 

16 ) ದಿನಾಂಕ: 30 - 03 - 1999 ಸಂಖ್ಯೆ: ಆಕುಕ 144 ಎಂಎಂಇ 98ರ ಸರ್ಕಾರಿ ಆದೇಶದಲ್ಲಿ ನಿರ್ದಿಷ್ಟಪಡಿಸಿರುವ 
ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಹಾಗೂ ಆಕುಕ 328 ಎಂಎಸ್ಎಫ್ 07, ದಿನಾಂಕ: 27 - 07 - 2007ರಲ್ಲಿ 
ತಿಳಿಸಿರುವ ಅದೇಶವನ್ನು ಪಾಲಿಸತಕ್ಕದ್ದು. 

17) ಪ್ರಸ್ತುತ ವಿಧಿಸುತ್ತಿರುವ ಮೇಲ್ಕಂಡ ನಿಗದಿತ ಷರತ್ತುಗಳನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ಅಂತಹ ಪ್ಯಾರಾ 
ಮೆಡಿಕಲ್ ಶಾಲೆ / 

ಕೋರ್ಸ್ನ ಮಾನ್ಯತೆಯನ್ನು ರದ್ದು ಪಡಿರಬಹುದೆಂದು ಸಂಸ್ಥೆಯು ರೂ .100 ಚಾಪಾ ಕಾಗದದಲ್ಲಿ 
ಮುಚ್ಚಳಿಕೆಯನ್ನು ನೀಡತಕ್ಕದ್ದು. 

18) ಪ್ರಸ್ತಾವಿತ ಶಾಲೆಯ ಕಟ್ಟಡವು ಬಾಡಿಗೆ /ಲೀಸ್ ಆದ ಪಕ್ಷದಲ್ಲಿ ಬಾಡಿಗೆ/ಲೀಸ್ ಕರಾರು ಪತ್ರವು ರೂ .100 ಚಾಪಾ 
ಕಾಗದಲ್ಲಿರಬೇಕು ಮತ್ತು ಬಾಡಿಗೆ/ಲೀಸ್ ಅವಧಿಯು ಕನಿಷ್ಠ 10 ವರ್ಷಗಳಿಗಿರಬೇಕು. 

ಮೆಡಿಕಲ್ ಶಾಲೆ/ಕೋರ್ಸ್ ಮಂಜೂರಾತಿ ಆದ ದಿನಾಂಕದಿಂದ 5 ವರ್ಷದೊಳಗಾಗಿ ಮಂಜೂರಾತಿ 
ಪಡೆದ ಸಂಸ್ಥೆಯು ಪ್ಯಾರಾ ಮೆಡಿಕಲ್ ಶಾಲೆ / 

ಕೋರ್ಸ್‌ನ್ನು ನಡೆಸಲು ತನ್ನದೆ ಆದ ಸ್ವಂತ ಕಟ್ಟಡವನ್ನು ಹೊಂದುವುದಾಗಿ 
ರೂ .100 ಚಾಪಾ ಕಾಗದದಲ್ಲಿ ಮುಚ್ಚಳಿಕೆಯನ್ನು ನೀಡತಕ್ಕದ್ದು . 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೦೫ 
20) ಸಂಸ್ಥೆಯು ಪ್ರತಿ ವರ್ಷ ವಿದ್ಯಾರ್ಥಿಗಳ ಪ್ರವೇಶವನ್ನು ಮಾಡುವ ಮೊದಲು ಸಂಸ್ಥೆಯು ಪ್ರಾಂಶುಪಾಲರನ್ನು 
ಒಳಗೊಂಡಂತೆ ಎಲ್ಲಾ ಸಿಬ್ಬಂದಿಗಳ (ಬೋಧಕ ಮತ್ತು ಬೋಧಕೇತರ) ಸಂಪೂರ್ಣ ಮಾಹಿತಿಯನ್ನು ನೀಡತಕ್ಕದ್ದು. 

21) ಮೇಲ್ಕಂಡ ಯಾವುದೇ ಷರತ್ತುಗಳನ್ನು ಸಂಸ್ಥೆಯು ಉಲ್ಲಂಘಿಸಿದ್ದಲ್ಲಿ ನಿಯಮಾನುಸಾರ ಕ್ರಮಕೈಗೊಳ್ಳಲಾಗುವುದು. 

22 ) ಪ್ಯಾರಾ ಮೆಡಿಕಲ್ ಹೊಸಕೋರ್ಸ್‌ಗಳನ್ನು ಪ್ರಾರಂಭಿಸಲು ಬ್ಯಾಂಕ್ ಗ್ಯಾರಂಟಿ ಅಫಿಲಿಯೇಷನ್ 
ವಿದ್ಯಾರ್ಥಿಗಳ ಮೂಲ ದಾಖಲೆಗಳನ್ನು ಸಂಸ್ಥೆಗಳು ದಿನಾಂಕ 31- 01 -2009ರೊಳಗಾಗಿ ಪ್ಯಾರಾ ಮೆಡಿಕಲ್ ಬೋರ್ಡಿಗೆ 
ನೀಡಿದಲ್ಲಿ 2009 - 10ನೇ ಸಾಲಿಗೆ ಮಂಜೂರಾತಿಯು ಅನ್ವಯಿಸತಕ್ಕದ್ದು ಅಥವಾ ದಿನಾಂಕ: 01 - 02 -2008ರ ನಂತರ 
ನೀಡಿದಲ್ಲಿ 2008 - 09ನೇ ಸಾಲಿಗೆ ಮಂಜೂರಾತಿಯು ಜಾರಿಗೊಳಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ವಿ . ಶ್ರೀರಾಮರೆಡ್ಡಿ 
ಪಿ . ಆರ್ . 2562 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ವೈದ್ಯಕೀಯ ಶಿಕ್ಷಣ) 

ಶಿಕ್ಷಣ ಸಚಿವಾಲಯ 
ವಿಷಯ: ಶ್ರೀ ಜಗದ್ಗುರು ರೇಣುಕಾಚಾರ್ಯ ಶಿಕ್ಷಣ ಪ್ರತಿಷ್ಠಾನ ( ರಿ), ಬಾಳೇಹೊನ್ನೂರು ಇದರ ವಿದ್ಯಾರ್ಥಿ ನಿಲಯ 

ನಿರ್ಮಾಣಕ್ಕಾಗಿ ಸಹಾಯಾನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಇಡಿ 336 ಯೋಯೋಕ 2007 , ದಿನಾಂಕ: 06 - 03 - 2009. 

2. ಬೆಂಗಳೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯಕ್ತರು ಕಛೇರಿ ಇವರ ಪತ್ರ ಸಂಖ್ಯೆ : 

ಯೋ (5) ಶ್ರೀ . ಜ. ರೇ .ವಿ . ನಿ. ಅ ಬಗ್ಗೆ/24 /2008 - 09, ದಿನಾಂಕ: 19 - 09 - 2009. 


ಪ್ರಸ್ತಾವನೆ : 


1. ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ 2008 - 09ನೇ ಸಾಲಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಶಿಕ್ಷಣ 

ಪ್ರತಿಷ್ಠಾನ ( ರಿ), ಬಾಳೇ ಹೊನ್ನೂರು ಇದರ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕಾಗಿ 50 . 00ಲಕ್ಷ (ಐವತ್ತು ಲಕ್ಷ 
ರೂಪಾಯಿಗಳು ಮಾತ್ರ) ರೂಗಳನ್ನು ಬಿಡುಗಡೆ ಮಾಡಲಾಗಿದೆ. 
2 . ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 19 - 09 - 2009ರ ಪತ್ರದಲ್ಲಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 

ಬೆಂಗಳೂರು ರವರು, ಬಾಳೇಹೊನ್ನೂರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಶಿಕ್ಷಣ ಪ್ರತಿಷ್ಠಾನ ಇಲ್ಲಿಗೆ ವಿದ್ಯಾರ್ಥಿ 
ನಿಲಯ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಕಟ್ಟಡ ನಿಮಾರ್ಣಕ್ಕಾಗಿ ಎರಡನೇ ಕಂತಾಗಿ 50.00ಲಕ್ಷ ( ಐವತ್ತು 

ಲಕ್ಷ ರೂಪಾಯಿಗಳು ಮಾತ್ರ) ರೂಗಳನ್ನು ಬಿಡುಗಡೆ ಮಾಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 
3. ಸದರಿ ಪ್ರಸ್ತಾವನೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಇಡಿ 372 ಯೋಯೋಕ 2009, ಬೆಂಗಳೂರು, ದಿನಾಂಕ: 4ನೇ ನವೆಂಬರ್ 2009 

- ( ಇಡಿ 136 ಸ್ವೀಮರ( ಯುನಿಕ್) 2009 , ದಿನಾಂಕ : 4ನೇ ನವೆಂಬರ್ 2009 
4. 2009 - 10ನೇ ಸಾಲಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಶಿಕ್ಷಣ ಪ್ರತಿಷ್ಠನ ಬಾಳೇ ಹೊನ್ನೂರು ಇದರ ವಿದ್ಯಾರ್ಥಿ 

ನಿಲಯ ನಿರ್ಮಾಣ ಮಾಡಲು ಲೆಕ್ಕ ಶೀರ್ಷಿಕೆ 2202 - 01 - 053 - 0 - 01 - 200(ಯೋಜನೇತರ) ಅಡಿಯಲ್ಲಿ 
ಎರಡನೇ ಕಂತಾಗಿ 50 . 00ಲಕ್ಷ ( ಐವತ್ತು ಲಕ್ಷರೂಪಾಯಿಗಳು ಮಾತ್ರ)ರೂಗಳನ್ನು ಮೇಲ್ಕಂಡ ಸಂಸ್ಥೆಗೆ ಬಿಡುಗಡೆ 
ಮಾಡಲು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ. ಸದರಿ 
ಮೊತ್ತವನ್ನು ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಳಸುವಂತೆ ಸಂಸ್ಥೆಗೆ ಸೂಚಿಸತಕ್ಕದ್ದು. 
5. ಸದರಿ ಆದೇಶವನ್ನು ಆರ್ಥಿಕ ಇಲಾಖೆ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ: 1438 ವೆಚ್ಚ - 8/ 2009 , 
ದಿನಾಂಕ:20.10.2009ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಐ .ಎಫ್ . ಮಾಗಿ 
ಪಿ.ಆರ್. 2563 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ (ಯೋಜನೆ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಪಿ.ಸೀತಾರಾವ್ , ಪ್ರೊ . ಪಿ .ಎಸ್‌ಐ, ( ಸಿವಿಲ್) ರವರ ಖಾಯಂಪೂರ್ವ ಅವಧಿಯನ್ನು ವಿಸ್ತ 
ಓದಲಾಗಿದೆ: ಡಿಜಿ ಮತ್ತು ಐಜಿಪಿ, ಬೆಂಗಳೂರು ರವರ ಪತ್ರ ಸಂಖ್ಯೆ:ಸಿಬ್ಬಂದಿ -1/50/2009 - 10 ದಿನಾಂಕ:10.09 . 2009 . 


ಬಗ್ಗೆ. 


೩೬೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 


ಭಾಗ - ೧ 


ಪ್ರಸ್ತಾವನೆ: 


ಶ್ರೀ ಪಿ.ಸೀತಾರಾಮ್, ಪ್ರೊ . ಪಿ.ಎಸ್. ಐ. ( ಸಿವಿಲ್), ಆರ್. ಎಂ . ಸಿ ಯಾರ್ಡ್ ಪೊಲೀಸ್ ಠಾಣೆ, ದಾವಣಗೆರೆ ಜಿಲ್ಲೆ 
ರವರು ಪಿ.ಎಸ್. ಐ ಹುದ್ದೆಗೆ ನೇಮಕಾತಿ ಹೊಂದಿ ದಿನಾಂಕ 01 - 09 - 2005ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದು , 21 /2 
ವರ್ಷಗಳ ಖಾಯಂಪೂರ್ವ ಅವಧಿಯನ್ನು ದಿನಾಂಕ: 29 - 02 - 2008ಕ್ಕೆ ಪೂರ್ಣಗೊಳಿಸಿರುತ್ತಾರೆ. ಸದರಿಯವರು ನಿಗಧಿತ 
ಇಲಾಖಾ ಪರೀಕ್ಷೆಯಾದ ಅಕೌಂಟ್ಸ್ ಹೈಯರ್‌ನಲ್ಲಿ ಉತ್ತೀರ್ಣರಾಗಿದ್ದು, ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸು ಮಾಡಲು 
ವಿನಾಯಿತಿ ಪಡೆದಿರುತ್ತಾರೆ. ಆದರೆ, ಬುನಾದಿ ತರಬೇತಿಯಲ್ಲಿ ಅಂತಿಮವಾಗಿ ನಡೆಸಿದ ರಿವಾಲ್ವರ್ ಶೂಟಿಂಗ್‌ನಲ್ಲಿ 
ಅನುತ್ತೀರ್ಣರಾಗಿದ್ದರಿಂದ ಐಜಿಪಿ , ಪೂರ್ವ ವಲಯ , ದಾವಣಗೆರೆ ರವರು ಕೆ. ಸಿ.ಎಸ್ . ಪ್ರೊಬೇಷನ್) ನಿಯಮ 1977ರ 
ನಿಯಮಾವಳಿ 4(1) (i) ರ ಮೇರೆಗೆ ದಿನಾಂಕ:01 - 03 - 2008 ರಿಂದ 01 - 06 - 2009 ರವರೆಗೆ ಖಾಯಂ ಪೂರ್ವ 
ಅವಧಿಯನ್ನು ವಿಸ್ತರಿಸಿ ಆದೇಶಿಸಿರುತ್ತಾರೆ. 

ವಿಸ್ತರಿತ ಖಾಯಂದೂರ್ವ ಅವಧಿಯಲ್ಲಿ, ಸದರಿ ಪಿಎಸ್‌ಐ ರವರು ಕೆ. ಪಿ. ಎ , ಮೈಸೂರಿನಲ್ಲಿ ದಿನಾಂಕ: 06 - 07 - 2009 
ರಂದು ನಡೆದ ರಿವಾಲ್ವರ್ ಶೂಟಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಸದರಿಯವರ ವಿರುದ್ಧ ಯಾವುದೇ ಚಾಲ್ಲಿ 
ಶಿಕ್ಷೆ/ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಮೊಕದ್ದಮೆಗಳು ಇರುವುದಿಲ್ಲವಾದ ಕಾರಣ ಖಾಯಂಪೂರ್ವ ಅವಧಿಯನ್ನು 
ದಿನಾಂಕ: 01 - 06 - 2009 ರಿಂದ 05 - 07 - 2009 ರವರೆಗೆ ವಿಸ್ತರಿಸುವಂತೆ ಡಿಜಿ ಮತ್ತು ಐಜಿಪಿರವರು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಒಣ 348 ಹೊಸ 2009 , ಬೆಂಗಳೂರು, ದಿನಾಂಕ: 12ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ( ಪ್ರೊಬೇಷನರಿ) 
ನಿಯಮಾವಳಿಗಳು, 1977ರ ನಿಯಮ 4(1)(i) ರನ್ವಯ ಶ್ರೀ ಪಿ .ಸೀತಾರಾಮ್, ಪ್ರೊ . ಪಿ.ಎಸ್. ಐ ( ಸಿವಿಲ್ ), ಇವರ ಖಾಯಂ 
ಪೂರ್ವ ಅವಧಿಯನ್ನು ದಿನಾಂಕ: 01 - 06 - 2009 ರಿಂದ 05 - 07 - 2009ರ ವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ವಿಸ್ತರಿಸಿರುವ ಪರಿವೀಕ್ಷಣಾ ಅವಧಿಗೆ ಕ. ನಾ . ಸೇ ( ಪರಿವೀಕ್ಷಣೆ ) ನಿಯಮಗಳು 1977ರ ನಿಯಮ 10ರ ಪ್ರಕಾರ 
ವಾರ್ಷಿಕ ವೇತನ ಬಡ್ತಿಗಳನ್ನು ನೀಡುವಂತಿಲ್ಲ. ಕಾಲ್ಪನಿಕವಾಗಿ ವಾರ್ಷಿಕ ವೇತನ ಬಡ್ತಿಗಳನ್ನು ಬಿಡುಗಡೆ ಮಾಡಿ ವೇತನವನ್ನು 
ನಿಗದಿಪಡಿಸುವುದು . ಹೀಗೆ ನಿಗದಿಪಡಿಸಿದ ವೇತನದ ಬಾಕಿಯನ್ನು ನೀಡಲು ಅವಕಾಶವಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 
ಪಿ . ಆರ್ . 2566 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು) 
ವಿಷಯ: ಕರ್ನಾಟಕ ನಾಗರೀಕ ಸೇವಾ ನಿಯಮ 285(4)ರಡಿಯಲ್ಲಿ ಸರ್ಕಾರಿ ನೌಕರರನ್ನು ಸಾರ್ವಜನಿಕ 

ಹಿತದೃಷ್ಟಿಯಿಂದ ನಿವೃತ್ತಿಗೊಳಿಸುವ ಬಗ್ಗೆ. 
ಓದಲಾಗಿದೆ: ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರ ಪತ್ರ ಸಂಖ್ಯೆ ಸಿಬ್ಬಂದಿ -6 / 45 /2006 - 07 

ದಿನಾಂಕ: 15 - 10 - 2009 . 
ಪ್ರಸ್ತಾವನೆ : 

- ಆಡಳಿತ ಯಂತ್ರವನ್ನು ಹೆಚ್ಚು ಚುರುಕುಗೊಳಿಸಲು ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತಾಸಕ್ತಿಗೆ 
ಉಪಯುಕ್ತವಾಗುವಂತಹ ಹಂತವನ್ನು ಮೀರಿರುವ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ಸರ್ಕಾರಿ ನೌಕರರನ್ನು 
ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ನಿಯಮ 285 (4) ರಡಿಯಲ್ಲಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಲು ವಲಯ 
ಮಟ್ಟದ ಉಪಸಮಿತಿಯನ್ನು ರಚಿಸಿದ್ದು, ಸದರಿ ಉಪ ಸಮಿತಿಗಳಲ್ಲಿ ಶಿಫಾರಸ್ಸು ಮಾಡಿರುವ ಈ ಕೆಳಕಂಡ ಸಿಬ್ಬಂದಿಗಳನ್ನು 
ಕಡ್ಡಾಯ ನಿವೃತ್ತಿಗೊಳಿಸಲು ಮೇಲೆ ಓದಲಾದ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, 
ಬೆಂಗಳೂರು ಇವರು ಕೋರಿರುತ್ತಾರೆ. 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಒಣ 241 ಪೊಸಿಇ 2008, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನೆಲೆಯಲ್ಲಿ, ಈ ಕೆಳಕಂಡ ಹನ್ನೊಂದು (11) ನೌಕರರನ್ನು ಕರ್ನಾಟಕ 
ನಾಗರಿಕ ಸೇವಾ ನಿಯಮಾವಳಿಯ ನಿಯಮ 285 ( 4)( ಬಿ) ರಡಿಯಲ್ಲಿ ಕೂಡಲೇ ಜಾರಿಗೆ ಬರುವಂತೆ ಸೇವೆಯಿಂದ ಕಡ್ಡಾಯ 
ನಿವೃತ್ತಿಗೊಳಿಸಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೦೭ 
ಕ್ರ ಸಂ . ಹೆಸರು, ಹುದ್ದೆ ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
1 | ಶ್ರೀ ಶಿವಪ್ಪ, ಎಪಿಸಿ -6, ಡಿಎಆರ್‌. ಕೊಪ್ಪಳ ಜಿಲ್ಲೆ 

ಶ್ರೀ ಆರ್. ಬಿ.ಕದಮ್ , ಎಪಿಸಿ - 100 , ಬೆಳಗಾವಿ ಜಿಲ್ಲೆ 
ಶ್ರೀ ಎನ್.ಎಲ್. ಪತ್ರೋತ್, ಸಿಎಚ್ಸಿ - 635 , ಬಿಜಾಪೂರ ಜಿಲ್ಲೆ 
ಶ್ರೀ ಎಸ್ . ಎಂ .ಮೇಲಿನಮನಿ, ಸಿಎಚ್ಸಿ- 653 , ಬಿಜಾಪೂರ ಜಿಲ್ಲೆ 

ಶ್ರೀ ಆರ್.ಎಚ್. ನಾಗಮೋರ್, ಸಿಪಿಸಿ - 663, ಬಿಜಾಪೂರ ಜಿಲ್ಲೆ 
6 ಶ್ರೀ ಎಸ್. ಜಿ. ಜಾಗೀರದಾರ್, ಸಿಎಚ್‌ಸಿ - 590, ಬಿಜಾಪೂರ ಜಿಲ್ಲೆ 

ಶ್ರೀ ವಿ .ಕೆ .ಕುಲಕರ್ಣಿ , ಸಿಎಚ್ಸಿ - 487 , ಬಿಜಾಪೂರ ಜಿಲ್ಲೆ 

ಶ್ರೀ ಎಸ್ . ಬಿ. ಭಜಂತ್ರಿ, ಎಪಿಸಿ - 232 , ಬಿಜಾಪೂರ ಜಿಲ್ಲೆ 
9 | ಶ್ರೀ ಎಂ . ಮಹದೇವಸ್ವಾಮಿ , ಎಪಿಸಿ -119, ಮೈಸೂರು ಜಿಲ್ಲೆ 
- 10 | ಶ್ರೀ ಟಿ .ಕೆ. ಮಾದೇಗೌಡ, ಎಪಿಸಿ - 53 , ಮಂಡ್ಯ ಜಿಲ್ಲೆ 

11 ಶ್ರೀ ಮಲ್ಲೇಶಪ್ಪ ಕೊಟನೂರು, ದಲಾಯತ್, ಗುಲ್ಬರ್ಗಾ ಜಿಲ್ಲೆ 
ಮುಂದುವರೆದು, ಇವರಿಗೆ ಕೂಡಲೇ ನಿವೃತ್ತಿಗೊಳಿಸಲು ಆದೇಶಿಸಿರುವ ಕಾರಣ, ಅಂಥ ನಿವೃತ್ತಿಯ ದಿನಾಂಕದಿಂದ 3 
ತಿಂಗಳ ಅವಧಿಯವರೆಗೆ ನಿವೃತ್ತಿ ವೇತನಕ್ಕೆ ಬದಲಾಗಿ, ಪ್ರತಿ ತಿಂಗಳೂ , ನಿವೃತ್ತಿಯಾದ ದಿನಾಂಕದ ನಿಕಟ ಪೂರ್ವದಲ್ಲಿ 
ಪಡೆಯುತ್ತಿದ್ದ ವೇತನಕ್ಕೆ ಸಮನಾದ ಮೊತ್ತವನ್ನು ಪಡೆಯಲು ಅನುಮತಿ ನೀಡಲಾಗಿದೆ. ಸದರಿ ಅವಧಿಯಲ್ಲಿ ಇವರಿಗೆ 
ದೊರಕುವ ಯಾವುದೇ ವೇತನ ಬಡ್ಡಿಯನ್ನು ಇವರಿಗೆ ಸಂದಾಯ ಮಾಡಲು ಹಾಗೂ ಇವರು ಅಂತಹ ವೇತನವನ್ನು 
ಪಡೆಯುತ್ತಿರುವ ವರೆಗಿನ ಸದರಿ ಅವಧಿಯನ್ನು ಕರ್ತವ್ಯವನ್ನಾಗಿ ಪರಿಗಣಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಆಇ 1 ಟಿಎಫ್ಪಿ 1996 ದಿನಾಂಕ: 10 - 07 -1996ಐಟಂ 
23ರನ್ವಯ ಅನುಮತಿಯನ್ನು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಟಿ.ಎನ್ . ರವಿಪ್ರಕಾಶ್ 
ಪಿ . ಆರ್. 2567 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು). 
* ವಿಷಯ: ಶ್ರೀ ಆರ್. ವಾಸು ಪ್ರೊಬೇಷನರಿ ಪಿ. ಎಸ್. ಐ ರವರ ಖಾಯಂಪೂರ್ವ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 

ಓದಲಾಗಿದೆ: ಡಿಜಿ ಮತ್ತು ಐಜಿಪಿ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಸಿಬ್ಬಂದಿ -1/50 /2009 - 10 ದಿನಾಂಕ:10 .09.2009. 
ಪ್ರಸ್ತಾವನೆ: 

ಶ್ರೀ ಆರ್ . ವಾಸು ಪ್ರೊ . ಪಿ . ಎಸ್ . ಐ ರವರು 1994 ರಂದು ಕರ್ತವಕೆ ಸೇರಿ ಪ್ರಾಯೋಗಿಕ ತರಬೇತಿಯನು 
25.10 .1996 ರಲ್ಲಿ ಮುಗಿಸಿರುತ್ತಾರೆ. ಇಲಾಖಾ ಪರೀಕ್ಷೆಗಳಲ್ಲಿ 1994ರಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಸದರಿಯವರ ವಿರುದ್ದ 
ಅಪರಾಧ ಮೊಕದ್ದಮೆ ಸಂಖ್ಯೆ :117/ 97ಕೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆ ನಡೆದು ದಿನಾಂಕ: 31 - 07 - 2002 
ಅವರ ವಾರ್ಷಿಕ ವೇತನ , 3 ವರ್ಷಗಳ ಕಾಲ ಮುಂದೂಡಿ ದಿನಾಂಕ: 06 - 06 - 1997 ರಿಂದ 04 - 02 -1998 
ರವರೆಗೆ ಇದ್ದ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ 
ನ್ಯಾಯಾಲಯ ಮೈಸೂರು ಇಲ್ಲಿನ ಸ್ಪೆಷಲ್ ಕೇಸ್ ನಂ .112 /98ರಲ್ಲಿ 05 - 05 -2009ರಲ್ಲಿ ನ್ಯಾಯಾಲಯವು ತೀರ್ಪು ನೀಡಿದ್ದು, 
ಇವರನ್ನು ದೋಷಮುಕ್ತಗೊಳಿಸಲಾಗಿದೆ. 

ಇವರ ಪರಿವೀಕ್ಷಣಾ ಅವಧಿಯನ್ನು ಪೊಲೀಸ್ ಆಯುಕ್ತರು, ಮೈಸೂರು ನಗರ ರವರು ಕರ್ನಾಟಕ ಸೇವಾ 
( ಪರಿವೀಕ್ಷಣಾ/ನಿಯಮಗಳು , 1997ರ ನಿಯಮ 4 (1)(ii) ರಂತೆ ಒಂದು ವರ್ಷ ಮೂರು ತಿಂಗಳು ಅಂದರೆ ದಿನಾಂಕ 
16 . 05 .1998 ವರೆಗೆ ವಿಸ್ತರಿಸಿರುತ್ತಾರೆ. 

ಶ್ರೀ ಆರ್. ವಾಸು ರವರ ಪ್ರಸ್ತುತ ಕಾರ್ಯನಿರ್ವಹಣೆಯು ತೃಪ್ತಿಕರವಾಗಿರುತ್ತದೆಂದು ಹಾಗೂ ಸದರಿಯವರ ವಿರುದ್ದ 
ಯಾವುದೇ ಇಲಾಖಾ ವಿಚಾರಣೆ/ ನ್ಯಾಯಾಂಗ ನಡವಳಿ /ಕ್ರಿಮಿನಲ್ ಮೊಕದ್ದಮೆ / ಚಾಲ್ಲಿ ಶಿಕ್ಷೆಯಾಗಲಿ ಇರುವುದಿಲ್ಲವೆಂದು, 
ಕರ್ನಾಟಕ ನಾಗರೀಕ ಸೇವಾ ( ಪರೀಕ್ಷಾರ್ಥ) ನಿಯಮಗಳು, 1977ರ ನಿಯಮ 4 ಮತ್ತು 5 (1) ರನ್ವಯ ಇವರು 
ಹೊಂದಿರುವ ಕಾರ್ಯಭಾರ ನಿರ್ವಹಿಸಲು ಸಮರ್ಥರಾಗಿರುತ್ತಾರೆಂದು, ಹಾಗೂ ಇವರ ವಿರುದ್ದದ ನ್ಯಾಯಾಲಯದ 


೩೬೦೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಪ್ರಕರಣದಲ್ಲಿ ಮೇಲ್ಮನವಿಯ ಅವಧಿಯು ಸಹ ಮುಗಿದಿರುತ್ತದೆಂದು ಡಿಜಿ ಮತ್ತು ಐಜಿಪಿ ರವರು ವರದಿ ಮಾಡಿ ಇವರ 
ಖಾಯಂ ಪೂರ್ವ ಅವಧಿಯನ್ನು ದಿನಾಂಕ 05 - 05 - 2009 ರವರೆಗೆ ವಿಸ್ತರಿಸಲು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಒಣ 315 ಪೊಸಿಇ 2006, ಬೆಂಗಳೂರು, ದಿನಾಂಕ: 12ನೇ ನವೆಂಬರ್ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ( ಪ್ರೊಬೇಷನರಿ) 
ನಿಯಮಾವಳಿಗಳು, 1977ರ ನಿಯಮ 4(1)(i) ರನ್ವಯ ಶ್ರೀ ಆರ್. ವಾಸು, ಪ್ರೊಬೇಷನರಿ ಪಿ. ಎಸ್. ಐ ಇವರ ಖಾಯಂ 
ಪೂರ್ವ ಅವಧಿಯನ್ನು ದಿನಾಂಕ 17 - 05 -1998 ರಿಂದ 05 - 05 - 2009ರ ವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ವಿಸ್ತರಿಸಿದ ಪರಿವೀಕ್ಷಣಾ ಅವಧಿಗೆ ಕ. ನಾ . ಸೇ ( ಪರಿವೀಕ್ಷಣೆ) ನಿಯಮಗಳು 1977ರ ನಿಯಮ 10ರ ಪ್ರಕಾರ ವಾರ್ಷಿಕ 
ವೇತನ ಬಡ್ತಿಗಳನ್ನು ನೀಡುವಂತಿಲ್ಲ. ಕಾಲ್ಪನಿಕವಾಗಿ ವಾರ್ಷಿಕ ವೇತನ ಬಡ್ತಿಗಳನ್ನು ಬಿಡುಗಡೆ ಮಾಡಿ ವೇತನವನ್ನು 
ನಿಗಧಿಪಡಿಸುವುದು . ಹೀಗೆ ನಿಗಧಿಪಡಿಸಿದ ವೇತನದ ಬಾಕಿಯನ್ನು ನೀಡಲು ಅವಕಾಶವಿರುವುದಿಲ್ಲ ಹಾಗೂ ಪರಿವೀಕ್ಷಣಾ 
ಅವಧಿಯನ್ನು ಘೋಷಿಸಿದ ನಂತರ ಮಾತ್ರ ವೇತನ ಮುಂಬಡ್ತಿ ಪಡೆಯಲು ನೌಕರರು ಅರ್ಹರಾಗುತ್ತಾರೆ. ವೇತನ ಮುಂಬಡ್ತಿ 
ಪಡೆಯಲು ಅರ್ಹರಾಗುವ ಮೊದಲು ವೇತನ ಮುಂಬಡ್ತಿಯನ್ನು ತಡೆಹಿಡಿಯುವ ದಂಡನೆಯನ್ನು ವಿಧಿಸುವಂತಿಲ್ಲ. 
ಪರಿವೀಕ್ಷಣಾ ಅವಧಿಯನ್ನು ಘೋಷಿಸಿದ ನಂತರ ಅವರ 3 ವೇತನ ಮುಂಬಡ್ತಿಗಳನ್ನು ತಡೆಹಿಡಿಯಲು ಕ್ರಮಕೈಗೊಳ್ಳಲು 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ.ಎನ್. ರವಿಪ್ರಕಾಶ್ 
ಪಿ . ಆರ್. 2568 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ). 

ತಿದ್ದುಪಡಿ 
ಸಂಖ್ಯೆ:ಒಣ 354 ಪೊಸಿಪ 2008 , ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ 2009 
ಸರ್ಕಾರದ ಆದೇಶ ಸಂಖ್ಯೆ ಒಣ 347 ಪೊಸಿಪ 2007 ದಿನಾಂಕ: 07 - 11 - 2007ರ ಆದೇಶದ ಕ್ರಮ ಸಂಖ್ಯೆ.100ರಲ್ಲಿ 
“ ಬಿ.ಸಿದ್ದಪ್ಪ ” ಎಂಬುದರ ಬದಲಾಗಿ “ ಟಿ.ಸಿದ್ದಪ್ಪ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
ಪಿ . ಆರ್ . 2569 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು). 
ವಿಷಯ : ಶ್ರೀ ಚನ್ನೇಶ್, ಪಿ .ಎಸ್. ಐ ( ಸಿವಿಲ್ )ರವರ ಖಾಯಂಪೂರ್ವ ಅವಧಿ ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: ಡಿಜಿ ಮತ್ತು ಐಜಿಪಿ, ಬೆಂಗಳೂರು ರವರ ಪತ್ರ ಸಂಖ್ಯೆ:21ಸಿಬ್ಬಂದಿ -1/2009 -10 ದಿನಾಂಕ:18 - 06 - 2009. 
ಪ್ರಸ್ತಾವನೆ: 

ಶ್ರೀ ಚನ್ನೇಶ್, ಪಿ. ಎಸ್. ಐ (ಸಿವಿಲ್) ರವರು ದಿನಾಂಕ 16 - 09 - 2003 ರಂದು ಸೇವೆಗೆ ಸೇರಿದ್ದು, 24 ವರ್ಷಗಳ 
ಪರೀಕ್ಷಾರ್ಥ ಅವಧಿಯು ದಿನಾಂಕ : 15 - 03 - 2006ರಂದು ಪೂರ್ಣಗೊಂಡಿದ್ದು , ಇಲಾಖಾ ಪರೀಕೆ, ಅಕೌಂಟ್ಸ್ ಹೈಯರ್ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯ್ತಿ ಪಡೆದಿರುತ್ತಾರೆ ಇವರಿಗೆ ಮೂಲ ತರಬೇತಿಯಲ್ಲಿ 
ನಿಗಧಿಪಡಿಸಿದ ಮನಃಶಾಸ್ತ್ರ ವಿಷಯದಲ್ಲಿ ಉತ್ತೀರ್ಣರಾಗಿಲ್ಲದ ಪ್ರಯುಕ್ತ ಐಜಿಪಿ , ಪಶ್ಚಿಮ ವಲಯ , ಮಂಗಳೂರು ರವರು 
ಕೆ. ಸಿ.ಎಸ್. ( ಪ್ರೊಬೇಷನ್) ನಿಯಮ 1977ರ ನಿಯಮಾವಳಿ 4(1)(i) ರ ಮೇರೆಗೆ ದಿನಾಂಕ 16 - 03 - 2006 ರಿಂದ 
15 - 06 - 2007 ರವರೆಗೆ ಇವರ ಪರೀಕ್ಷಾರ್ಥ ಅವಧಿಯನ್ನು ವಿಸ್ತರಿಸಿರುತ್ತಾರೆ . ದಿನಾಂಕ 06 - 08 -2007ರಿಂದ 16 - 08 - 2007ರ 
ವರೆಗೆ ನಡೆದ ಅನುಪೂರಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದರಿಂದ ಹಾಗೂ ಇವರ ವಿರುದ್ಧ ಯಾವುದೇ ಚಾಲ್ಲಿ 
ಶಿಕ್ಷೆ/ ಇಲಾಖಾ ವಿಚಾರಣೆ/ ವೇತನ ರಹಿತ ರಜೆ ಇರುವುದಿಲ್ಲವೆಂದು ದಿನಾಂಕ: 16 - 06 - 2007 ರಿಂದ 16 - 08 - 2007 ರವರೆಗೆ 
ಕೆ. ಸಿ.ಎಸ್ ( ಪ್ರೊಬೇಷನ್ ) ನಿಯಮ 1977ರ ನಿಯಮಾವಳಿ 4(1)( ) ರನ್ವಯ ಇವರ ಪ್ರೊಬೇಷನರಿ ಅವಧಿಯನ್ನು 
ವಿಸ್ತರಿಸುವಂತೆ ಮೇಲೆ ಓದಲಾದ (1)ರ ಪತ್ರದಲ್ಲಿ ಡಿಜಿ ಮತ್ತು ಐಜಿಪಿ ರವರು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೦೯ 
- ಸರ್ಕಾರದ ಆದೇಶ ಸಂಖ್ಯೆ ಒಣ 222 ಪೊಸಿಇ 2009 , ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ 2009 

ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ( ಪ್ರೊಬೇಷನರಿ) 
ನಿಯಮಾವಳಿಗಳು, 1977ರ ನಿಯಮ 4(1)( ) ರನ್ವಯ ಶ್ರೀ ಚನ್ನೇಶ್‌ ಪಿ.ಎಸ್. ಐ ( ಸಿವಿಲ್) ಇವರ ಖಾಯಂ ಪೂರ್ವ 
ಅವಧಿಯನ್ನು ದಿನಾಂಕ 16 - 06 - 1997 ರಿಂದ 16 - 08 - 2007ರ ವರೆಗೆ ವಿಸ್ತರಿಸಿ ಆದೇಶಿಸಿದೆ. 

- ವಿಸ್ತರಿಸಿದ ಪರಿವೀಕ್ಷಣಾ ಅವಧಿಗೆ ಕ. ನಾ . ಸೇ ( ಪರಿವೀಕ್ಷಣೆ) ನಿಯಮಗಳು 1977ರ ನಿಯಮ 10ರ ಪ್ರಕಾರ ವಾರ್ಷಿಕ 
ವೇತನ ಬಡ್ತಿಗಳನ್ನು ನೀಡುವಂತಿಲ್ಲ. ಕಾಲ್ಪನಿಕವಾಗಿ ವಾರ್ಷಿಕ ವೇತನ ಬಡ್ತಿಗಳನ್ನು ಬಿಡುಗಡೆ ಮಾಡಿ ವೇತನವನ್ನು 
ನಿಗಧಿಪಡಿಸುವುದು. ಹೀಗೆ ನಿಗಧಿಪಡಿಸಿದ ವೇತನದ ಬಾಕಿಯನ್ನು ನೀಡಲು ಅವಕಾಶವಿರುವುದಿಲ್ಲ. 

- ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ.ಎನ್ . ರವಿಪ್ರಕಾಶ್ 
ಪಿ. ಆರ್ . 2570 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು). 
ವಿಷಯ : ಶ್ರೀ ಸರ್ವೋತ್ತಮ ಪೈ , ಡಿವೈ .ಎಸ್. ಪಿ. ಸಿ. ಐ. ಡಿ, ಬೆಂಗಳೂರು ರವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿರುವ 

ಬಗ್ಗೆ. 
ಓದಲಾಗಿದೆ: ಡಿಜಿ ಮತ್ತು ಐಜಿಪಿ, ರವರ ಪತ್ರ ಸಂಖ್ಯೆ:ಸಿಬಿ (5)/ 69 /08 - 09 , ದಿನಾಂಕ: 20-10 - 2009 . 
ಪ್ರಸ್ತಾವನೆ: 

ಮೇಲೆ (1)ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಜಿ.ಕೆ.ಶಿವಕುಮಾರ್ , ಸೀನಿಯರ್ ಡಿವಿಷನಲ್ ಮ್ಯಾನೇಜರ್, ಓರಿಯೆಂಟಲ್ 
ಇನ್ಯುರೆನ್ಸ್ ಕಂಪನಿ ಲಿಮಿಟೆಡ್, ಹಾಸನ ಇವರು ಶ್ರೀ ಸರ್ವೋತ್ತಮ ಪೈ , ಅಂದಿನ ಸಿ . ಪಿ . ಐ ಸಕಲೇಶಪುರ, ಹಾಲಿ 
ಡಿವೈ . ಎಸ್ . ಪಿ. ಸಿ. ಐ . ಡಿ. ಬೆಂಗಳೂರು ವಿರುದ್ಧ ಕರ್ನಾಟಕ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿ ದಿನಾಂಕ: 18 - 02 - 2002 
ರಂದು ಸಕಲೇಶಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಮೊಕದ್ದಮೆ ಸಂಖ್ಯೆ:33 /2002 ಕಲಂ 729,337 ಮತ್ತು 
304 ( ಎ) ಐಪಿಸಿ ಪ್ರಕರಣದ ಎಫ್. ಐ . ಆರ್‌ನಲ್ಲಿ ಲಾರಿ ಚಾಲಕರ ಮತು ಲಾರಿಯಲ್ಲಿ ಕುಳಿತು ಪ್ರಯಾಣಿಸುತಿದ ಪ್ರಯಾಣಿಕರ 
ಪೈಕಿ ಪುಟ್ಟಮ್ಮ ಎಂಬುವವರು ಮೃತಪಟ್ಟಿರುವುದಾಗಿ ನಮೂದಿಸಿರುತ್ತಾರೆ. ಈ ಒಂದು ಅಂಶದಿಂದ ಮೃತಪಟ್ಟವರಿಗೆ ಮತ್ತು 
ಇತರೆ ಗಾಯಗೊಂಡ ಪ್ರಯಾಣಿಕರುಗಳಿಗೆ ಲಾರಿ ಮಾಲೀಕರು ಪರಿಹಾರಧನ ನೀಡಬೇಕಾಗಿದ್ದು, ಈ ಕಾರಣದಿಂದ ಲಾರಿ 
ಮಾಲೀಕರೊಡನೆ ಶಾಮೀಲಾಗಿ ಲಾರಿಯಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಂದ ಬೇರೆ ಹೇಳಿಕೆಗಳನ್ನು ಪಡೆದು, ಇದು 
ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಆದ ಅಪಘಾತ ಎಂಬ ಅರ್ಥ ಬರುವ ಹಾಗೆ ದಾಖಲಾತಿಗಳನ್ನು ಸಿದ್ದಪಡಿಸಿ 
ನ್ಯಾಯಾಲಯಕ್ಕೆ ದೋಷಾರೋಪಣೆ ಪತ್ರ ಸಲ್ಲಿಸಿರುತ್ತಾರೆ . ಹಾಗೂ ಇದರಿಂದ ಓರಿಯೆಂಟಲ್ ಇನ್ಯುರೆನ್ಸ್ ಕಂಪನಿ ಲಿಮಿಟೆಡ್ 
ಇವರಿಗೆ ರೂ .50 -00 ಲಕ್ಷಗಳ ನಷ್ಟವಾಗಿರುವುದಾಗಿ ಹೇಳಲಾಗಿದೆ. ಈ ಪ್ರಕರಣದ ಬಗ್ಗೆ ಉಪ ಲೋಕಾಯುಕ್ತ ಕರ್ನಾಟಕ 
ರಾಜ್ಯ ಇವರು ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ ಕಲಂ 12( 3) ರನ್ವಯ ವರದಿಯನ್ನು ಸಲ್ಲಿಸಿರುತ್ತಾರೆ. ಈ 

ಐಜಿಪಿ ರವರಿಗೆ ಕಳುಹಿಸಿ ಅವರಿಂದ ವರದಿಯನ್ನು ಮತ್ತು ಕರಡು ದೋಷಾರೋಪಣೆ ಪಟ್ಟಿಯನ್ನು 
ಪಡೆಯಲಾಗಿದ್ದು, ಡಿಜಿ ಮತ್ತು ಐಜಿಪಿ ರವರು ಶ್ರೀ ಸರ್ವೋತ್ತಮ ಪೈ , ಡಿವೈ.ಎಸ್. ಪಿ . ಸಿ. ಐ. ಡಿ. ಬೆಂಗಳೂರು ಇವರ ವಿರುದ್ಧದ 
ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) 
ನಿಯಮಗಳು, 1965ರ ನಿಯಮ 6 ರಡಿಯಲ್ಲಿ ಇಲಾಖಾ ವಿಚಾರಣೆಗೆ ಆದೇಶಿಸಲು ಹಾಗೂ ಈ ಇಲಾಖಾ ವಿಚಾರಣೆಯನ್ನು 
ನಡೆಸಲು ಡಿ.ಐ . ಜಿ. ಪಿ. ಡಿ. ಸಿ.ಆರ್. ಇ ಬೆಂಗಳೂರು ಇವರನ್ನು ವಿಶೇಷ ಅಧಿಕಾರ ಹೊಂದಿದ ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಲು ಕೋರಿರುತ್ತಾರೆ. 

ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಒಣ 21 ಪೊಸಿಪ 2009 , ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ಸರ್ವೋತ್ತಮ ಪೈ , ಡಿವೈ .ಎಸ್. ಪಿ. ಸಿ.ಐ. ಡಿ ಹಾಗೂ ಹಿಂದಿನ ಸಿ.ಪಿ.ಐ 
ಸಕಲೇಶಪುರ ರವರ ವಿರುದ್ದ ಕೆ. ಎಸ್ . ಪಿ ( ಡಿ. ಪಿ ) ನಿಯಮಾವಳಿಗಳು 1965ರ ನಿಯಮ 6ರಡಿಯಲ್ಲಿ ಇಲಾಖಾ ವಿಚಾರಣೆಗೆ 
ಆದೇಶಿಸಿದೆ. ಪ್ರಕರಣದಲ್ಲಿ ಡಿ. ಐ. ಜಿ . ಪಿ . ಡಿ.ಸಿ . ಆರ್. ಇ., ಬೆಂಗಳೂರು ರವರನ್ನು ವಿಶೇಷ ಅಧಿಕಾರ ಹೊಂದಿದ 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದೆ. 
ಈ ಸಂಬಂಧ ದೋಷಾರೋಪಣಾ ಪತ್ರವನ್ನು ಸಹ ಹೊರಡಿಸಲಾಗಿದೆ. ವಿಚಾರಣೆಯನ್ನು ನಿಯಮಾನುಸಾರ ನಡೆಸಿ ಮೂರು 
ತಿಂಗಳೊಳಗಾಗಿ ಮುಕ್ತಾಯಗೊಳಿಸಿ, ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲು ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 
ಪಿ .ಆರ್. 2571 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು). 


೩೬೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಈ ತಿದ್ದುಪಡಿ 
ಸಂಖ್ಯೆ: ಒಣ 541 ಪಿಪಿಇ 2008, ಬೆಂಗಳೂರು, ದಿನಾಂಕ: 13ನೇ ನವೆಂಬರ್ 2009 
ಸರ್ಕಾರದ ಆದೇಶ ಸಂಖ್ಯೆ ಒಇ 148 ಪಿಪಿಇ 2009 ದಿನಾಂಕ: 12 - 05 - 2008ರ ಅಧಿಸೂಚನೆಯ 3ನೇ ಸಾಲಿನಲ್ಲಿ 
“ಕರ್ನಾಟಕ ನಾಗರೀಕ ಸೇವಾ ನಿಯಮ 285 (1) ರ ಅನ್ವಯ ” ಎಂಬುದರ ಬದಲಾಗಿ “ಕರ್ನಾಟಕ ನಾಗರೀಕ ಸೇವಾ ನಿಯಮ 
285 (1)( ಎ) ರ ಅನ್ವಯ ” ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳುವುದು. ಉಳಿದಂತೆ ದಿನಾಂಕ: 12 - 05 - 2008ರ 
ಸರ್ಕಾರದ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಸಿ . ಸಿದ್ದಪ್ಪ 
ಪಿ . ಆರ್ . 2572 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ 

( ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 
ವಿಷಯ : ಶ್ರೀ ಎಫ್. ಎ . ನೂರ್, ಸರ್ಕಾರಿ ಅಭಿಯೋಜಕರು, ವಿಶೇಷ ನ್ಯಾಯಾಲಯ , ಮಂಗಳೂರು ಇವರಿಗೆ 

ಸಂಯೋಜಿತ ರಜೆಯ ಮಂಜೂರಾತಿ ಕುರಿತು. 
ಓದಲಾಗಿದೆ: 1. ಸದರಿ ಅಧಿಕಾರಿಯವರ ಮನವಿ ದಿನಾಂಕ : 02 - 03 - 2009 ಮತ್ತು 06 - 04 - 2009 . 

2 . ಮಹಾಲೇಖಪಾಲಕರು , ಕರ್ನಾಟಕ, ಬೆಂಗಳೂರುರವರ ಪತ್ರಗಳ ಸಂ : ಜಿಇಬಿ/ ಜೆ4 / 09 - 10 / 81, 

ದಿನಾಂಕ: 03 - 06 - 2009 ಮತ್ತು ಜಿಇಬಿ/ ಜೆ4/ 09 -10 / 397, ದಿನಾಂಕ: 22 - 07 - 2009 . 
3. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂ : ಡಿಪಿಎನ್/ಸಿಶಾ 

1/ 77 /2008 - 09 , ದಿನಾಂಕ : 03 - 08 - 2009 . 


ಪ್ರಸ್ತಾವನೆ: 


ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 02 - 03 - 2009 ಮತ್ತು 06 - 04 - 2009ರ ಮನವಿಗಳಲ್ಲಿ ಶ್ರೀ ಎಫ್.ಎ . ನೂರ್, 
ಸರ್ಕಾರಿ ಅಭಿಯೋಜಕರು , ವಿಶೇಷ ನ್ಯಾಯಾಲಯ , ಮಂಗಳೂರು ರವರು ದಿನಾಂಕ:11 - 09 -2008 ರಿಂದ 28 - 02 -2009 
( ಉಭಯ ದಿನಗಳನ್ನು ಸೇರಿ) ರವರೆಗೆ 60 ದಿನಗಳ ಪರಿವರ್ತಿತ ರಜೆಯನ್ನು ಮತ್ತು 111 ದಿನಗಳ ಗಳಿಕೆ ರಜೆಯನ್ನು ಒಟ್ಟು 171 
ದಿನಗಳ ಸಂಯೋಜಿತ ರಜೆಯನ್ನು ವೈದ್ಯಕೀಯ ಕಾರಣಗಳ ಮೇಲೆ ಮಂಜೂರು ಮಾಡಬೇಕೆಂದು ಕೋರಿರುತ್ತಾರೆ. 

ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 03 - 06 - 2009 ಮತ್ತು 22 - 07 - 2009ರ ಪತ್ರದಲ್ಲಿ ಮಹಾಲೇಖಪಾಲಕರು , 
ಕರ್ನಾಟಕ, ಬೆಂಗಳೂರುರವರು ಸದರಿ ಅಧಿಕಾರಿಯ ಖಾತೆಯಲ್ಲಿ 120 ದಿನಗಳ ಗಳಿಕೆ ರಜೆಯ ಹಾಗೂ 119 ದಿನಗಳ ಅರ್ಧ 
ವೇತನ ರಜೆಯು ಜಮೆ ಇರುತ್ತದೆಂದು ತಿಳಿಸಿರುತ್ತಾರೆ. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, 
ಬೆಂಗಳೂರುರವರ 03 - 08 - 2009ರ ಪತ್ರದಲ್ಲಿ ಶ್ರೀ ಎಫ್. ಎ . ನೂರ್, ಸರ್ಕಾರಿ ಅಭಿಯೋಜಕರವರು ರೂ .18150 - 26925 
ವೇತನ ಶ್ರೇಣಿಯ ಸಮೂಹ ಎ ಅಧಿಕಾರಿಯಾಗಿರುತ್ತಾರೆ. ಸದರಿಯವರು ಅನಾರೋಗ್ಯದ ಕಾರಣ ದಿನಾಂಕ: 11 - 09 - 2008 
ರಿಂದ 25 - 09 - 2008ರವರೆಗೆ 15 ದಿನಗಳ ಪರಿವರ್ತಿತ ರಜೆಗೆ ಅನುಮತಿ ಪಡೆದಿದ್ದು, 26 - 09 - 2008ರಂದು ಕರ್ತವ್ಯಕ್ಕೆ 
ಹಾಜರಾಗದೆ, ವೈದ್ಯಕೀಯ ಕಾರಣದ ಮೇಲೆ ದಿನಾಂಕ: 28 - 02 - 2009ರವರೆಗೆ ರಜೆಯನ್ನು ಮುಂದುವರೆ 
ಸಂಬಂಧ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ, ಸದರಿಯವರಿಗೆ ಮೇಲೆ (1) ಮತ್ತು ( 2) ರಲ್ಲಿ 
ಓದಲಾದ ಪತಗಳ ಹಿನ್ನೆಲೆಯಲ್ಲಿ, ದಿನಾಂಕ : 11 - 09 - 2008 ರಿಂದ 28 - 02 - 2009 ( ಉಭಯ ದಿನಗಳನ್ನು ಸೇರಿ) ರವರೆಗೆ 59 
ದಿನಗಳ ಪರಿವರ್ತಿತ ರಜೆ ಮತ್ತು 112 ದಿನಗಳ ಗಳಿಕೆ ರಜೆ ಸೇರಿ ಒಟ್ಟು 171 ದಿನಗಳ ಸಂಯೋಜಿತ ರಜೆಯನ್ನು ವೈದ್ಯಕೀಯ 
ಕಾರಣಗಳ ಮೇಲೆ ಮಂಜೂರು ಮಾಡಲು ಕೋರಿರುತ್ತಾರೆ. 

ಸದರಿ ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ , ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಒಣ 364 ಪಿಪಿಇ 2009, ಬೆಂಗಳೂರು, ದಿನಾಂಕ: 12ನೇ ನವೆಂಬರ್ 2009 

ಮೇಲೆ ವಿವರಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ಎಫ್.ಎ. ನೂರ್, ಸರ್ಕಾರಿ ಅಭಿಯೋಜಕರು, ವಿಶೇಷ ನ್ಯಾಯಾಲಯ , 
ಮಂಗಳೂರು ಇವರು ಅನಾರೋಗ್ಯದ ನಿಮಿತ್ತ ಕರ್ತವ್ಯಕ್ಕೆ ಗೈರು ಹಾಜರಾದ ದಿನಾಂಕ: 11 - 09 - 2008 ರಿಂದ 28 -02 -2009 
( ಉಭಯ ದಿನಗಳು ಸೇರಿ) ರವರೆಗಿನ 171 ದಿನಗಳ ಅವಧಿಗೆ ವೈದ್ಯಕೀಯ ನೆಲೆಯಲ್ಲಿ 59 ದಿನಗಳ ಪರಿವರ್ತಿತ ರಜೆ ಮತ್ತು 
112 ದಿನಗಳ ಗಳಿಕೆ ರಜೆ ಸೇರಿ ಒಟ್ಟು 171 ದಿನಗಳ ಸಂಯೋಜಿತ ರಜೆಯನ್ನು ಮಂಜೂರು ಮಾಡಿದೆ. 

ಇದನ್ನು ರಜಾ ಸಂಬಳ ಪ್ರಮಾಣಪತ್ರದಲ್ಲಿ ಅವಶ್ಯಕವಾಗಿ ನಮೂದನೆ ಮಾಡುವುದು . 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೧೧ 
- ಸದರಿ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂ :ಒಸಾಇ 51605 ಆಂಆಸ 2009 , 
ದಿನಾಂಕ: 24 -10 - 2009ರನ್ವಯ ಹಾಗೂ ಸರ್ಕಾರದ ಆದೇಶ ಸಂ : ಎಫ್‌ಡಿ 3 ಎಸ್ ಆರ್‌ಎಸ್ 2008, ದಿನಾಂಕ:14. 08. 2008ರ 
ಖಂಡಿಕೆ 17.1ರಲ್ಲಿ ಕಲ್ಪಿಸಿರುವ ಅವಕಾಶದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಸಿ. ಸಿದ್ದಪ್ಪ 
ಪಿ .ಆರ್ . 2573 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ 

(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು ) 
ವಿಷಯ: 2009 -10ನೇ ಸಾಲಿನ ಪೊಲೀಸ್ ಆಧುನೀಕರಣ ಯೋಜನೆಯಡಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ:1/ಎಡಿಜಿಪಿ / ಟಿಟಿಎಂ/ ಎಂಡಿಎನ್‌/ 

2009 - 10, ದಿನಾಂಕ : 21 -10 - 2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 21 - 10 - 2009ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು 
ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ, ಪೊಲೀಸ್ ಆಧುನೀಕರಣ ಯೋಜನೆ 2009 - 10ನೇ ಸಾಲಿಗೆ ಕರ್ನಾಟಕ ರಾಜ್ಯ 
ಪೊಲೀಸ್ ಇಲಾಖೆಗೆ ಎರಡನೇ ಕಂತಿನ ರೂಪದಲ್ಲಿ ರೂ .26 ,66,55,000 / - ಗಳ ಅನುದಾನವನ್ನು ಕೇಂದ್ರ ಸರ್ಕಾರವು ತನ್ನ 
ಪತ್ರದ ಸಂಖ್ಯೆ: VI-21011/10/2009- PM -1 ದಿನಾಂಕ:20 -10 - 2009 ರಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಸದರಿ ಅನುದಾನವನ್ನು 
2009 - 10ನೇ ಸಾಲಿನ ಕೇಂದ್ರ ಸರ್ಕಾರದಿಂದ ಅನುಮೋದಿತ ಕ್ರಿಯಾಯೋಜನೆಯನ್ವಯ ವಿವಿಧ ಕಾರ್ಯ ಚಟುವಟಿಕೆಗಳಿಗಾಗಿ 
ಉಪಯೋಗಿಸಿಕೊಳ್ಳಲು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಆದೇಶಿಸಿದೆ . 
ಸರ್ಕಾರದ ಆದೇಶ ಸಂಖ್ಯೆ ಹೆಚ್ಡಿ 01 ಪಿಎಫ್‌ಎಸ್ 2009 , ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಪೊಲೀಸ್ ಆಧುನೀಕರಣ 
ಯೋಜನೆಯಡಿ 2009 - 10ನೇ ಸಾಲಿಗೆ ಮಂಜೂರು ಮಾಡಿರುವ 2ನೇ ಕಂತಿನ ಅನುದಾನ | 
( ಇಪ್ಪತ್ತಾರು ಕೋಟಿ ಅರವತ್ತಾರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ ) 2009 -10ನೇ ಸಾಲಿನ ಕೇಂದ್ರ 
ಸರ್ಕಾರದಿಂದ ಅನುಮೋದಿತ ಕ್ರಿಯಾ ಯೋಜನೆಯನ್ವಯ ವಿವಿಧ ಕಾರ್ಯ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಲು 
ಸರ್ಕಾರವು ಬಿಡುಗಡೆ ಮಾಡಿ ಆದೇಶಿಸಿದೆ. 

ಸದರಿ ಅನುದಾನದ ದಿನಾಂಕ: 31 - 03 -2009ರವರೆಗಿನ ಬಳಕೆ ಪ್ರಮಾಣ ಪತ್ರವನ್ನು ಕೂಡಲೇ ಸರ್ಕಾರಕ್ಕೆ 
ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 622 ವೆಚ್ಚ -11/09 ದಿನಾಂಕ: 03- 11 - 2009ರ 
ಸಹಮತಿಯ ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಆರ್. ಶ್ರೀನಿವಾಸ ರಾವ್ 
ಪಿ. ಆರ್. 2574 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ಒಳಾಡಳಿತ ಇಲಾಖೆ ( ಪೋಲೀಸ್ 

REVENUE SECRETARIAT 
Sub : Organization of Census of India 2011 -Constitution of a State Level Census 

Co- ordination Committee-reg . 
Read : D . O . Letter No .CEN /7 /ORG / 2009 dared 15th October, 2009 of the Director of Census 

operations , Karnataka, Bangalre . 
Preamble : 

The Director of Census Operations, Karnataka Bangalore has in his letter read above has stated 
that the 2011 Census in the State will be conducted in 2 phases viz . during the Houselisting & Housing 
Census in April, 2010 and the population Enumeration during February -March , according to a time 
schedule on a war footing, involving a huge network of activities to be undertaken by the various 
Department of the State Government. He has therefore , proposed constitution of a State Level Co 


2209 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

2007 - 0 
ordination Committee with a view to view to ensure co -ordination among the various department of the 
State Government. 

Hence the following order . 

Government Order No. RD 102 ETC 2009 , Bangalore , dated : 31st October 2009 

Government is pleased to constitute a State Level Co -ordination Committee in Connection with 
the work of Census of India 2011, with immediate effect. The committee shall comprise the following 
members . 
1 The Chief Secreatry to Government ofKarnataka 

Chair Person 
2 The Additional Chief Secretary to Government of Karnataka 

Member 
3 The Principal Secretary to Government Home and Transport Department 

Member 
4 The Principal Secretary to Government Forest, Ecology and Environment Member 

Department 
5 The Principal Secretary to Government Finance Department 

Member 
6 The Secretary , Revenue Department, (Disaster Management) 

Member 
7 The Principal Secretary to Government Urban Development Department 

Member 
8 The Principal Secretary to Government Planning Department 

Member 
9 The Secretary to Government, Rural Development & Panchayat Raj Department Member 
10 Smt. Sobha Nambisan , I.A .S . Principal Secretary to Government 

Member 
Planning Economics & Statistics Department (Ex-Director of Census Operations , 

Karnataka , Banglore ) 
11 Sri . H .Shashidhar, Managing Director State Beverages Corporation Ltd Member 

Karnataka (Ex - Director of Census Operations , Karnataka , Banglore ) 
12 The Nodal Officers of Air , Force , Navy and Army ( to be nominated by the Ministry Member 

of Defence ) 
13 The Director of Census Operations, Karnataka , Bangalore . 

Convenor 
2 . The Committee Shall meet at least once in three months to review and coordinate the work 
related to the Census of India 2011 at different stages, Keeping in view the guidelines and instructions 
issued by the Registrar General and Census Commissioner, Government of India . 

3 . The committee may, if it so desires, nominate any person (s ) as its member (s). 
4 . The Director of Census Operations in Karnataka shall be the convener of the Committee . 

By order and in name of the Governor of Karnataka 

RAMACHANDRAIAH 
P .R . 2575 

Under Secretary to Government, 
Revenue Department (Disaster Management & Services -2 ) 

ತೋಟಗಾರಿಕೆ ಸಚಿವಾಲಯ 
ವಿಷಯ : ಪಾವಗಡ ತಾಲ್ಲೂಕಿನ ರಾಜವಂತಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು 

ಕೃಷಿ ವಿಶ್ವವಿದ್ಯಾಲಯಕ್ಕೆ ಜಮೀನು ನೀಡುವ ಬಗ್ಗೆ . 
Luennd : 1) gje esango JE ZOBN:DDTOD /OD .7 .c . cise /930 /2008 – 09 QJ07:09– 02 – 2009 

2 ) ÉSestDO Qde7778 J023 :3seglescud(30/7 ) /7 = 42/33 /2007 – 08 

ODD 07: 16 - 03 – 2009, 28 - 03 - 2009, 14 - 08 - 2009 
3) Z90F0J JI 2003,: resea 32 isega 2009 2008 ODDOT: 19 -09 - 2009 
4 ) Toorod edes 2003 : JOE, 24 geoised 2009 QJD 07 : 14 -10 - 2009 
5) 790FOW edes 203 : JOG, 24 geoise 2009 OIDOT : 29 - 10 - 2009 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೧೩ 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಕೃಷಿ ಆಯುಕ್ತರು, ಬೆಂಗಳೂರು ಇವರ ಪತ್ರದಲ್ಲಿ ತುಮಕೂರು ಜಿಲ್ಲೆ ಪಾವಗಡ 
ತಾಲ್ಲೂಕಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಸರ್ಕಾರದ ಆದೇಶ ಸಂಖ್ಯೆ: AHD 135 AMS 2009 
ದಿ :06 .01.2009ರಲ್ಲಿ ಅನುಮೋದನೆ ದೊರೆತಿದ್ದು, ಈ ತಾಲ್ಲೂಕಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು 
ತೋಟಗಾರಿಕೆ ಇಲಾಖೆಯ ರಾಜವಂತಿ ತೋಟಗಾರಿಕೆ ಕ್ಷೇತ್ರವು ಸೂಕ್ತವೆಂದು ನಿರ್ಣಯಿಸಿರುವುದರಿಂದ ಸದರಿ ಕ್ಷೇತ್ರದ ಕನಿಷ್ಠ 
ಅರ್ಧದಷ್ಟು ಸ್ಥಳವನ್ನು ವಿಶ್ವವಿದ್ಯಾಲಯ, ಬೆಂಗಳೂರು ಇವರಿಗೆ ಹಸ್ತಾಂತರಿಸಲು ರಿಜಿಸ್ಟ್ರಾರ್, ಕೃಷಿ ವಿಶ್ವವಿದ್ಯಾಲಯ , 
ಬೆಂಗಳೂರು ಇವರು ವಿನಂತಿಸಿರುತ್ತಾರೆ ಎಂದು ವರದಿ ಮಾಡಿರುತ್ತಾರೆ. ಮೇಲೆ ಓದಲಾದ ( 2) ರ ತೋಟಗಾರಿಕೆ ನಿರ್ದೇಶಕರ 
ಪತ್ರದಲ್ಲಿ ಸದರಿ ಪ್ರಸ್ತಾವನೆ ನಕ್ಷೆಯಲ್ಲಿ ಗುರುತಿಸಿರುವ 10 ಎಕರೆ ಪ್ರದೇಶವನ್ನು ಕೃಷಿ ವಿಶ್ವವಿದ್ಯಾಲಯ , ಬೆಂಗಳೂರು ಇವರಿಗೆ 
ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರು ಹಾಗೂ KSHDA ಅಧ್ಯಕ್ಷರ ಅನುಮತಿ ಹಾಗೂ ಕಂದಾಯ 
ಇಲಾಖೆ ಸಹಮತಿಯೊಂದಿಗೆ ನೀಡಬಹುದು ಎಂದು ಅಭಿಪ್ರಾಯವನ್ನು ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸರ್ಕಾರದ ಹಂತದಲ್ಲಿ 
ಪರಿಶೀಲಿಸಲಾಗಿ ಓದಲಾದ ( 3) ರಲ್ಲಿ ಪತ್ರದಲ್ಲಿ ಚಿಂತಾಮಣಿ ತಾಲ್ಲೂಕಿನ ರೇಷ್ಮೆ ಇಲಾಖೆಗೆ ಸೇರಿದ ಮಾದಿಕೆರೆ ರೇಷ್ಮೆ ಪ್ರದೇಶದ 
10.00 ಎಕರೆ ಜಮೀನು ಹಾಗೂ ಊಟಿಯಲ್ಲಿನ 15 . 00 ಎಕರೆ ಜಮೀನನ್ನು ತೋಟಗಾರಿಕೆ ಇಲಾಖೆಗೆ ವಹಿಸುವಂತೆ ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆಯನ್ನು ಕೋರಲಾಗಿರುತ್ತದೆ. ಅದರಂತೆ ಓದಲಾದ ( 4) ರಲ್ಲಿ ಚಿಂತಾಮಣಿ ತಾಲ್ಲೂಕಿನ ರೇಷ್ಮೆ 
ಇಲಾಖೆಗೆ ಸೇರಿದ ಮಾದಿಕೆರೆ ರೇಷ್ಮೆ ಕೃಷಿ ಕ್ಷೇತ್ರದ ಸರ್ವೆ ನಂ . 194ರಲ್ಲಿರುವ 18ಎಕರೆ ಜಮೀನಿನಲ್ಲಿ 10 .00 ಎಕರೆ 
ಪ್ರದೇಶವನ್ನು ತೋಟಗಾರಿಕೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಓದಲಾದ ( 5)ರಲ್ಲಿ ಊಟಿಯಲ್ಲಿನ ರೇಷ್ಮೆ ಇಲಾಖೆಗೆ ಸೇರಿದ 
ಸರ್ವೆ ನಂ .55, 47 ಮತ್ತು 67ರಲ್ಲಿನ 15 . 00 ಎಕರೆ ಜಮೀನಿನಲ್ಲಿ 8.00 ಎಕರೆ ಜಮೀನನ್ನು ತೋಟಗಾರಿಕೆ ಇಲಾಖೆಗೆ 
ಹಸ್ತಾಂತರಿಸಲಾಗಿದೆ. ಅದರಂತೆ ತೋಟಗಾರಿಕೆ ಇಲಾಖೆಗೆ ಜಮೀನನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸುವ ಬಗ್ಗೆ 
ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ ಕೃತೋಇ 32 ತೋಇವಿ 2009 ( ಭಾಗ) ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ತಿಳಿಸಿರುವ ವಿವರಣೆಗಳ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕಿನ ರಾಜವಂತಿ 
ತೋಟಗಾರಿಕೆ ಕ್ಷೇತ್ರದ ಒಟ್ಟು 32 .00 ಎಕರೆ ಪ್ರದೇಶದಲ್ಲಿ 10. 00 ಎಕರೆ ಪ್ರದೇಶವನ್ನು ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪಿಸಲು 
ಕೃಷಿ ವಿಶ್ವವಿದ್ಯಾಲಯ , ಬೆಂಗಳೂರು ಇವರಿಗೆ ಹಸ್ತಾಂತರಿಸಲು ಸರ್ಕಾರವು ಮಂಜೂರಾತಿಯನ್ನು ನೀಡಲಾಗಿದೆ. 

ಈ ಆದೇಶವನ್ನು ಕಂದಾಯ ಇಲಾಖೆಯ ಟಿಪ್ಪಣಿ ಸಂಖ್ಯೆ :ಕಂಇ 11 ಎಲ್‌ಜಿಟಿ 2009 ದಿನಾಂಕ : 16 - 05 -2009ರ 
ಅನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್. 2586 

ಎಸ್ . ರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , ತೋಟಗಾರಿಕೆ ಇಲಾಖೆ. 

ವಸತಿ ಸಚಿವಾಲಯ 
ವಿಷಯ : ಪ್ರವಾಹಪೀಡಿತರಿಗೆ ಮನೆ ನಿರ್ಮಿಸಿಕೊಳ್ಳಲು ನಿವೇಶನ ಖರೀದಿಗಾಗಿ ಅನುದಾನ ಬಿಡುಗಡೆ ಕುರಿತು. 
ಓದಲಾಗಿದೆ: 1) ಮುಖ್ಯ ಮಂತ್ರಿಯವರ ಕಾರ್ಯದರ್ಶಿಯವರ ಟಿಪ್ಪಣಿ ಸಂ . ಮುಮಕಾ 4123 /2009 

ದಿನಾಂಕ:28.10.2009 
2) ಸರ್ಕಾರದ ಆದೇಶ ಸಂ . ವಇ 16 ಹೆಚ್ ಎವೈ 2009 ದಿನಾಂಕ: 14 .10 .2009 

3) ಸರ್ಕಾರದ ಆದೇಶ ಸಂ . ವಇ 16 ಹೆಚ್‌ಎವೈ 2009 ದಿನಾಂಕ: 22.10. 2009 
ಪ್ರಸ್ತಾವನೆ: 

ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ದಿನಾಂಕ: 29 - 09 - 2009 ರಿಂದ 4 - 10 - 20 - 2009ರವರೆಗೆ ಸುರಿದ ಧಾರಾಕಾರ 
ಮಳೆಯಿಂದಾಗಿ ಉಂಟಾದ ನೆರೆಹಾವಳಿಯಿಂದ ಲಕ್ಷಾಂತರ ಜನರ ಮನೆಗಳು, ಬೆಳೆ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ತೀವ್ರ 
ಹಾನಿಗೊಳಗಾಗಿವೆ. ಪ್ರವಾಹಪೀಡಿತರನ್ನು ತಾತ್ಕಾಲಿಕವಾಗಿ ನಿರ್ಮಿಸಿದ ಶೆಡ್ಡುಗಳಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು, ಮಣ್ಣಿನ 
ಇಟ್ಟಿಗೆಗಳಿಂದ ನಿರ್ಮಿಸಲಾದ ಈ ಮನೆಗಳ ದುರಸ್ಥಿ ಸಾಧ್ಯವಾಗುತ್ತಿಲ್ಲ. ಹಾನಿಗೊಳಗಾದ ಮನೆಗಳು ಹೆಚ್ಚಾಗಿ ತಗ್ಗು 
ಪ್ರದೇಶದಲ್ಲಿರುವುದರಿಂದ ಅವರಿಗೆ ಪ್ರತ್ಯೇಕವಾಗಿ ಸುರಕ್ಷಿತ ಸ್ಥಳದಲ್ಲಿ ಮನೆಗಳನ್ನು ನಿರ್ಮಿಸಲು ಸೂಕ್ತ ನಿವೇಶನಗಳ ಅವಶ್ಯಕತೆ 
ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಹೆಚ್ಚು ಹಾನಿಗೊಳಗಾದ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ 
ನಿವೇಶನಗಳನ್ನು ರಚಿಸಲು ಖಾಸಗಿ ಜಮೀನು ಖರೀದಿಗಾಗಿ ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ 20 . 00ಕೋಟಿ ರೂ . ಗಳ 
ಅನುದಾನವನ್ನು ಹಾಗೂ ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಗದಗ ಜಿಲ್ಲೆ 10 .00ಕೋಟಿ ರೂ .ಗಳನ್ನು ಬಿಡುಗಡೆ 


೩೬೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಮಾಡಿದ್ದು, ಈಗ ಬಾಗಲಕೋಟೆ ಜಿಲ್ಲೆಗೆ 8. 00 ಕೋಟಿ ರೂ . ಗಳ ಅನುದಾನ ಬಿಡುಗಡೆ ಮಾಡಲು ಈ ಕೆಳಗಿನಂತೆ 
ಆದೇಶವನ್ನು ಪ್ರಸ್ತಾಪಿಸಿದೆ. 

ಸರ್ಕಾರದ ಆದೇಶ ಸಂ ವಇ 16 ಹೆಚ್ ಎವೈ 2009 , ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ 2009 

ಇತ್ತೀಚೆಗೆ ಉಂಟಾದ ನೆರೆಹಾವಳಿಯಿಂದ ಮನೆಗಳನ್ನು ಕಳೆದುಕೊಂಡು ತೊಂದರೆಗೊಳಗಾದವರಿಗೆ ಮನೆಗಳ 
ನಿಮಾರ್ಣಕ್ಕಾಗಿ ನಿವೇಶನಗಳಿಗಾಗಿ ಜಮೀನು ಖರೀದಿಸಲು ಬಾಗಲಕೋಟೆ ಜಿಲ್ಲೆಗೆ ಲೆಕ್ಕಶೀರ್ಷಿಕೆ 2216 - 03 - 102 - 0 - 01- 059 
( ಯೋಜನೆ) ಅಡಿಯಲ್ಲಿ 6.00 ಕೋಟಿ ರೂ . ಗಳನ್ನು ಹಾಗೂ ಲೆಕ್ಕಶೀರ್ಷಿಕೆ 2216 - 03- 102 - 0 - 01 - 133 ( ಯೋಜನೆ) 
ಅಡಿಯಲ್ಲಿ 2 . 00 ಕೋಟಿ ರೂ . ಗಳನ್ನು ಹೀಗೆ ಒಟ್ಟು 8.00 ಕೋಟಿ ರೂ . ಗಳನ್ನೂ ( ಎಂಟು ಕೋಟಿ ರೂ . ಗಳು ಮಾತ್ರ) 
ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮಕ್ಕೆ ಸರ್ಕಾರದ ಉಪ ಕಾರ್ಯದರ್ಶಿ , ವಸತಿ ಇಲಾಖೆ ಇವರ ಮೇಲು 
ರುಜುವಿನೊಂದಿಗೆ ಪಡೆಯಲು, ಬಿಡುಗಡೆ ಮಾಡಲಾಗಿದೆ. 

2 ) ನೆರೆಹಾವಳಿಯಿಂದ ತೊಂದರೆಗೊಳಗಾದವರಿಗೆ, ಮನೆ ನಿರ್ಮಾಣಕ್ಕಾಗಿ ಹಂಚುವ ನಿವೇಶನಗಳಿಗಾಗಿ ಜಮೀನು 
ಖರೀದಿಸಲು ಮಾತ್ರ ಈ ಅನುದಾನವನ್ನು ಉಪಯೋಗಿಸಿಕೊಳ್ಳತಕ್ಕದ್ದು. 

3) ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಎಫ್ಡಿ/682/ ವೆಚ್ಚ - 9/09 ದಿನಾಂಕ: 30 -10 - 2009ರಲ್ಲಿ 
ಸಹಮತಿಸಿದ ಮೇರೆಗೆ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 2591 

ಕೆ.ಆರ್ . ನಲ್ಲೂರ 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 
ವಿಷಯ: ಪ್ರವಾಹಪೀಡಿತರಿಗೆ ಮನೆ ನಿರ್ಮಿಸಿಕೊಳ್ಳಲು ಜಮೀನು ಖರೀದಿಗಾಗಿ ಅನುದಾನ ಬಿಡುಗಡೆ ಕುರಿತು. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂ . ವಇ 16 ಹೆಚ್‌ಎವೈ 2009 ದಿನಾಂಕ: 14 - 10 - 2009 

2) ಸರ್ಕಾರದ ಆದೇಶ ಸಂ . ವಇ 16 ಹೆಚ್ ಎವೈ 2009 ದಿನಾಂಕ: 22 - 10- 2009 
3) ಸರ್ಕಾರದ ಆದೇಶ ಸಂ . ವಇ 16 ಹೆಚ್ ಎವೈ 2009 ದಿನಾಂಕ: 31 -10 - 2009 

4) ಸರ್ಕಾರದ ಆದೇಶ ಸಂ . ವಇ 17 ಹೆಚ್ ಎಹೆಚ್ 2009 ದಿನಾಂಕ: 16 - 07 - 2009 
ಪ್ರಸ್ತಾವನೆ: 

ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ದಿನಾಂಕ: 29 - 09 - 2009ರಿಂದ 4 -10 - 20 - 2009ರವರೆಗೆ ಸುರಿದ ಧಾರಾಕಾರ 
ಮಳೆಯಿಂದಾಗಿ ಉಂಟಾದ ನೆರೆಹಾವಳಿಯಿಂದ ಲಕ್ಷಾಂತರ ಜನರ ಮನೆಗಳು, ಬೆಳೆ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ತೀವ್ರ 
ಹಾನಿಗೊಳಗಾಗಿವೆ. ಪ್ರವಾಹಪೀಡಿತರನ್ನು ತಾತ್ಕಾಲಿಕವಾಗಿ ನಿರ್ಮಿಸಿದ ಶೆಡ್ಡುಗಳಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು, ಮಣ್ಣಿನ 
ಇಟ್ಟಿಗೆಗಳಿಂದ ನಿರ್ಮಿಸಲಾದ ಈ ಮನೆಗಳ ದುರಸ್ಥಿ ಸಾಧ್ಯವಾಗುತ್ತಿಲ್ಲ. ಹಾನಿಗೊಳಗಾದ ಮನೆಗಳು ಹೆಚ್ಚಾಗಿ ತಗ್ಗು 
ಪ್ರದೇಶದಲ್ಲಿರುವುದರಿಂದ ಅವರಿಗೆ ಪ್ರತ್ಯೇಕವಾಗಿ ಸುರಕ್ಷಿತ ಸ್ಥಳದಲ್ಲಿ ಮನೆಗಳನ್ನು ನಿರ್ಮಿಸಲು ಸೂಕ್ತ ನಿವೇಶನಗಳ ಅವಶ್ಯಕತೆ 
ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಹೆಚ್ಚು ಹಾನಿಗೊಳಗಾದ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ 
ನಿವೇಶನಗಳನ್ನು ರಚಿಸಲು ಖಾಸಗಿ ಜಮೀನು ಖರೀದಿಗಾಗಿ ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ 20.00ಕೋಟಿ ರೂ .ಗಳ 
ಅನುದಾನವನ್ನು ಮೇಲೆ ( 2) ರಲ್ಲಿ ಓದಲಾದ ಆದೇಶದಲ್ಲಿ ಗದಗ ಜಿಲ್ಲೆ 10.00ಕೋಟಿ ರೂ . ಗಳನ್ನು ಹಾಗೂ ಮೇಲೆ (3) ರಲ್ಲಿ 
ಓದಲಾದ ಆದೇಶದಲ್ಲಿ ಬಾಗಲಕೋಟೆ ಜಿಲ್ಲೆಗೆ 8.00 ಕೋಟಿ ರೂ . ಗಳನ್ನು ಹೀಗೆ ಒಟ್ಟು 38 ಕೋಟಿ ರೂ . ಗಳನ್ನು ಬಿಡುಗಡೆ 
ಮಾಡಲಾಗಿದೆ. ಈಗ ರಾಯಚೂರು ಬಿಜಾಪುರ ಕೊಪ್ಪಳ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಈಗಾಗಲೇ ಮೇಲೆ (4) ರಲ್ಲಿ 
ಓದಲಾದ ಆದೇಶದಲ್ಲಿ ನಗರ ಆಶ್ರಯ ವಸತಿ ನಿವೇಶನ ಯೋಜನೆಗಾಗಿ ಬಿಡುಗಡೆ ಮಾಡಿರುವ ಅನುದಾನವನ್ನು 
ಪ್ರವಾಹಪೀಡಿತರಿಗೆ ಮನೆ ನಿರ್ಮಿಸಿಕೊಳ್ಳಲು ಜಮೀನು ಖರೀದಿಗಾಗಿ ಉಪಯೋಗಿಸಿಕೊಳ್ಳಲು ಈ ಕೆಳಗಿನಂತೆ ಆದೇಶವನ್ನು 
ಪ್ರಸ್ತಾಪಿಸಿದೆ. 

ಸರ್ಕಾರದ ಆದೇಶ ಸಂ ವ 16 ಹೆಚ್ 9 , ಬೆಂಗಳೂರು, ದಿನಾಂಕ: 2ನೇ ನವೆಂಬರ್ 2009 

ಇತ್ತೀಚೆಗೆ ಉಂಟಾದ ನೆರೆಹಾವಳಿಯಿಂದ ಮನೆಗಳನ್ನು ಕಳೆದುಕೊಂಡು ತೊಂದರೆಗೊಳಗಾದವರಿಗೆ ಮನೆಗಳ 
ನಿಮಾರ್ಣಕ್ಕಾಗಿ ನಿವೇಶನಗಳಿಗಾಗಿ ಜಮೀನು ಖರೀದಿಸಲು ರಾಯಚೂರು ಜಿಲ್ಲೆಗೆ 7.00 ಕೋಟಿ ರೂ . ಗಳನ್ನೂ ಬಿಜಾಪುರ 
ಜಿಲ್ಲೆಗೆ 5 .00 ಕೋಟಿ ರೂ . ಗಳನ್ನು ಕೊಪ್ಪಳ ಜಿಲ್ಲೆಗೆ 3 . 00 ಕೋಟಿ ರೂ . ಗಳನ್ನು ಹಾಗೂ ದಾವಣಗೆರೆ ಜಿಲ್ಲೆಗೆ 1. 00 ಕೋಟಿ 
ರೂ . ಗಳನ್ನು ಹೀಗೆ ಒಟ್ಟು 16.00 ಕೋಟಿ ರೂ . ಗಳನ್ನು ( ಹದಿನಾರು ಕೋಟಿ ರೂ . ಗಳು ಮಾತ್ರ) ಈಗಾಗಲೇ ಜುಲೈ 2009ರಲ್ಲಿ 
ಲೆಕ್ಕಶೀರ್ಷಿಕೆ 2216 - 03 - 102 - 0 - 01ರಲ್ಲಿ ಬಿಡುಗಡೆ ಮಾಡಿರುವ ಮೊತ್ತದಿಂದ ಉಪಯೋಗಿಸಿಕೊಳ್ಳಲು ಸರ್ಕಾರದ ನಿರ್ದೇಶನ 
ನೀಡಲಾಗಿದೆ. 


ಭಾಗ - ೧ - ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೧೫ 
2) ನೆರೆಹಾವಳಿಯಿಂದ ತೊಂದರೆಗೊಳಗಾದವರಿಗೆ, ಮನೆ ನಿರ್ಮಾಣಕ್ಕಾಗಿ ಹಂಚುವ ನಿವೇಶನಗಳಿಗಾಗಿ ಜಮೀನು 
ಖರೀದಿಸಲು ಮಾತ್ರ ಈ ಅನುದಾನವನ್ನು ಉಪಯೋಗಿಸಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 2592 

- ಕೆ. ಆರ್. ನಲ್ಲೂರ 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 
ವಿಷಯ : ಪ್ರವಾಹಪೀಡಿತರಿಗೆ ಮನೆ ನಿರ್ಮಿಸಿಕೊಳ್ಳಲು ನಿವೇಶನ ಖರೀದಿಗಾಗಿ ಅನುದಾನ ಬಿಡುಗಡೆ ಕುರಿತು. 
ಓದಲಾಗಿದೆ: 1) ಅನಧಿಕೃತ ಟಿಪ್ಪಣಿ ಸಂಖ್ಯೆ ಎಫ್‌ಡಿ/ 682/ ವೆಚ್ಚ- 9/ 2008 ದಿನಾಂಕ: 20 - 10 - 2009 

2) ಸರ್ಕಾರದ ಆದೇಶ ಸಂ . ವಇ 16 ಹೆಚ್‌ಎವೈ 2009 ದಿನಾಂಕ: 14 -10 -2009 
ಪ್ರಸ್ತಾವನೆ: 

ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ದಿನಾಂಕ: 29 - 09 - 2009ರಿಂದ 4 - 10 -20 - 2009ರವರೆಗೆ ಸುರಿದ ಧಾರಾಕಾರ 
ಮಳೆಯಿಂದಾಗಿ ಉಂಟಾದ ನೆರೆಹಾವಳಿಯಿಂದ ಲಕ್ಷಾಂತರ ಜನರ ಮನೆಗಳು, ಬೆಳೆ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ತೀವ್ರ 
ಹಾನಿಗೊಳಗಾಗಿವೆ. ಪ್ರವಾಹಪೀಡಿತರನ್ನು ತಾತ್ಕಾಲಿಕವಾಗಿ ನಿರ್ಮಿಸಿದ ಶೆಡ್ಡುಗಳಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು, ಮಣ್ಣಿನ 
ಇಟ್ಟಿಗೆಗಳಿಂದ ನಿರ್ಮಿಸಲಾದ ಈ ಮನೆಗಳ ದುರಸ್ಥಿ ಸಾಧ್ಯವಾಗುತ್ತಿಲ್ಲ. ಹಾನಿಗೊಳಗಾದ ಮನೆಗಳು ಹೆಚ್ಚಾಗಿ ತಗ್ಗು 
ಪ್ರದೇಶದಲ್ಲಿರುವುದರಿಂದ ಅವರಿಗೆ ಪ್ರತ್ಯೇಕವಾಗಿ ಸುರಕ್ಷಿತ ಸ್ಥಳದಲ್ಲಿ ಮನೆಗಳನ್ನು ನಿರ್ಮಿಸಲು ಸೂಕ್ತ ನಿವೇಶನಗಳ ಅವಶ್ಯಕತೆ 
ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಹೆಚ್ಚು ಹಾನಿಗೊಳಗಾದ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ 
ನಿವೇಶನಗಳನ್ನು ರಚಿಸಲು ಖಾಸಗಿ ಜಮೀನು ಖರೀದಿಗಾಗಿ ಮೇಲೆ ( 2) ರಲ್ಲಿ ಓದಲಾದ ಆದೇಶದಲ್ಲಿ 20.00ಕೋಟಿ ರೂ .ಗಳ 
ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಗದಗ ಜಿಲ್ಲೆಗೆ ಇನ್ನೂ 10.00 ಕೋಟಿ ರೂ .ಗಳ ಅನುದಾನ ಬಿಡುಗಡೆ ಮಾಡಲು ಈ 
ಕೆಳಗಿನಂತೆ ಆದೇಶವನ್ನು ಪ್ರಸ್ತಾಪಿಸಿದೆ. 

ಸರ್ಕಾರದ ಆದೇಶ ಸಂ ವ 16 ಹೆಚ್ ಎವೈ 2009, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್ 2009 
ಇತ್ತೀಚೆಗೆ ಉಂಟಾದ ನೆರೆಹಾವಳಿಯಿಂದ ಮನೆಗಳನ್ನು ಕಳೆದುಕೊಂಡು ತೊಂದರೆಗೊಳಗಾದವರಿಗೆ ಮನೆಗಳ ನಿಮಾರ್ಣಕ್ಕಾಗಿ 
ನಿವೇಶನಗಳಿಗಾಗಿ ಜಮೀನು ಖರೀದಿಸಲು ಗದಗ ಜಿಲ್ಲೆಗೆ ( ಆಬೈಕ್ಸ್ ಕೋಡ್ 462) 10 . 00 ಕೋಟಿ ರೂ . ಗಳನ್ನು ( ಹತ್ತು 
ರೂ . ಗಳು ಮಾತ್ರ) ಲೆಕ್ಕಶೀರ್ಷಿಕೆ 2216 - 03 - 102 - 0 - 01 (ಯೋಜನೆ) ಅಡಿಯಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ 
ನಿಗಮಕ್ಕೆ ಸರ್ಕಾರದ ಉಪ ಕಾರ್ಯದರ್ಶಿ , ವಸತಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ಪಡೆಯಲು, ಬಿಡುಗಡೆ 
ಮಾಡಲಾಗಿದೆ. 

2) ನೆರೆಹಾವಳಿಯಿಂದ ತೊಂದರೆಗೊಳಗಾದವರಿಗೆ, ಮನೆ ನಿರ್ಮಾಣಕ್ಕಾಗಿ ಹಂಚುವ ನಿವೇಶನಗಳಿಗಾಗಿ ಜಮೀನು 
ಖರೀದಿಸಲು ಮಾತ್ರ ಈ ಅನುದಾನವನ್ನು ಉಪಯೋಗಿಸಿಕೊಳ್ಳತಕ್ಕದ್ದು. 

3) ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ/ 682 / ವೆಚ್ಚ - 9 /2008 ದಿನಾಂಕ: 20 -10 - 2009ರಲ್ಲಿ 
ಸಹಮತಿಸಿದ ಮೇರೆಗೆ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 2593 

ಕೆ.ಆರ್ . ನಲ್ಲೂರ 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : 2009 -10ನೇ ಸಾಲಿಗೆ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್, ಬೆಂಗಳೂರು, ಇವರಿಗೆ ರೂ .9.80 ಲಕ್ಷ 

- ಅನುದಾನ ಮಂಜೂರಾತಿ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 210 ಎಲ್‌ಸಿಎಲ್ 2002 ದಿನಾಂಕ 10 - 07 -2003. 

2 ) ಅಸಿಸ್ಟಂಟ್ ರಿಜಿಸ್ಟ್ರಾರ್, ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಹೆಚ್‌ಸಿಬಿ /230/ ಬಾರ್‌ ಕೌನ್ಸಿಲ್ 1983 ದಿನಾಂಕ 22 - 09 - 09 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಾಂಕ (1) ದಿನಾಂಕ 10 - 07 - 2003ರ ಅಧಿಸೂಚನೆಯಲ್ಲಿ ಕರ್ನಾಟಕ ರಾಜ್ಯ ವಕೀಲರ 
ಪರಿಷತ್ತಿಗೆ ರೂ .9.80 ಲಕ್ಷಗಳನ್ನು ನಿಗದಿಗೊಳಿಸಿ ವಕೀಲರುಗಳ ಸಂಘಗಳಿಗೆ ಸಹಾಯಾನುದಾನ ನಿಯಮಗಳನ್ವಯ ನೀಡುವ, 
ಸಹಾಯಾನುದಾನ ನಿಯಮಾವಳಿಗಳಿಗೆ ತಿದ್ದುಪಡಿ ( Amendment) ತರಲಾಗಿದೆ. 

ಮೇಲೆ ಓದಲಾದ ಕ್ರಮಾಂಕ (2) ರ ದಿನಾಂಕ: 22 - 09 - 09 ಪತ್ರದಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ , ಕರ್ನಾಟಕ ಉಚ್ಚ 
ನ್ಯಾಯಾಲಯ , ಬೆಂಗಳೂರು ಇವರು ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್‌ಗೆ ಈ ಕೆಳಕಂಡ ಉದ್ದೇಶಗಳಿಗಾಗಿ 
ಸಹಾಯನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 


೩೬೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
1. ಕಿರಿಯ ವಕೀಲರುಗಳಿಗೆ ಕಾನೂನು ಕಮ್ಮಟ:ಕಾರ್ಯಾಗಾರ ಹಾಗೂ ವಕೀಲರುಗಳಿಗೆ ತರಬೇತಿ ನೀಡಲು. 
2. ಸೆಮಿನಾರ್ ಮತ್ತು ಕಾನೂನು ಶಿಕ್ಷಣ ಕಾರ್ಯಕ್ರಮಗಳಿಗಾಗಿ, 

ಸರ್ಕಾರವು ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಅಧಿಸೂಚನೆ 
ದಿನಾಂಕ: 10 - 07 - 2003ರ ತಿದ್ದುಪಡಿಯಲ್ಲಿ ಸದರಿ ಉದ್ದೇಶಕ್ಕಾಗಿ ನಿಗಧಿಪಡಿಸಿರುವಂತೆ ರೂ .9.80ಲಕ್ಷಗಳನ್ನು ಬಿಡುಗಡೆ 
ಮಾಡಲು ತೀರ್ಮಾನಿಸಲಾಗಿದೆ. 

ಸರ್ಕಾರದ ಆದೇಶ ಸಂ ಲಾ 125 ಎಲ್ ಸಿಎಲ್ 2009 , ಬೆಂಗಳೂರು, ದಿನಾಂಕ: 7ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್‌ಗೆ 2008 - 09ನೇ ಸಾಲಿಗೆ ರೂ .9.80 
ಲಕ್ಷಗಳ (ರೂಪಾಯಿ ಒಂಭತ್ತು ಲಕ್ಷದ ಎಂಭತ್ತು ಸಾವಿರ ಮಾತ್ರ) ಸಹಾಯಾನುದಾನವನ್ನು ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಲಾಗಿದೆ. 

ಸದರಿ ಮೊತ್ತವನ್ನು ಮೇಲಿನ ಉದ್ದೇಶಗಳಿಗಾಗಿ ಮಾತ್ರ ವಿನಿಯೋಗಿಸತಕ್ಕದ್ದು. 

2009 -10ನೇ ಸಾಲಿನಲ್ಲಿ ಬಿಡುಗಡೆ ಮಾಡಲಾಗುವ ಮೊತ್ತಕ್ಕೆ ಬಳಕೆಯ ಪ್ರಮಾಣ ಪತ್ರವನ್ನು ( Utilization 
Certificate) ಅಡ್ವಕೇಟ್ ಜನರಲ್ ( ಸಕ್ಷಮ ಪ್ರಾಧಿಕಾರದ)ರವರ ಮೇಲು ರುಜುವಿನೊಂದಿಗೆ ಸಲ್ಲಿಸುವ ಷರತ್ತಿಗೊಳಪಟ್ಟಿದೆ. 

ಈ ಸಹಾಯಾನುದಾನವನ್ನು ಲೆಕ್ಕ ಶೀರ್ಷಿಕೆ 2014 - 00 - 800 -4 - 00 ನ್ಯಾಯಾಲಯದ ನೌಕರರಿಗಾಗಿ ತರಬೇತಿ 
ಸಂಸ್ಥೆ ಉಪ ಶೀರ್ಷಿಕೆ 059 - ಇತರೆ ಖರ್ಚು ಇದರಡಿಯ ಯೋಜನೇತರ ಬಾಬಿನಲ್ಲಿ ಒದಗಿಸಲಾದ ಹಣದಿಂದ ಭರಿಸತಕ್ಕದ್ದು. 

ಇದನ್ನು ಆಂತರಿಕ ಆರ್ಥಿಕ ಸಲಹೆಗಾರರು , ವಸತಿ, ನಗರಾಭಿವೃದ್ಧಿ, ಕಾನೂನು ಮತ್ತು ಇ - ಆಡಳಿತ ಇಲಾಖೆ ರವರ 
ಟಿಪ್ಪಣಿ ಸಂಖ್ಯೆ: ವನ 437 ಆಂಆಬಿ 2009 ದಿನಾಂಕ 03 -11 - 09ರ ಸಹಮತಿ ಹಾಗೂ ಇಲಾಖಾ ಕಾರ್ಯದರ್ಶಿಗಳಿಗೆ 
ದಿನಾಂಕ 20 - 01 -2003ರ ಆದೇಶ ಸಂಖ್ಯೆ: ಆಇ 01 ಟಿಎಫ್ಸಿ 2002ರಲ್ಲಿ ಪ್ರತ್ಯಾಯೋಜಿಸಿರುವ ಅಧಿಕಾರದ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಕುಂತಲ ಹೆಚ್. ಆರ್ 
ಪಿ . ಆರ್ . 2594 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ: ರಾಯಚೂರು ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಯ 

ಪರಿಷ್ಕೃತ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ನಅಇ 25 ಗುಅಪ್ರಾ 2007, ದಿ: 4 - 5 - 2007. 

2) ನಿರ್ದೇಶಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ, ಬೆಂಗಳೂರು ರವರ ಪತ್ರ 
ಸಂಖ್ಯೆ:ನಯೋ / ವಿ2/12 /2009 -10 ದಿ: 22 - 6 - 2009. 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮಾಂಕ (1) ರ ಸರ್ಕಾರಿ ಆದೇಶದಲ್ಲಿ ರಾಯಚೂರು ನಗರ ಯೋಜನಾ ಸಹಾಯಕ ನಿರ್ದೇಶಕರ 
ಕಛೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ರೂ . 50.00 ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು 
ನೀಡಲಾಗಿದೆ. 

- ನಿರ್ದೇಶಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಬೆಂಗಳೂರು ರವರು ಮೇಲೆ ಓದಲಾದ ಕ್ರಮಾಂಕ 
( 2) ರ ಪತ್ರದಲ್ಲಿ ಸದರಿ ಕಟ್ಟಡದ ಕಾಮಗಾರಿಯು ಅಂತಿಮ ಹಂತ ತಲುಪಿದ್ದು, ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು 
ಕಟ್ಟಡ (ಉತ್ತರ ) ಧಾರವಾಡ ಇವರು ಕಾಮಗಾರಿಯನ್ನು ಗುತ್ತಿಗೆ ಆಧಾರದ ಮೇರೆಗೆ ರೂ .62,75 ,503,17 ಗಳಿಗೆ ಟೆಂಡರ್ 
ಪ್ರಿಮಿಯಂ ಶೇ .7.75 ಅಧಿಕದಂತೆ ಗುತ್ತಿಗೆದಾರರಿಗೆ ವಹಿಸಿ ಕೊಟ್ಟು ನಿರ್ವಹಿಸಲಾಗಿದೆ. ಸದರಿ ಕಾಮಗಾರಿಯು ಅಂತಿಮ 
ಹಂತದಲ್ಲಿ ಇರುತ್ತದೆ. ಕಾಮಗಾರಿಗಳನ್ನು ನಿರ್ವಹಿಸುವಾಗ ಅಂದಾಜು ಪಟ್ಟಿಯಂತೆ ಕಟ್ಟಡಕ್ಕೆ ಅಲುಮಿನಿಯಂ ಕಿಟಕಿಗಳ 
ಬದಲಾಗಿ ಸ್ಟೀಲ್ ಕಿಟಕಿಗಳನ್ನು ಸುರಕ್ಷಿತೆ ದೃಷ್ಟಿಯಿಂದ ಅಳವಡಿಸಲಾಗಿದ್ದು , ಸೆಪ್ಟಿಕ್ ಟ್ಯಾಂಕ್ , ಕಾಂಪೌಂಡ್ ವಾಲ್, ಜೀಪ್ 
ಶೆಡ್ , ದ್ವಜರೋಹಣ ಸ್ಥಂಭ, ಬೋರ್ ವೆಲ್, ವಿದ್ಯುತ್ತೀಕರಣ ಇತ್ಯಾಧಿ ಕಾಮಗಾರಿಗಳನ್ನು ಹೆಚ್ಚುವರಿಯಾಗಿ ವರ್ಕ್‌ಸ್ಲಿಪ್, 
ಇ.ಐ. ಆರ್‌.ಎಲ್., ಮೂಲಕ ಕೈಗೆತ್ತಿಕೊಂಡು ಪೂರ್ಣಗೊಳಿಸಲು ಉದ್ದೇಶಿಸಿ, ಒಟ್ಟಾರೆ ರೂ .65, 25,164.00ಗಳಿಗೆ ಪರಿಷ್ಕೃತ 
ಅಂದಾಜು ಸಲ್ಲಿಸಿ , ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೧೭ 
ಸರ್ಕಾರದ ಆದೇಶ ಸಂಖ್ಯೆ : ನಅಇ 107 ಗುಅಪ್ರಾ 2009, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಯಚೂರು ನಗರ ಯೋಜನಾ ಸಹಾಯಕ ನಿರ್ದೇಶಕರ 
ಕಛೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ಪರಿಷತ ಅಂದಾಜು ರೂ . 65 , 25 ,164 .00 ಗಳ ವೆಚ್ಚದಲ್ಲಿ ಸದರೀ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

- ಸದರಿ ಕಾಮಗಾರಿಯನ್ನು ಕೈಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999 
ಮತ್ತು ನಿಯಮ 2000ನ್ನು ಪಾಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 2595 

ಸಿ. ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ. 

ತಿದ್ದುಪಡಿ 
ಸಂಖ್ಯೆ: ನಅಇ 186 ಮೈಅಪ್ರಾ 2009, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್ 2009 
ಮಂಗಳೂರು ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ರೂಪಿಸಿರುವ ಮಹಾ ಯೋಜನೆ 2021 ( ಪರಿಷ್ಕೃತ- II) ಕ್ಕೆ ಸರ್ಕಾರವು 
ಅಂತಿಮ ಅನುಮೋದನೆ ನೀಡಿ ಹೊರಡಿಸಿರುವ ಸರ್ಕಾರಿ ಆದೇಶ ಸಂಖ್ಯೆ :ನಅಇ 186 ಮೈಅಪ್ರಾ 2009, ದಿನಾಂಕ: 10 - 09 
2009 ರಲ್ಲಿ ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
1) ಉಲ್ಲೇಖ (3) ರಲ್ಲಿ “ ಪರಿಷ್ಕತ - ಖಖ ” ಎಂದಿರುವುದಕ್ಕೆ ಬದಲಾಗಿ “ ಪರಿಷ್ಕತ- || ” ಎಂದು 
2) ಕಂಡಿಕೆ 3ರಲ್ಲಿನ 8ನೇ ಸಾಲಿನಲ್ಲಿ “ ಇಂದಿನ ” ಎಂದು ನಮೂದಿಸಿರುವುದಕ್ಕೆ ಬದಲಾಗಿ “ ಮುಂದಿನ” ಎಂದು 
3) ಆದೇಶ ಸಂಖ್ಯೆ: ನಂ “ ಅಇ ಮತ್ತು ಬೆಂಗಳೂರ ” ಎಂದು ನಮೂದಿಸಿರುವುದಕ್ಕೆ ಬದಲಾಗಿ ಕ್ರಮವಾಗಿ “ ನಅಇ ಮತ್ತು 

ಬೆಂಗಳೂರು” ಎಂದು 
ನಿಬಂಧನೆ ಸಂಖ್ಯೆ: 2 ರಲ್ಲಿ “ High rise ಕಟ್ಟಡಗಳು ” ಎಂದು ನಮೂದಿಸಿರುವುದಕ್ಕೆ ಬದಲಾಗಿ “ ವಸತಿ High rise 
ಕಟ್ಟಡಗಳು ” ಎಂದು 
ನಿಬಂಧನೆ ಸಂಖ್ಯೆ: 3 ರಲ್ಲಿ ಮೊದಲಿಗೆ “Development Plan ಮತ್ತು Integerated townshipಗಳನ್ನು 
ಹೊರತುಪಡಿಸಿ” ಎಂಬ ಪದಗಳನ್ನು ಸೇರಿಸಿ ಮುಂದಿನ ಪದಗಳನ್ನು ಓದಿಕೊಳ್ಳತಕ್ಕದ್ದು. 
ನಿಬಂಧನೆ 5 ರಲ್ಲಿ “2.50 x5.0 ಮೀ ” ಎಂದು ನಮೂದಿಸಿರುವುದಕ್ಕೆ ಬದಲಾಗಿ “2.50 ಮೀ x 5.0ಮೀ ” ಎಂದು 

ಹಾಗೂ 
ಮಂಗಳೂರು ಮಹಾಯೋಜನೆ ( ಪರಿಷತ - II) ಯ ವಲಯ ನಿಯಮಾವಳಿಗಳಲ್ಲಿನ ಅಂಶ 28 .4.1 ರಲ್ಲಿ ಅಕ್ರಮ 
ನಿವೇಶನಗಳನ್ನು ಸಕ್ರಮಗೊಳಿಸಲು ಪ್ರಸ್ತಾಪಿಸಿರುವುದು ಮೂಲ ಕಾಯ್ದೆಗೆ ವಿರುದ್ಧವಾಗಿರುತ್ತದೆ. ಈ ಬಗ್ಗೆ ಕರ್ನಾಟಕ 
ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಹಾಗೂ ಇತರೆ ಕಾಯ್ದೆಗಳಿಗೆ ತಿದ್ದುಪಡಿ ತರುವ ಪ್ರಸ್ತಾವನೆಯು 
ಸರ್ಕಾರದ ಪರಿಶೀಲನೆಯಲ್ಲಿರುತ್ತದೆ. ಆದ್ದರಿಂದ ಅಂಶ 28.4.1 ನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ರದ್ದುಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 2596 

- ಸಿ. ಟಿ. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ ಶ್ರೇಷ್ಠ ವಿಜ್ಞಾನಿಗಳಿಗೆ ಮತ್ತು 

ಇಂಜಿನಿಯರುಗಳಿಗೆ ರಾಜ್ಯ ಪ್ರಶಸ್ತಿ ಆಯ್ಕೆ ಸಮಿತಿಯ ಮುನರ್‌ರಚನೆ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ ವಿಯಇ 11 ವಿಶ್ರಮ 1994 , ದಿನಾಂಕ: 01 - 09 - 1994 

2) ಸರ್ಕಾರದ ಆದೇಶ ಸಂಖ್ಯೆ ವಿಯಇ 114 ವಿತ್ರಮ 2007, ದಿನಾಂಕ: 01 - 08 - 2007 
3) ಸರ್ಕಾರದ ಆದೇಶ ಸಂಖ್ಯೆ ವಿಯಇ 09 ವಿಶ್ರಮ 2009, ದಿನಾಂಕ: 20 - 02 - 2009 
4) ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ ಇವರ ಪತ್ರ 

ಸಂ :6.1.11. YS/770, ದಿನಾಂಕ: 15 - 01 - 2009 ಮತ್ತು 30 -10 - 2009. 
ಪ್ರಸ್ತಾವನೆ: 

- ಸರ್. ಸಿ. ವಿ.ರಾಮನ್‌ರವರು “ ರಾಮನ್ ಪರಿಣಾಮ ” ಎಂಬ ತಮ್ಮ ವೈಜ್ಞಾನಿಕ ಅವಿಷ್ಕಾರವನ್ನು ಜಗತ್ತಿಗೆ ದಿನಾಂಕ : 
28- 02 - 1928ನೇ ಇಸವಿಯಲ್ಲಿ ನೀಡಿದರು. ಇದಕ್ಕಾಗಿ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರೆಯಿತು. ಈ ಅವಿಸ್ಮರಣೀಯ 


- 


1 . 


೩೬೧೮ | - ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಘಟನೆಯನ್ನು ನೆನಪಿಗೆ ತರಲು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಸರ್ಕಾರವು ವಿಜ್ಞಾನ 
ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ವಿಜ್ಞಾನಿಗಳನ್ನು ಗೌರವಿಸಿ ಪ್ರೋತ್ಸಾಹಿಸಲು ಮೇಲೆ ಓದಲಾದ 
(1) ರ ಆದೇಶದಲ್ಲಿ ಈ ಅಗ್ರ ಸಮಿತಿಯೊಂದನ್ನು ರಚಿಸಿದ್ದು ಮೇಲೆ ಓದಲಾದ ( 2) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಈ ಅಗ್ರ 
ಸಮಿತಿಯ ಅವಧಿಯಲ್ಲಿ 2007 - 08ನೇ ಸಾಲಿನವರೆಗೆ ಮುಂದುವರೆಸಲಾಗಿತ್ತು . 

ಮೇಲೆ ಓದಲಾದ (3) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಪ್ರೊ .ಸಿ. ಎನ್. ಆರ್.ರಾವ್, ಅಧ್ಯಕ್ಷರು ಮಾನ್ಯ ಪ್ರಧಾನ ಮಂತ್ರಿಗಳ 
ವಿಜ್ಞಾನ ಸಲಹಾ ಪರಿಷತ್ತು , ಭಾರತ ಸರ್ಕಾರ, ನ್ಯಾಷನಲ್ ರೀಸರ್ಚ್ ಪ್ರೊಫೆಸರ್‌ ಮತ್ತು ಗೌರವ ಅಧ್ಯಕ್ಷರು, ಜವಹರ್‌ಲಾಲ್ 
ನೆಹರು, ವಿಜ್ಞಾನ ಸಂಶೋಧನಾ ಕೇಂದ್ರ, ಇವರನ್ನು ಶ್ರೇಷ್ಠ ವಿಜ್ಞಾನಿಗಳಿಗೆ ಮತ್ತು ಇಂಜಿನಿಯರುಗಳಿಗೆ ರಾಜ್ಯ ಪ್ರಶಸ್ತಿ ಆಯ್ಕೆ 
ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು , ಈ ಸಮಿತಿಯ ಸದಸ್ಯರುಗಳ ನೇಮಕಾತಿಯನ್ನು ಅಧ್ಯಕ್ಷರ ಆಯ್ಕೆಗೆ 
ಒಳಪಡಿಸಲಾಗಿರುತ್ತದೆ. 

ಸರ್ಕಾರವು ಈಗಾಗಲೇ 13 ವಿಜ್ಞಾನಿಗಳಿಗೆ ಪ್ರಶಸ್ತಿಯನ್ನು ನೀಡಲು ಈ ಹಿಂದೆ ತೀರ್ಮಾನಿಸಿರುತ್ತಾರೆ. ಅವು ಈ 
ಕೆಳಕಂಡಂತಿರುತ್ತವೆ. 
1. ಸರ್. ಎಂ . ವಿಶ್ವೇಶ್ವರಯ್ಯ ಇವರ ಹೆಸರಿನಲ್ಲಿ ಪ್ರಖ್ಯಾತ ವಿಜ್ಞಾನಿಗಳಿಗೆ ಜೀವನಾವಧಿ ಸಾಧನೆ ಪ್ರಶಸ್ತಿಗಳು - - 2 
2. ಸರ್. ಸಿ. ವಿ.ರಾಮನ್ ಇವರ ಹೆಸರಿನಲ್ಲಿ ಯುವ ವಿಜ್ಞಾನಿಗಳಿಗೆ ಪ್ರಶಸ್ತಿಗಳು 

- 5 
3. ಪ್ರೊ .ಸತೀಶ್ ಧಾವನ್ ಇವರ ಹೆಸರಿನಲ್ಲಿ ಯುವ ವಿಜ್ಞಾನಿಗಳಿಗೆ ಪ್ರಶಸ್ತಿ 

- 4 
4. ಡಾ . ಕಲ್ಪನಾ ಚಾವ್ಹಾ ಇವರ ಹೆಸರಿನಲ್ಲಿ ಒಬ್ಬ ಮಹಿಳಾ ವಿಜ್ಞಾನಿಗೆ ಪ್ರಶಸ್ತಿ 
5. ಡಾ . ರಾಜಾರಾಮಣ್ಣ ಇವರ ಹೆಸರಿನಲ್ಲಿ ಪ್ರಶಸ್ತಿ 

- 1 . 
ಮೇಲೆ ಓದಲಾದ (4) ರಲ್ಲಿ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ ಇವರು 3 
ಖ್ಯಾತ ವಿಜ್ಞಾನಿಗಳ ಹೆಸರನ್ನು ಸಲ್ಲಿಸಿ ಇವರನ್ನು ಅಗ್ರ ಸಮಿತಿಯ ಸದಸ್ಯರುಗಳನ್ನಾಗಿ ನೇಮಿಸಲು ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 

ಸರ್ಕಾರವು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 09 ವಿತ್ತಮ 2009 , ಬೆಂಗಳೂರು, ದಿನಾಂಕ: 12ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಪ್ರತಿ ವರ್ಷ ಫೆಬ್ರವರಿ 28 ರಂದು ರಾಷ್ಟ್ರೀಯ ವಿಜ್ಞಾನ 
ದಿನಾಚರಣೆಯಂದು ಪ್ರಶಸ್ತಿಗಳನ್ನು ಪಡೆಯಲು ಅರ್ಹತೆಯನ್ನು ಹೊಂದಿದ ರಾಜ್ಯದ ಇಬ್ಬರು( 2) ಹಿರಿಯ ವಿಜ್ಞಾನಿಗಳನ್ನು 
ಹನ್ನೊಂದು (11) ಯುವ ವಿಜ್ಞಾನಿಗಳನ್ನು ಆಯ್ಕೆ ಮಾಡಲು ಅಗ್ರಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ ರಚಿಸಲಾಗಿದೆ. 
1 ಪ್ರೊ . ಸಿ. ಆರ್. ರಾವ್ 

ಅಧ್ಯಕ್ಷರು 
ಮಾನ್ಯ ಪ್ರಧಾನ ಮಂತ್ರಿಗಳ ವಿಜ್ಞಾನ ಸಲಹಾ ಪರಿಷತ್ತು, ಭಾರತ ಸರ್ಕಾರ , 
ನ್ಯಾಷನಲ್ ರೀಸರ್ಚ್ ಪ್ರೊಫೆಸರ್ ಮತ್ತು ಗೌರವ ಅಧ್ಯಕ್ಷರು, ಜವಹರ್‌ಲಾಲ್ ನೆಹರು, 

ವಿಜ್ಞಾನ ಸಂಶೋಧನಾ ಕೇಂದ್ರ, ಬೆಂಗಳೂರು. 
2 ಪ್ರೊ ರೊದ್ದಂ ನರಸಿಂಹ, 

ಅಧ್ಯಕ್ಷರು, ಇಂಜಿನಿಯರಿಂಗ್ ಮೆಕ್ಯಾನಿಕ್ ವಿಭಾಗ, ಜೆ. ಎನ್. ಸಿ. ಎ.ಎನ್.ಆರ್, ಜಕ್ಕೂರು, 

ಬೆಂಗಳೂರು. 
3 ಪ್ರೊ . ಬಿ. ಜಿ . ಮಾಲಿಮನಿ, ಕುಲಪತಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ , ಗುಲ್ಬರ್ಗಾ, 

ಸದಸ್ಯರು 
4 ಪ್ರೊ . ಹೆಚ್. ಎ. ರಂಗನಾಥ ಎನ್. ಎ. ಎ.ಸಿ, ನಾಗರಭಾವಿ, ಬೆಂಗಳೂರು. 

ಸದಸ್ಯರು 
5 ಪ್ರಧಾನ ಕಾರ್ಯದರ್ಶಿಗಳು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ಸದಸ್ಯರು 

ತಂತ್ರಜ್ಞಾನ ಇಲಾಖೆ ಅಥವಾ ಅವರ ಪ್ರತಿನಿಧಿ. 
ಪ್ರೊ . ಎಂ .ಎಸ್ . ಮೋಹನ್‌ಕುಮಾರ್‌, 

ಸದಸ್ಯ ಕಾರ್ಯದರ್ಶಿ 
ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ, 
ಭಾರತೀಯ ವಿಜ್ಞಾನ ಸಂಸ್ಥೆ ಆವರಣ, ಬೆಂಗಳೂರು 

ಈ ಸಮಿತಿಯು, ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆಯ್ಕೆ 
ಸಮಿತಿಯ ಪುನರ್ ರಚನೆಯಾಗುವವರೆಗೆ ಅಸ್ತಿತ್ವದಲ್ಲಿರುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಕೆ . ಬೋರಲಿಂಗಯ್ಯ 
ಪಿ . ಆರ್. 2597 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಸದಸ್ಯರು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೧೯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ :ಮಹಮದ್ ಅಫ್ತಾಬ್ ವಾಸೀಂ, ವೈದ್ಯರು ದರ್ಜೆ -2 ( ಹೋ ), ಸರ್ಕಾರಿ ಹೋಮಿಯೋಪತಿ 

ಚಿಕಿತ್ಸಾಲಯ , ಶಾಸಕರ ಭವನ, ಬೆಂಗಳೂರು ಇವರ ವಿರುದ್ಧದ ಡಿನೋವಾ ವಿಚಾರಣೆಯನ್ನು ಹಿಂದಕ್ಕೆ 

ಪಡೆಯುವ ಬಗ್ಗೆ. 
ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 442 ಪಿಐಎಂ 2007, ದಿನಾಂಕ:30 - 07 - 2009. 

(2 ) ಡಾ : ಮಹಮದ್ ಅಫ್ತಾಬ್ ವಾಸೀಂ , ವೈದ್ಯರು ದರ್ಜೆ -2 ( ಹೋ ) ಇವರ Review ಅರ್ಜಿ 

ದಿನಾಂಕ: 20 - 08 - 2009. 
(3) ಅಧ್ಯಕ್ಷರು, ಕರ್ನಾಟಕ ಹೋಮಿಯೋಪತಿ ಮಂಡಳಿ , ಬೆಂಗಳೂರು ಇವರ ಪತ್ರ ಸಂಖ್ಯೆ: KBHSM / 

87 /2009 - 10, ದಿನಾಂಕ: 01 - 09 - 2009. 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ. ಸಂ . (1) ರಲ್ಲಿನ ಸರ್ಕಾರದ ಆದೇಶದಲ್ಲಿ, ಡಾ :ಮಹಮದ್ ಅಫ್ತಾಬ್ ವಾಸೀಂ, ವೈದ್ಯರು 
ದರ್ಜೆ- 2 ( ಹೋ ), ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ , ಶಾಸಕರ ಭವನ, ಬೆಂಗಳೂರು ಇವರ ವಿರುದ್ಧದ ಇಲಾಖಾ 
ವಿಚಾರಣೆಗೆ ಸಂಬಂಧಿಸಿದಂತೆ, ಸರ್ಕಾರಕ್ಕೆ ಸಲ್ಲಿಸಿರುವ ಇಲಾಖಾ ವಿಚಾರಣೆಯನ್ನು ಸರ್ಕಾರವು ಒಪ್ಪದೇ , ಕರ್ನಾಟಕ ನಾಗರಿಕ 
ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957 ರ ನಿಯಮ 11(2) ರಲ್ಲಿ ಪದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮರುವಿಚಾರಣೆಯನ್ನು (Denova Inquiry) ನಡೆಸಲು ಆದೇಶಿಸಿರುತ್ತದೆ. 

ಮೇಲೆ ಓದಲಾದ ಕ. ಸಂ . ( 2) ರಲ್ಲಿ, ಡಾ :ಮಹಮದ್ ಅಫ್ತಾಬ್ ವಾಸೀಂ, ವೈದ್ಯರು ದರ್ಜೆ - 2 ( ಹೋ ) ಇವರು 
ಸರ್ಕಾರಕ್ಕೆ Review ಅರ್ಜಿಯನ್ನು ಸಲ್ಲಿಸಿ, ಈ ಹಿಂದೆ ವಿಚಾರಣಾಧಿಕಾರಿಯವರು ಸಲ್ಲಿಸಿರುವ ವಿಚಾರಣಾ ವರದಿಯು 
ಅಪೂರ್ಣ ಹಾಗೂ ದೋಷಪೂರಿತವಾಗಿದ್ದಲ್ಲಿ ಮಾತ್ರ ಮರುವಿಚಾರಣೆ ಮಾಡಬಹುದಾಗಿದ್ದು, ವಿಚಾರಣಾಧಿಕಾರಿಯವರು 
ವಿಚಾರಣೆಯನ್ನು ಪರಿಪೂರ್ಣವಾಗಿ ಪರಿಶೀಲಿಸಿ, ವಿಚಾರಣಾ ವರದಿಯನ್ನು ನೀಡಿರುತ್ತಾರೆ. ಅಲ್ಲದೇ , ವಿಚಾರಣಾ ವರದಿಯಲ್ಲಿ 
ಆಡಿಟ್ ವರದಿಯನ್ನು ಹಾಜರುಪಡಿಸದ ಪ್ರಯುಕ್ತ ಅದರ ಬಗ್ಗೆ ಪರಿಗಣಿಸಲು ಅವಕಾಶವಿಲ್ಲವೆಂದು ನಮೂದಿಸಿರುವುದನ್ನು 
ಶಿಸ್ತು ಪ್ರಾಧಿಕಾರಿಯವರು ಪರಿಗಣಿಸಿ, ಮರುವಿಚಾರಣೆಗೆ ಆದೇಶಿಸಿರುವುದು ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957 ರ ನಿಯಮ 11 - ಎ ನಿಯಮದ (1) ರಿಂದ (4) ನೇ 
ಉಪನಿಯಮಗಳ ಉಲ್ಲಂಘನೆಯಾಗುತ್ತದೆಂದು ತಿಳಿಸಿ , ಈ ಹಿಂದೆ ವಿಚಾರಣಾಧಿಕಾರಿಯವರು ಆರೋಪ ಸಾಬೀತಾಗದೇ 
ಇರುವ ಬಗ್ಗೆ ಕಾರಣಗಳನ್ನು ನೀಡಲಾಗಿರುವುದರಿಂದ, ಸದರಿ ವಿಚಾರಣಾ ವರದಿಯನ್ನು ಒಪ್ಪಿ ಈಗ ಮಾಡಲಾಗಿರುವ 
ಇಲಾಖಾ ವಿಚಾರಣೆಯನ್ನು ಹಿಂಪಡೆದು, ತಮ್ಮನ್ನು ಆರೋಪದಿಂದ ದೋಷಮುಕ್ತಗೊಳಿಸಿ ಆದೇಶವನ್ನು ಹೊರಡಿಸುವಂತೆ 
ಕೋರಿರುತ್ತಾರೆ. 

ಮೇಲೆ ಓದಲಾದ ಕ. ಸಂ . (3) ರಲ್ಲಿ, ಅಧ್ಯಕ್ಷರು , ಕರ್ನಾಟಕ ಹೋಮಿಯೋಪತಿ ಮಂಡಳಿ, ಬೆಂಗಳೂರು ಇವರು 
ಡಾ : ಮಹಮದ್ ಅಫ್ತಾಬ್ ವಾಸೀಂ ಇವರು ನವೆಂಬರ್ - 1998 ರಿಂದ ಮೇ - 2003 ರವರೆಗೆ ಮಂಡಳಿಯಲ್ಲಿ 
ನೋಂದಣಾಧಿಕಾರಿಯಾಗಿ ಮಂಡಳಿಯ ಕಾನೂನು ಕಾಯ್ದೆ ಮತ್ತು ಶಿಸ್ತಿನ ಪ್ರಕಾರ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ 
ಕಾರ್ಯ ನಿರ್ವಹಿಸುತ್ತಿದ್ದರೆಂದು, ಇವರ ಅಧಿಕಾರದ ಅವಧಿಯಲ್ಲಿ ಮಂಡಳಿಗೆ ಯಾವುದೇ ರೀತಿಯ ಆರ್ಥಿಕ ನಷ್ಟವಾಗಲೀ 
ಅಥವಾ ಘನತೆಗೆ ಕುಂದಾಗಲೀ ಆಗಿರುವುದಿಲ್ಲವೆಂದು ಮತ್ತು ಮಂಡಳಿಯ ರಜತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ 
ಮಾಡಲಾಗಿರುವ ಎಲ್ಲಾ ಖರ್ಚು - ವೆಚ್ಚಗಳು ಸರ್ವ ಸದಸ್ಯರ ಸಭೆಯ ಠರಾವುಗಳ ಪ್ರಕಾರವೇ ನಡೆದಿವೆ ಎಂದು ಹಾಗೂ ಎಲ್ಲಾ 
ಖರ್ಚು- ವೆಚ್ಚಗಳನ್ನು ಮಂಡಳಿಯ ಸರ್ವ ಸದಸ್ಯರ ಸಭೆಯಲ್ಲಿ ಅನುಸಮರ್ಥನೆ ಮಾಡಲಾಗಿದೆ ಎಂದು ತಿಳಿಸಿ, ಇವರ 
ವಿರುದ್ಧದ ಮರುವಿಚಾರಣೆಯನ್ನು ರದ್ದುಗೊಳಿಸುವಂತೆ ಕೋರಿರುತ್ತಾರೆ. 
- ಸದರಿ ಪ್ರಕರಣದಲ್ಲಿ ಸರ್ಕಾರವು ವಿಚಾರಣಾ ವರದಿಯ ಮೇಲೆ ಯಾವುದೇ ಅಂತಿಮ ನಿರ್ಣಯವನ್ನು ಕೈಗೊಂಡು 
ವರಿಗೆ ದಂಡನೆಯನ್ನು ವಿಧಿಸದೇ ಇರುವುದರಿಂದ, ಈ ಹಂತದಲ್ಲಿ Review ಅರ್ಜಿಯನ್ನು ಸಲ್ಲಿಸಲು ಆಪಾದಿತ ನೌಕರರಿಗೆ 
ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. ಆದಾಗ್ಯೂ ಅಧ್ಯಕ್ಷರು, ಕರ್ನಾಟಕ ಹೋಮಿಯೋಪತಿ ಮಂಡಳಿ, ಬೆಂ 
ನೀಡಿರುವ ವಿವರಣೆಯ ಹಿನ್ನೆಲೆಯಲ್ಲಿ ಡಾ : ಮಹಮದ್ ಅಫ್ತಾಬ್ ವಾಸೀಂ ಇವರ ಮನವಿಯಲ್ಲಿನ ಅಂಶಗಳನ್ನು 
ಮರುಪರಿಶೀಲಿಸಿ, ಸದರಿಯವರ ವಿರುದ್ಧದ ಮರುವಿಚಾರಣೆಯನ್ನು ಹಿಂದಕ್ಕೆ ಪಡೆಯಲು ಮತ್ತು ಈ ಹಿಂದೆ 
ವಿಚಾರಣಾಧಿಕಾರಿಗಳು ಸಲ್ಲಿಸಿದ್ದ ಇಲಾಖಾ ವಿಚಾರಣೆಯನ್ನು ಒಪ್ಪಿಕೊಂಡು, ಇವರನ್ನು ಆರೋಪಮುಕ್ತರನ್ನಾಗಿ ಮಾಡಲು 
ಸರ್ಕಾರವು ತೀರ್ಮಾನಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 442 ಪಿಐಎಂ 2007 , ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 442 ಪಿಐಎಂ 2007, 
ದಿನಾಂಕ:30 - 07 - 2009 ರಲ್ಲಿ ಮರುವಿಚಾರಣೆಯನ್ನು (Denova Inquiry ) ನಡೆಸಲು ಆದೇಶಿಸಿರುವ ಆದೇಶವನ್ನು ಈ 


೩೬೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಮತ್ತು ಈಗಾಗಲೇ ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ 
ವರದಿಯನ್ನು ಒಪ್ಪಿಕೊಂಡು, ಡಾ :ಮಹಮದ್ ಅಫ್ತಾಬ್ ವಾಸೀಂ ಇವರನ್ನು ಆರೋಪಮುಕ್ತಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಮಹಾಲಕ್ಷ್ಮಮ್ಮ 
ಪಿ . ಆರ್ . 2486 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 
ವಿಷಯ : ಡಾ : ಬಸವರಾಜ ಎಸ್. ಬಗ್ಗಿ, ಉಪನ್ಯಾಸಕರು ( ಯು ), ಸರ್ಕಾರಿ ಯುನಾನಿ ವೈದ್ಯಕೀಯ 

ಮಹಾವಿದ್ಯಾಲಯ , ಬೆಂಗಳೂರು ರವರನ್ನು ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆ , ಬೆಂಗಳೂರು ಇಲ್ಲಿ 

ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸುವ ಬಗ್ಗೆ . 
ಓದಲಾಗಿದೆ: ನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ:ಆಯುಷ್ /11 /ಸಿಬ್ಬಂದಿ(1)/ 

2009 - 10 , ದಿನಾಂಕ:30 - 09 - 2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ:30 - 09 - 2009ರ ಪತದಲ್ಲಿ ನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ , ಬೆಂಗಳೂರು 
ಇವರ ಪತದಲ್ಲಿ , ಡಾ : ಬಸವರಾಜ ಎಸ್. ಬಗ್ಗಿ , ಉಪನ್ಯಾಸಕರು ( ಯು ), ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , 
ಬೆಂಗಳೂರು ಇವರನ್ನು ಯುನಾನಿ ಪದ್ಧತಿಯಲ್ಲಿ ಬೆಂಗಳೂರಿನ ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆಯಲ್ಲಿ 2009 - 10ನೇ 
ಸಾಲಿನ ಶೈಕ್ಷಣಿಕ ವರ್ಷದಿಂದ ಸ್ನಾತಕೋತ್ತರ ವ್ಯಾಸಂಗ ಮಾಡಲು ಆಯ್ಕೆ ಮಾಡಿದ್ದು, ಪ್ರವೇಶ ಪಡೆದಿದ್ದಾರೆಂದು ತಿಳಿಸಿದ್ದಾರೆ. 
ಹಾಗೂ ಸದರಿ ಉಪನ್ಯಾಸಕರು ಸ್ನಾತಕೋತ್ತರ ವ್ಯಾಸಂಗಕ್ಕಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 61 ರ 
ಅಪೆಂಡಿಕ್ಸ್ II- A (1) ರನ್ವಯ ನಿಗದಿಪಡಿಸಿದ ಷರತ್ತು ಮತ್ತು ನಿಬಂಧನೆಗಳನ್ನು ಪೂರೈಸಿರುತ್ತಾರೆಂದು ತಿಳಿಸಿ, ಮೂರು 
ವರ್ಷಗಳ ಅವಧಿಗೆ ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸಲು ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ . 

ಸರ್ಕಾರವು ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 357 ಪಿಟಿಡಿ 2009 ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ 2009 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಡಾ :ಬಸವರಾಜ ಎಸ್. ಬಗ್ಗಿ, ಉಪನ್ಯಾಸಕರು ( ಯು ), ಸರ್ಕಾರಿ 
ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು, ಇವರನ್ನು 2009 - 10ನೇ ಸಾಲಿನ ಸ್ನಾತಕೋತ್ತರ ಪದವಿ 
ವ್ಯಾಸಂಗಕ್ಕಾಗಿ ಬೆಂಗಳೂರಿನ ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆಯಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ 
ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 61 ರ ಅಪೆಂಡಿಕ್ಸ್ II- A(1) ರ ನಿಯಮದನ್ವಯ ಈ ಕೆಳಗಿನ ಷರತ್ತು ಮತ್ತು 
ನಿಬಂಧನೆಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಮೂರು ವರ್ಷಗಳ ಅವಧಿಗೆ ನಿಯೋಜಿಸಲು ಸರ್ಕಾರದ ಮಂಜೂರಾತಿ 
ನೀಡಿದೆ. 

ಅವರು ಹುದ್ದೆಯ ಮೇಲಿನ ಹಕ್ಕನ್ನು ಮುಂದುವರೆಸುವುದು 
2) ಅವರು ವಿದ್ಯಾಭ್ಯಾಸದ ಅವಧಿಯನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 8(15 )(ಸಿ) ಪ್ರಕಾರ 

ಕೆಲಸದ ಮೇಲಿದ್ದಾರೆಂದು ಪರಿಗಣಿಸುವುದು. 
ಈ ಅವಧಿಯಲ್ಲಿ ಅವರು ಪಡೆಯುತ್ತಿರುವ ವೇತನ ಮತ್ತು ಇತರೆ ಭತ್ಯೆಗಳನ್ನು ಯಥಾವತ್ತಾಗಿ 
ಮುಂದುವರೆಸುವುದು. 
ಸ್ನಾತಕೋತ್ತರ ಪದವಿ ಕೋರ್ಸಿಗೆ ಪವೇಶದ ಮುನ್ನ ಅವರ ಕೆ.ಸಿ.ಎಸ್‌. ಆರ್‌. ನಿಯಮಾವಳಿಗಳ ನಮೂನೆ- 19 
ರಲ್ಲಿ ಸ್ಟಾಂಪ್ ಪೇಪರ್‌ನಲ್ಲಿ ಒಪ್ಪಿಗೆ ಪಮಾಣ ಪತ್ರ ನೀಡುವುದು. 
ವ್ಯಾಸಂಗಕ್ಕೆ ಸೇರಲು ಕೇಂದ್ರ ಸ್ಥಾನದಿಂದ ವ್ಯಾಸಂಗದ ಸ್ಥಳಕ್ಕೆ ಮೊದಲ ಬಾರಿಗೆ ಹೋಗಲು ಮತ್ತು ವ್ಯಾಸಂಗದ 
ಅವಧಿ ಮುಗಿದ ನಂತರ ವಾಪಸ್ಸು ಬರಲು ಪವಾಸದ ಮೇಲಿದ್ದಂತೆ ಪಯಾಣ ಭತ್ಯೆ ನೀಡುವುದು. 
ಉನ್ನತ ಶಿಕ್ಷಣಕ್ಕೆ ನಿಯೋಜಿಸಲ್ಪಟ್ಟ ವೈದ್ಯರು ಕೆ.ಸಿ.ಎಸ್‌. ಆರ್‌. ನಿಯಮಾವಳಿಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಲಭ್ಯವಿರುವ 

ಸವಲತ್ತುಗಳನ್ನು ಮಾತ್ರ ಪಡೆಯತಕ್ಕದ್ದು. 
7) ಈ ನಿಯೋಜನೆಯು ಸದರಿ ವೈದ್ಯರಿಗೆ ಪ್ರಥಮ ನಿಯೋಜನೆ ಮತ್ತು ಕರ್ನಾಟಕ ನಾಗರಿಕ ಸೇವಾ 
ನಿಯಮಾವಳಿಗಳ ನಿಯಮಗಳಿಗೆ ಸಡಿಲಿಕೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎನ್. ಮಹಾಲಕ್ಷ್ಮಮ್ಮ 
ಪಿ . ಆರ್ . 2545 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 


227 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

2290 
COMMERCE AND INDUSTRIES SECRETARIAT 
Sub : Permission to M /s Xindia Steels Limited ., to establish a “ 2.5 Million TPA Integrated Stel 

Plant in Koppal Taluk -Grant of Special Incentives & Concessions Applicable to MEGA 
Projects & Change the mode of acquisition of partial land by KIADB instead of 

permission U /s 109 of KLR Act. 
Ref: 1. Proceedings of the 14th State High Level Clearance Committee ( SHLCC ) meeting 

held on 17.03.2008 . 
2 . G . O .No. CI 83 SPI 2008 dated 28 . 4 .2008 . 

Proceedings of the 17th State High Level Clearance Committee (SHLCC ) meeting 

held on 28. 1. 2009 . 
Preamble : 

M /s Xindia Steels Limited , has proposed to establish a “ 2.5 MTPA Integrated Steel Plant with 250 
MW Captive Power Plant”, in 1201 acres 15 guntas of land , at various Sy . Nos in Kunikere & Hirebagnal 
Villages , Koppal Taluk & District with an investment of Rs.8735 .00 crores was approved in the 14th State 
High Level Clearance Committee (SHLCC ) meeting held on 17 . 03 .008 . 

The Company has submitted proposal to the Revenue Department to grant permission U /s 109 of 
KLR Act for purchase of about 185 acres of land, against the total extent of 1201 acres 15 gntas as 
approved by the SHLCC . The proposal for issue ofpermission u /s 19 of KLR Act is under consideration of 
the Revenue Department. The proponents are finding it difficult to purchase the balance 1016 acres of 
land on their own u /s 109 of KLR Act due to resistance from land owners . 

But, subsequently , the committee noted that the extent of land is very large and advised the 
project proponents to bring the maximum consent from the land owners. The Company shall furnish 
consent from the land owners for minimum 70 % of the land proposed for acquisition to KIADB before 
KIADB initates acquisition KIADB will help with compulsory acquisition to achieve contiguity of Isnd . 

Hence, the following order. 

Government Order No : CI 58 SPI 2009 , Bangalore , Dated : 11 " August 2009 

In the circumstances explained above , after detailed discussion the Committee approved the 
acquisition of 1016 acres of land by KIADB [ consent acquisition ] instead of permission u/s 109 of KLR 
Act. The project proponents shall bring owners consents for 70 % of the extent of land . KIADB will do 
compulsor acquisition to achieve contiguity . 
This approval is valid for a period of two years from the date of issue . 

By Order and in the name of the Governor ofKarnataka , 
P . R . 2195 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s J.K . Tyre & Industries Limited , to Make " Truck / Bus 

Radial Tyres" at Metagalli / Hebbal 1. A . Mysore Taluk, Myosre District – approval for 

order – reg . 
Read : 1. Proceedings of the 18th State High Level Clearance Committee (SHLCC) meeting 

held on 24 .06 . 2009 . 
Preamble : 

The Project Proposal of M / s J.K . Tyre & Industries Limited , to make Truck / Bus Radial Tyres , at 
4 acres in the existing premises of land allotted by KIADB at Metagalli / Hebbal, Industrial Area, Mysore 
Taluk , Myosre District, with an investment of Rs .315 crores , Generating employment to about 798 
persons . 

In the 18th State High Level Clearance Committee (SHLCC ) held on 24 .06 . 2009, the proposal of 
Company has been approved . 


2299 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

2007 - 0 
Government has examined the recommendations made by the State High Level Clearance 
Committee in the 18th Meeting held on 24 . 06 .2009, in all aspects . Hence the following order . 

Government Order No: CI 230 SPI 2009 , Bangalore, Dated : 5th October 2009 

In the circumstances explained above , Government is pleased to accord approval for the project 
proposal M /s J.K . Tyre & Industries Limited , to make Truck / Bus Radial Tyres at 4 acres in the existing 
premises of land allotted by KIADB at Metagalli / Hebbal, Industrial Area, Mysore Taluk , Myosre District, 
with an investment of Rs. 315 crores , Generating employment to about 798 persons and extend the 
following infrastructure facilities , incentives and concessions. 
INFRASTRUCTURE FACILITIES : 
Land : The Company to establish this unit in 4 acres of existing premises of land allotted by KIADB in 
Metagalli / Hebbal, Industrial Area ,Mysore Taluk , Mysore District. 
Power : 3150 KW power to be serviced by CESCOM . 
Water KIADB to consider supply of 0 .55 MLD ofwater. 
Incentives and Concessions: As applicable under New Industrial Policy 2009 - 14 of the State . 
Environment: The promoters to obtain CFE and CFO from KSPCB and environmental clearance from 
MOEF ,GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs , 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit. A copy of such projects shall be 
sent to the Commissioner for I.D . & Director of Industries and Commerce for monitoring. 
Others : 
1. The promoters shall take all statutory and other necessary clearances including GOI and shall 

submit milestones/progress in implementation of the project regularly , which will be monitored by the 
Departments , concerned . 
This approval is valid for a period of two years from the date of issue. 

By Order and in the name of the Governor of Karnataka , 
P . R . 2337 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s Praxair India Pvt. Ltd ., to establish Industrial Gases – 

Oxygen , Nitrogen , Argon at Sandur Taluk , Bellary District - approval for order – reg. 
Read : 1. Proceedings of the 18th State High Level Clearance Committee (SHLCC ) meeting 

held on 24 . 06 .2009 . 
Preamble : 

The Project Proposal of M /s Praxair India Pvt. Ltd ., proposes to establish Industrial Gases – 
Oxygen , Nitrogen , Argon [657000 MTPA ) in 8 .05 acres of lease hold land of M /s . Jindal Praxair Oxygen 
Company Pvt. Ltd ., adjacent to JSW Site , Toranagallu , Sandur Taluk , Bellary District, with an investment 
ofRs.381.48 crores, generating employment to about 5 persons. 


JON - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

229a 
In the 18th State High Level Clearance Committee (SHLCC ) held on 24 . 06 .2009 , the project 
proposalof said Company has been approved . 

Government has examined the recommendations made by the State High Level Clearance 
Committee in the 18th Meeting held on 24 .06 . 2009 , in all aspects . Hence the following order. 

Government Order No : CI 238 SPI 2009, Bangalore, Dated : 5th October 2009 

In the circumstances explained above , Government is pleased to accord approval for the project 
proposal of M /s Praxair India Pvt. Ltd ., to establish Industrial Gases – Oxygen , Nitrogen , Argon [657000 
MTPA ] in 8 .05 acres of lease hold land by M /s . Jindal Praxair Oxygen Company Pvt . Ltd ., adjacent to 
JSW Site, Toranagallu , Sandur Taluk , Bellary District, with an investment of Rs. 381.48 crores generating 
employment to about 5 persons. 
INFRASTRUCTURE FACILITIES : 
Land : The Company to establish the unit in 8 .05 acres of lease hold land by M /s . Jindal Praxair 
Oxygen Company Pvt. Ltd., adjacent to JSW Site, Toranagallu , Sandur Taluk , Bellary District. 
Power: 49500 KVA of power from M / s JSW Steels Ltd., as per the agreement dated 26 . 10 . 2007 . 
Water : 0 .8 MLD of water from M / S JSW Steels Ltd . 
Incentives and Concessions: As applicable under New Industrial Policy 2009- 14 of the State . 
Environment: The promoters to obtain CFE and CFO from KSPCB and environmental clearance from 
MOEF , GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs , 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit . A copy of such projects shall be 
sent to the Commissioner for I.D . & Director of Industries and Commerce for monitoring. 
Others : 
1. The promoters shall take all statutory and other necessary clearances including Gol and shall submit 

milestones/progress in implementation of the project regularly , which will be monitored by the 
Departments , concerned . 
This approval is valid for a period of two years from the date of issue . 

By Order and in the name of the Governor ofKarnataka , 
P .R . 2352 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s Shakti Steel and Power Industries Pvt Ltd ., to establish " 

Integrated Steel Plant with Captive Power Generation “ at Vijayanagar Area 
Development Authority [VADA] in Bellary , Koppal and Hospet Region – approval for 

order – reg . 
Read : 1. Proceedings of the 18th State High Level Clearance Committee (SHLCC ) meeting 

held on 24 . 06 . 2009. 


al go ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೧೭ , ೨೦೦೯ 

227 - 
Preamble : 

M /s Shakti Steel and Power Industries Pvt Ltd ., proposes to establish “ Integrated Steel Plant - 
0 .5 MTPA capacity with 100 MW Captive Power Generation in 580 acres of land with an investment of 
Rs. 1500 crores , Generating employment to about 357 persons . 

In the 18th State High Level Clearance Committee (SHLCC ) held on 24 .06 . 2009 , the proposal of 
Company has been approved . 

Government has examined the recommendations made by the State High Level Clearance 
Committee in the 18th Meeting held on 24 .06 . 2009 , in all aspects . Hence the following order. 

Government Order No: CI 235 SPI 2009, Bangalore , Dated : 5th October 2009 

In the circumstances explained above , Government is pleased to accord approval for the project 
proposal of M /s Shakti Steel and Power Industries Pvt Ltd ., to establish " Integrated Steel Plant – 0 .5 
MTPA capacity with 100 MW Captive Power Generation " [ in the land earmarked for establishing 
industries in VADA region ] with an investment ofRs. 1500 crores Generating employment to about 357 
persons and extend the following infrastructure facilities, incentives and concessions . 
INFRASTRUCTURE FACILITIES : 
Land : Vijayanagar Area Development Authority to allot 580 acres of land out of the land earmarked for 
establishing industries in Bellary , Koppal and Hospet Region 
Power: 10 MW to be serviced by GESCOM and 90 MW to bemet out from own source . 
Water 2.55 MLD ofwater to be supplied by VADA. 
Incentives and Concessions: As applicable under New Industrial Policy 2009- 14 of the State. 
Environment: The promoters to obtain CFE and CFO from KSPCB and environmental clearance from 
MOEF , GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e. Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs , 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce formonitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit. A copy of such projects shall be 
sent to the Commissioner for I.D . & Director of Industries and Commerce for monitoring . 
Others : 
1. The promoters shall take all statutory and other necessary clearances including GOI and shall submit 

milestones /progress in implementation of the project regularly , which will be monitored by the 
Departments, concerned . 
This approval is valid for a period of two years from the date of issue . 

By Order and in the name of the Governor of Karnataka , 
P . R . 2370 

APARNA PAVATE 
Desk Officer ( Technical Cell), Commerce & Industries Department. 


231 - 0 ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೨೫ 
Sub : The Project Proposal of M /s Star Panel Boards Ltd ., to establish Particle Boards , 

High Pressure Laminates etc – at Malur Industrial Area , Malur Taluk , Kolar District – 

Enhancement of Production capacity investment - approval for order – reg . 
Read : 1. Proceedings of the 18th State High Level Clearance Committee (SHLCC ) meeting 

held on 24 .06 .2009. 
Preamble : 

M /s Star Panel Boards Ltd ., proposes to manufacture Particle Boards , High Pressure Laminates 
etc . Enhancement of capacity from 1.80 lakh cu .mtrs . to 3 lakh cu .mtrs per annum - at 60 acres of land 
at Malur Industrial Area , IV Phase , Malur Taluk , Kolar District – Enhancement of Production capacity 
investment from Rs. 185 crores to Rs.298 . 28 crores . 

In the 18th State High Level Clearance Committee (SHLCC ) held on 24 .06 . 2009, the project 
proposal of said Company has been approved. 

Government has examined the recommendations made by the State High Level Clearance 
Committee in the 18th Meeting held on 24 .06 . 2009 , in all aspects . Hence the following order. 

Government Order No : CI 244 SPI 2009 , Bangalore , Dated : 1st October 2009 

In the circumstances explained above, Government is pleased to accord approval for 
enhancement of production capacity from 1.80 lakh cu .mtrs. to 3 lakh cu . mtrs per annum of M /s Star 
Panel Boards Ltd., at 60 acres of land at Malur Industrial Area , IV Phase, Malur Taluk , Kolar District, and 
for Enhancement of investment from Rs. 185 crores to Rs.298 . 28 crores . 
INFRASTRUCTURE FACILITIES : 
Allotment of Pulp Wood : The Committee noted that Principal Chief Conservator of Forests [PCCF ) vide 
letter dated 22 . 2 .2007 had recommended for allotment of 3 . 30 lakh MT of pulpwood for production 
capacity of 1.80 lakh cubic meters of MDF / particle boards as per earlier proposal. For the enhanced 
capacity of 3 lakh cubic meters , promoters were advised to approach the Principal Secretary , Department 
of Forest, Ecology and Environment, Government of Karnataka for additional allotment of 2 . 2 lakh MT of 
Pulpwood . 
Power: 9.5 MW power to be serviced by BESCOM .. 
Incentives and Concessions: As applicable under New Industrial Policy 2009-14 of the State. 
Environment: The promoters to obtain CFE and CFO from KSPCB and environmental clearance from 
State . No works shall commence prior to obtaining EC , as per prevailing law . 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring. 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit . A copy of such projects shall be 
sent to the Commissioner for I.D . & Director of Industries and Commerce for monitoring . 
Others : 
1. The promoters shall take all statutory and other necessary clearances including GOI and shall 

submit milestones/progress in implementation of the project regularly , which will be monitored by the 
Departments , concerned . 


2292 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

227 - 
This approval is valid for a period of two years from the date of issue . 

By Order and in the name of the Governor of Karnataka , 
P . R . 2376 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s. Sri Kumarsway Mineral Exports , to establish “ Sponge 

Iron Plant, Captive Power Plant, Steel Melting shop & TMT Re-bar Mill " at Hospet 

Taluk, Bellary District – approval for order – reg . 
Ref: 1. Proceedings of the 18th State High Level Clearance Committee (SHLCC )meeting 

held on 24 . 06 . 2009 . 
Preamble : 

M /s. Sri Kumarswamy Mineral Exports , proposes to establish “ 2 X 100 TPD Sponge Iron Plant, 
12 MW Captive Power Plant, 1,00 ,000 MTPA Steel Melting shop & 1, 15 ,000 MTPA TMT Re-bar Mill " in 
37 .36 acres of land to be purchased u /s 109 of KLR Act, at Basavanadurga Village , Hospet , Bellary 
District, with an investment of Rs.99.47 crores , Generating employment to about 183 persons. 

In the 18th State High Level Clearance Committee (SHLCC ) held on 24 .06 .2009, the proposal of 
Company has been approved . 

Government has examined the recommendations made by the State High Level Clearance 
Committee in the 18th Meeting held on 24 .06 . 2009, in all aspects. Hence the following order. 

Government Order No: CI 229 SPI 2009 , Bangalore , Dated : 5th October 2009 

In the circumstances explained above, Government is pleased to accord approval for the project 
proposal of M /s. Sri Kumarswamy Mineral Exports , to establish “ 2 X 100 TPD Sponge Iron Plant, 12 MW 
Captive Power Plant, 1 ,00,000 MTPA Steel Melting shop & 1, 15 ,000 MTPA TMT Re -bar Mill “ in 37 . 36 
acres of land to be purchased u /s 109 of KLR Act, at Basavanadurga Village , Hospet, Bellary District, 
with an investment of Rs. 99 .47 crores Generating employment to about 183 persons , and extend the 
following infrastructure facilities , incentives and concessions. 
INFRASTRUCTURE FACILITIES : 
Land : The Committee resolved to recommend Deputy Commissioner, Bellary, to permit purchase of 
37 .36 acres of land u /s 109 of KLR Act at Sy.Nos . 148 , 149A , 149B , 150 , 151A , 151B , 152A , 152B , 153, 
154A , & 154B of Basavanadurga Village , Hospet Taluk , Bellary District and conversion of the same to 
industrial use. 
Power: 950 MW to be serviced by GESCOM . 
Water 0 . 24 MLD from own bore wells. 
Incentives and Concessions: As applicable under New Industrial Policy 2009 - 14 of the State . 
Environment: The promoters to obtain CFE and CFO from KSPCB and environmental clearance from 
MOEF , GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs , 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 


2JON - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೨೭ 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit. A copy of such projects shall be 
sent to the Commissioner for I.D . & Director of Industries and Commerce for monitoring . 
Others : 
The promoters shall take all statutory and other necessary clearances including GOL and shall submit 
milestones/progress in implementation of the project regularly , which will be monitored by the 
Departments, concerned . 
This approval is valid for a period of two years from the date of issue. 

By Order and in the name of the Governor of Karnataka, 
P . R . 2377 

APARNA PAVATE 

Desk Officer ( Technical Cell), Commerce & Industries Department. 
Sub : Project proposal of M /s Karnataka Steel Pvt. Ltd . (Formerly Marmagoa Steels Ltd .) to 

establish " Integrated steel plant" at Haveri Taluk and District - Change of name, location 

with higher investment and production capacity - Approval for - Orders reg . 
Read : Proceedings of the 18th State High Level Clearance Committee [SHLCC ] meeting held 

on 24 . 06 . 2009. 
Preamble : 

M /s Karnataka Steel Pvt. Ltd . (Formerly Marmagoa Steels Ltd .), a Private Limited Company, 
proposes to establish an " Integrated Steel Plant – 1 Million TPA ” in 500 acres of land at Bhuvirapur, 
Kallahal & Shiddevapura villages, Haveri Taluk and District with an investment of Rs. 1800 crores, 
generating employment to 900 persons. 

In the 18th State High Level Clearance Committee meeting [SHLCC ] held on 24 . 06 . 2009 , the 
proposal of the Company has been approved. 

Government has examined the recommendations made by the State High Level Clearance 
Committee in its 18th Meeting held on 24 .06 .2009 in all aspects . Hence the following order . 

Government Order No: CI 241 SPI 2009, Bangalore , Dated : 1st October 2009 

In the circumstances explained above , Government is pleased to accord approval to M /s 
Karnataka Steel Pvt. Ltd ., to establish an “Integrated Steel Plant – 1 Million TPA” in 500 acres of land at 
Bhuvirapur, Kallahal & Shiddevapura villages, Haveri Taluk and District with an investment of Rs.1800 
crores, generating employment to about 900 persons , with the following infrastructural facilities, incentives 
and concessions : 
INFRASTRUCTRE FACILITIES : 
LAND : 

KIADB to acquire and allot 500 acres of land as SUC on consent at various Sy.Nos. of Kallahal 
village and Shiddevapura village , Haveri Taluk and District. 
OTHERS: 

The promoter shall take all statutory and other necessary clearances including Gol and shall 
submit milestones / progress in implementation of the project regularly , which will be monitored by the 
Departments concerned . 
This approval is valid for a period of two years from the date of issue . 

By Order and in the name of the Governor of Karnataka 
P . R . 2378 

APARNA PAVATE 

Desk Officer (Technical Cell), Commerce & Industries Department 
Sub : The Project Proposal of M /s Jindal Saw Ltd ., to establish " Spiral [H SAW ] Steel 

Pipes Coating Plant “ at Sandur Taluk , Bellary District – approval for order – reg . 
Ref: 1. Proceedings of the 18th State High Level Clearance Committee (SHLCC ) meeting 

held on 24. 06 .2009 . 


2éges ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

227 - 0 
Preamble : 

M /s Jindal Saw Ltd ., proposes to establish “ Spiral [ H SAW ] Steel Pipes Coating Plant “ in 50 
acres of land on lease from M /s JSW Steels at Sandur Taluk , Bellary District, with an investment of 
Rs. 130.88 crores, generating employment to about 400 persons . 

In the 18th State High Level Clearance Committee ( SHLCC ) held on 24 .06 .2009 , the proposal of 
Company has been approved . 

Government has examined the recommendations made by the State High Level Clearance 
Committee in the 18th Meeting held on 24 .06 .2009, in all aspects. Hence the following order. 

Government Order No: Cl 231 SPI 2009 , Bangalore, Dated : 18 October 2009 

In the circumstances explained above , Government is pleased to accord approve for the project 
proposal of M /s Jindal Saw Ltd ., to establish Spiral [ H SAW ] Steel Pipes & Coating Plant in 50 acres of 
land on lease from M /s JSW Steels at Sandur Taluk , Bellary District, with an investment of Rs . 130 .88 
crores, generating employment to about 400 persons and extend the following infrastructure facilities , 
incentives and concessions. 
INFRASTRUCTURE FACILITIES : 
Land : The Company to establish the project in 50 acres leased hold land of M /s JSW Steels Ltd , at 
Sultanpur Village , Sandur Taluk , Bellary District. 
Power: 3000 KW to be serviced by GESCOM . 
Water 0 .09 MLD to be met out from bore wells . 
Incentives and Concessions : As applicable under New Industrial policy 2009 - 14 of the State . 
Environment: The promoters to obtain CFE and CFO from KSPCB and environmental clearance from 
MOEF ,GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i. e. Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs, 
components and sub assemblies from these local vendor units . A copy of the vendor development plan 
shall be sent to the Commissioner for I.D . & Director of Industries and Commerce for monitoring . 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit. A copy of such projects shall be 
sent to the Commissioner for I.D . & Director of Industries and Commerce for monitoring . 
Others : 
1. The promoters shall take all statutory and other necessary clearances including GOI and shall 

submit milestones/progress in implementation of the project regularly, which will be monitored by the 
Departments , concerned ,. 
This approval is valid for a period of two years from the date of issue. 

By Order and in the name of the Governor of Karnataka , 
P . R . 2380 

APARNA PAVATE 
Desk Officer ( Technical Cell), Commerce & Industries Department. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೨೯ 

ಕೆ ಸಚಿವಾಲಯ 
ವಿಷಯ : 2009 -10ನೇ ಸಾಲಿನಲ್ಲಿ ಆಹಾರ ಪಾರ್ಕ್ ಯೋಜನೆ ಅನುಷ್ಠಾನಕ್ಕೆ 2ನೇ ಕಂತಿನ ಅನುದಾನ ಬಿಡುಗಡೆ 

ಮಾಡುವ ಬಗ್ಗೆ. 
ಓದಲಾಗಿದೆ: 1. ಅಧಿಕ ನಿರ್ದೇಶಕರು ( ಸಪಕ್ಕೆ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರ ಪತ್ರ ಸಂಖ್ಯೆ : 

ಸಪಕ್ಕೆ /ಎಸ್ / ಆಹಾರ ಪಾರ್ಕ್ / 7/2009 - 10 ದಿನಾಂಕ 29 - 05 - 2009 . 
2. ಅಧಿಕ ನಿರ್ದೇಶಕರು ( ಸಪಕ್ಕೆ ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರ ಪತ್ರ ಸಂಖ್ಯೆ : 

ಸಪ /ಎಸ್1/ ಆಹಾರ ಪಾರ್ಕ್ / 7/2009 - 10 ದಿನಾಂಕ 23. 06.2009 . 
3. ಸರ್ಕಾರದ ಆದೇಶ ಸಂಖ್ಯೆ: ಸಿಐ 352 ಎಸ್‌ಪಿಐ 2008 ದಿನಾಂಕ 24.06.2009. 
4. ಸರ್ಕಾರದ ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ( ವೆಚ್ಚ-1) ರವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 

1316 ವೆಚ್ಚ.1/ 09 ದಿ: 15. 09.2009. 
5. ಅಧಿಕ ನಿರ್ದೇಶಕರು ( ಎಂಎಸ್‌ಎಂಇ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು ಸಲ್ಲಿಸಿರುವ 

ಉಪಯುಕ್ತ ಪ್ರಮಾಣ ಪತ್ರ ದಿನಾಂಕ 15.10 .2009 
ಪಸ್ತಾವನೆ : 

ಅಧಿಕ ನಿರ್ದೇಶಕರು ( ಸಪಕ್ಕೆ ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು ಮೇಲೆ (1) ಮತ್ತು ( 2) ರಲ್ಲಿ ಓದಲಾದ 
ಪತಗಳ ದಿನಾಂಕ 29.05 .2009 & 23 .06.2009 ರಲ್ಲಿ ಅನುಷ್ಠಾನದ ಹಂತದಲ್ಲಿರುವ ಮಾಲೂರು, ಹಿರಿಯೂರು, ಜೇವರ್ಗಿ 
ಮತ್ತು ಬಾಗಲಕೋಟೆ ಆಹಾರ ಪಾರ್ಕ್‌ಗಳ ಅಭಿವೃದ್ದಿ ಕಾರ್ಯ ಕೈಗೊಳ್ಳಬೇಕಾಗಿರುವುದರಿಂದ 2009 -10ನೇ ಸಾಲಿನಲ್ಲಿ 
ಒದಗಿಸಿರುವ ಅನುದಾನದಲ್ಲಿ ರೂ .286. 25 ಲಕ್ಷ ಬಿಡುಗಡೆ ಮಾಡಲು ಕೋರಿರುತ್ತಾರೆ ಮತ್ತು ಶಿವಮೊಗ್ಗ ಆಹಾರ ಪಾರ್ಕ್ 
ಅಭಿವೃದ್ಧಿಗಾಗಿ ರೂ .100 .00 ಲಕ್ಷ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 

ಆರ್ಥಿಕ ಇಲಾಖೆಯು ಮೇಲೆ ( 4) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿ ದಿನಾಂಕ 15.09.2009 ರಲ್ಲಿ ಲೆಕ್ಕ ಶೀರ್ಷಿಕೆ 
4851 - 00 - 800 -5 - 00 -132 ರಲ್ಲಿ ಶಿವಮೊಗ್ಗ ಆಹಾರ ಪಾರ್ಕ್ ಎಂಬುದನ್ನು ಆಹಾರ ಪಾರ್ಕ್ ಎಂದು ಬದಲಾಯಿಸಿದೆ. 

ಮೇಲೆ ಓದಲಾದ (5) ರಲ್ಲಿ ಅಧಿಕ ನಿರ್ದೇಶಕರು ( ಎಂಎಸ್‌ಎಂಇ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು 
ಮೇಲೆ ಓದಲಾದ ( 3) ರ ಸರ್ಕಾರಿ ಆದೇಶ ದಿನಾಂಕ 24. 06 .2009 ರಲ್ಲಿ ಈಗಾಲೇ ಬಿಡುಗಡೆ ಮಾಡಲಾಗಿರುವ ರೂ .1.00 
ಕೋಟಿ ಅನುದಾನಕ್ಕೆ ಉಪಯುಕ್ತ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. 

ಆದುದರಿಂದ ಈ ಕೆಳಕಂಡ ಆದೇಶ: 
ಸರ್ಕಾರಿ ಆದೇಶ ಕಮ ಸಂಖ್ಯೆ: ಸಿಐ 352 ಎಸ್ ಪಿಐ 2008, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ಮಾಲೂರು, ಹಿರಿಯೂರು, ಜೇವರ್ಗಿ ಮತ್ತು ಬಾಗಲಕೋಟೆ ಆಹಾರ ಪಾರ್ಕ್‌ಗಳ 
ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು 2009 - 10ನೇ ಸಾಲಿನಲ್ಲಿ ರೂ .100.00 ಲಕ್ಷಗಳ ಅನುದಾನವನ್ನು ಈ ಮೂಲಕ ಬಿಡುಗಡೆ 
ಮಾಡಲಾಗಿದೆ. 

ಸದರಿ ಮೊತ್ತವನ್ನು ವಿಶೇಷ ಅಧಿಕಾರಿ, ಆಹಾರ ಕರ್ನಾಟಕ ನಿಯಮಿತ, ಬೆಂಗಳೂರು ರವರು ಸ್ವೀಕೃತಿ ರಸೀದಿಯ 
ಮೇಲೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆರವರ ಮೇಲು ರುಜು 
ಪಡೆದು ಖಜಾನೆಯಿಂದ ಡಾ ಮಾಡಲು ಆದೇಶಿಸಿದೆ. 

ಈ ಮೊತ್ತವನ್ನು 2009- 10 ಸಾಲಿನಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಲೆಕ್ಕಶೀರ್ಷಿಕೆ 4851-00- 800 -5 
00 - 132 Capital Expenses “ ಆಹಾರ ಪಾರ್ಕ್ ” ಅಡಿಯಲ್ಲಿ ಆಹಾರ ಪಾರ್ಕ್‌ಗಳ ಅಭಿವೃದ್ಧಿಗೋಸ್ಕರ ರೂ .1000. 00 
ಲಕ್ಷಗಳ ಅನುದಾನದ ಅಡಿ ಲಭ್ಯವಿರುವ ಆಯವ್ಯಯದಿಂದ ಭರಿಸುವುದು. 

ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008 ದಿನಾಂಕ 16.5. 2008 ರನ್ವಯ ಕಾರ್ಯದರ್ಶಿಗಳಿಗೆ 
ಅನುದಾನ ಬಿಡುಗಡೆ ಮಾಡಲು ಪ್ರತ್ಯಾಯೋಜಿಸಿರುವ ಅಧಿಕಾರದಡಿ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 2445 

ಅಪರ್ಣ ಪಾವಟೆ | 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


2220 ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

2007 - 0 
COMMERCE AND INDUSTRIES SECRETARIAT 
Sub : Constitution of Committee for ensuring speed implementations of projects cleared by 

State Level Single Window Clearance Committee & State High Level Clearance 

Committee – Reg . 
Read : Proceedings of the meeting of Task Force for IT & BT Investment Promotion held 

under the chairmanship of the Hon ble Minister for IT & BT, Information , Excise and 

BWSSB on 03 - 10 - 2009. 
Preamble : 

In the proceedings read above , it has been resolved to constitute the Committee under the 
chairmanship of the Principal Secretary to Govt., Commerce & Industries Departmentwith various officers 
of other departments for speedy implementation of projects cleared by the State Level Single Window 
Clearance Committee & State High Level Clearance Committee. 
Hence the following order. 

Govt. Order No . Cl 252 SPI 2009, Bangalore, Dated : 22ND OCTOBER 2009 

In the circumstances explained above, to ensure the speedy implementation of projects cleared 
by the State Level Single Widow Clearance Committee & State High Level Clearance Committee , the 
Committee constituted as follows: 
1. Principal Secretary to Government Commerce & Industries Dept. 

: Chairman 
2 . Principal Secretary to GovernmentUrban Development Dept. 

: Member 
3. Principal Secretary to Government, IT , BT & Science and Technology Dept. : Member 
4 . Secretary to Government, Revenue Dept. 

: Member 
5 . Commissioner for Industrial Development and Director of Industries & Commerce : Member 
6 . Commissioner, BDA 

: Member 
7 . Commissioner, BBMP 

: Member 
8. Managing Director, KPTCL 

: Member 
9 . Chairman , BWSSB 

:Member 
10 . Chief Engineer, WRDO 

: Member 
11 . Member Secretary , KSPCB 

: Member 
12. Managing Director, Karnataka Udyog Mitra 

:Member Secretary 
The Committee should submit its recommendations within a month s time. 

By Order and in the Name of the Governor of Karnataka 
P .R . 2446 

APARNA PAVATE 

Desk Officer (Technical Cell), Commerce & Industries Dept. 
Sub : Withdrawal of exemption of 1 % Labour Welfare Cess on construction cost incurred by 

the Developer | Co -developer / unit under the State Policy for Special Economic 

Zones - 2009 . 

Read : Government Order No. Cl 114 SPI 2007 dated 28 .2 . 2009 . 
Preamble : 

As per Central SEZ Act 2005 and Rules 2006 , the Government of Karnataka has formulated and 
announced State Policy for Special Economic Zones - 2009 on 28 .02. 2009. In the said Policy, exemption 
of 1 % Labour Welfare Cess on construction cost incurred by Developer, Co -developer and unit has been 
offered . 

First Monitoring and Review Committee of SEZ meeting was held under the Chairmanship of the 
Chief Secretary to Government on 7.7 .2009. In the said meeting the Secretary to Government, Labour 
Department informed that exemption of 1 % Labour Welfare Cess does not come under the purview of 
State Government and as per the Central Building and other Construction Workers Welfare Cess Act 


SSUE 


oncurrence 


231 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

2lan 
1966 , the builder / employer has to pay cess at the rate of 1 % on the cost of the construction & hence it 
was resolved for withdrawal of 1 % Labour Welfare Cess with the approval of Cabinet. 

GovernmentOrder No: CI 114 SPI 2007, Bangalore, Dated: 29th October 2009 

In the circumstances explained above , Government hereby withdraws Exemption of 1 % Labour 
Welfare Cess on construction cost incurred by the developer / co -developer with immediate effect, under 
the State Policy for Special Economic Zones - 2009 . 
This Order issues with concurrence of Cabinet Meeting No. C :482/ 2009 dated 22 . 10 .2009. 

By Order and in the name of the Governor of Karnataka 
P . R . 2483 

APARNA PAVATE 

Desk Officer ( Technical Cell), Commerce & Industries Department 
Sub : The Project Proposal of M /s J.K . Tyre & Industries Limited , for manufacture of“ Off the 

Road [OTR ] Tyres " at Belagola Industrial Area, KRS Road, Mysore - approval for 

order – reg . 
Read : 1. Proceedings of the 19th State High Level Clearance Committee (SHLCC )meeting 

held on 31.08 . 2009. 
Preamble : 

The Project Proposal of M /s J.K . Tyre & Industries Limited , proposes to establish for manufacture 
of “ Off the Road [OTR ] Tyres" at Plot No. 85 , at Belagola Industrial Area , KRS Road , Mysore District, 
with an investment of Rs. 130 crores , Generating employment to about 219 persons. 

In the 19th State High Level Clearance Committee ( SHLCC ) held on 31.08 .2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08 . 2009 , in all aspects . Hence the following order. 

Government Order No : CI 267 SPI 2009, Bangalore , Date : 29th October 2009 

In the circumstances explained above, Government is pleased to accord approval for the project 
proposal M /s J.K . Tyre & Industries Limited , to establish formanufacture of “ Off the Road [OTR ] Tyres” at 
Plot No.85, at Belagola Industrial Area , KRS Road, Mysore District, with an investment of Rs. 130 crores , 
Generating employment to about 219 persons . 
INFRASTRUCTURE FACILITIES : 
Land : The Committee resolved to permit the Company to establish the project in 9 acres of existing land 
at Plot No.85 , Belagola Industrial Area , KRS Road , Mysore . 
Power: 1200 KVA power to be serviced by CESCOM . 
Water KIADB to supply 0 . 3 MLD of water. The Company shall adopt rain water harvesting and waste 
water recycling. 
Incentives and Concessions : As applicable under New Industrial Policy 2009 - 14 of the State. 
Environment: The promoters to obtain CFE and CFO from KSPCB and environmental clearance from 
MOEF ,GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I. D . & Director of Industries and 
Commerce for monitoring. 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 


alag ಕರ್ನಾಟಕ ರಾಜ್ಯಪತ್ರ ಗುರುವಾರ , ಡಿಸೆಂಬರ್ ೧೭, ೨೦೦೯ 

Open - 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit . A copy of such projects shall be 
sent to the Commissioner for I.D . & Director of Industries and Commerce for monitoring . 
Others : 
1. The promoters shall take all statutory and other necessary clearances including GOI and shall 

submit milestones/progress in implementation of the project regularly , which will be monitored by the 
Departments , concerned . 
This approval is valid for a period of two years from the date of issue. 

By Order and in the name of the Governor ofKarnataka , 
P . R . 2484 

APARNA PAVATE 

Desk Officer ( Technical Cell), Commerce & Industries Department. 
Sub : The Project Proposal of M /s. JSW Severfield Structures Ltd ., Unit for manufacture of “ 

Fabricated Structural Products of Iron and Steel [ except Rolling Shutters ] " at Sandur 

Taluk , Bellary District – approval for order – reg . 
Ref: 1. Proceedings of the 19th State High Level Clearance Committee (SHLCC )meeting 

held on 31.08 . 2009. 
Preamble : 

M /s . JSW Severfield Structures Ltd ., proposes to establish Unit for manufacture of “ Fabricated 
Structural Products of Iron and Steel [except Rolling Shutters ] “ at 65 acres of land to be taken on lease 
from M /s . JSW Steels Ltd ., in Torangallu Village , Sandur Taluk , Bellary District, with an investment of 
Rs.234 crores , Generating employment to about 500 persons . 

In the 19th State High Level Clearance Committee (SHLCC ) held on 31.08 .2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08 .2009, in all aspects . Hence the following order. 

Government Order No : Cl 263 SPI 2009, Bangalore, Dated : 29th October 2009 

In the circumstances explained above , Government is pleased to accord approval for the project 
proposal of M /s. JSW Severfield Structures Ltd ., to establish Unit for manufacture of “ Fabricated 
Structural Products of Iron and Steel [except Rolling Shutters ] “ at 65 acres of land to be taken on lease 
from M /s. JSW Steels Ltd ., in Torangallu Village , Sandur Taluk , Bellary District, with an investment of 
Rs.234 crores , Generating employment to about 500 persons, and extend the following infrastructure 
facilities , incentives and concessions . 
INFRASTRUCTURE FACILITIES : 
Land : The Committee resolved to permit the Company to establish the unit in 65 acres of land to be taken 
on lease from M /s . JSW Steels Ltd ., at Torangallu Village , Sandur Taluk , Bellary District. 
Power: 2000 KVA to be serviced by GESCOM . 
Water 0 .3 MLD of water from M /s JSW Steel Ltd. This will be out of the water allocated to M /s. JSW 
Steel Ltd from TB Dam for their Integrated Steel Plant. No additional allocation is given . The Company 
shall adopt rain water harvesting and waste water recycling. 
Incentives and Concessions : As applicable under New Industrial Policy 2009 - 14 of the State . 
Environment: The promoters to obtain CFE and CFO from KSPCB and environmental clearance from 
MOEF , GOI. 
Employment: The Company shall prepare a plan for development of human resources required for the 
project , train local people and provide employment to these trained local youth and comply with 
Government policy of Employment to local people i.e. Dr. Sarojini Mahishi report. A copy of human 


230 - ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೩೩ 
resources development plan shall be sent to the Commissioner for I.D . & Director of Industries and 
Commerce for monitoring. 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs , 
components and sub assemblies from these local vendor units . A copy of the vendor development plan 
shall be sent to the Commissioner for I.D . & Director of Industries and Commerce formonitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit . A copy of such projects shall be 
sent to the Commissioner for I.D . & Director of Industries and Commerce for monitoring . 
Others : 
The promoters shall take all statutory and other necessary clearances including GOI and shall submit 
milestones/progress in implementation of the project regularly , which will be monitored by the 
Departments , concerned . 
This approval is valid for a period of two years from the date of issue . 

By Order and in the name of the Governor of Karnataka , 
P .R . 2495 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s . JSW Steel Limited ., for enhancement of installed capacity 

of “ Integrated Steel Plant from 10 Million TPA to 16 Million TPA & to set up 600 MW 

captive power plant” at Sandur Taluk , Bellary District – approval for order – reg . 
Ref: 1. Proceedings of the 19th State High Level Clearance Committee (SHLCC ) meeting 

held on 31.08 .2009. 
Preamble : 

M /s. JSW Steel Ltd., proposes for enhancement of installed capacity of " Integrated Steel Plant 
from 10 Million TPA to 16 Million TPA & to set up 600 MW captive Power Plant" at 1150 acres of land 
within the existing factory premises of 8042 acres , in Torangallu Village , Sandur Taluk , Bellary District, 
with an investment of Rs. 15131.70 crores , Generating employment to about 6000 persons . 

In the 19th State High Level Clearance Committee (SHLCC ) held on 31.08 .2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08 .2009 , in all aspects . Hence the following order . 

Government Order No: CI 262 SPI 2009 , Bangalore , Dated : 29th October 2009 

In the circumstances explained above, Government is pleased to accord approval for the project 
proposal of M /s . JSW Steel Ltd ., for enhancement of installed capacity of “ Integrated Steel Plant from 10 
Million TPA to 16 Million TPA & to set up 600 MW captive Power Plant” at 1150 acres of land within the 
existing factory premises of 8042 acres , in Torangallu Village , Sandur Taluk , Bellary District, with an 
investment of Rs. 15131 .70 crores , Generating employment to about 6000 persons and extend the 
following infrastructure facilities , incentives and concessions . 
INFRASTRUCTURE FACILITIES : 
Land : The Committee resolved to permit the Company to establish the unit within the existing factory 
premises in 8042 acres of land at Torangallu Village, Sandur Taluk , Bellary District. 
Power: To be met out of Captive Generation . 
Water 2500 MⓇ hr to be met out of existing allocation . No additional allocation is given . The Company 
shall adopt rain water harvesting and waste water recycling. 
Incentives and Concessions : As applicable under New Industrial Policy 2009- 14 of the State . 


೩೬೩೪ ಕರ್ನಾಟಕ ರಾಜ್ಯಪತ್ರ ಗುರುವಾರ , ಡಿಸೆಂಬರ್ ೧೭, ೨೦೦೯ 

237 - 0 
Environment: The promoters to obtain CFE and CFO from KSPCB and environmental clearance from 
MOEF , GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs , 
components and sub assemblies from these local vendor units . A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit . A copy of such projects shall be 
sent to the Commissioner for I.D . & Director of Industries and Commerce for monitoring . 
Others : 
The promoters shall take all statutory and other necessary clearances including GOI and shall submit 
milestones/progress in implementation of the project regularly , which will be monitored by the 
Departments , concerned . 
This approval is valid for a period of two years from the date of issue. 

By Order and in the name of the Governor ofKarnataka , 
P . R . 2497 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s. NMDC Ltd ., to establish “ 5 Million TPA Integrated Steel 

Plant [ 2 MTPA in the Phase and 3 MTPA in the II Phase " at Bellary Taluk , & 

District – approval for order – reg . 
Ref: 1. Proceedings of the 19th State High Level Clearance Committee (SHLCC ) meeting 

held on 31.08 .2009 . 
Preamble : 

M /s. NMDC Ltd ., to establish “ 5 Million TPA Integrated Steel Plant [2 MTPA in the Phase and 
3 MTPA in the || Phase ]" at 5000 acres of land to be allotted by KIADB, in Special IndustrialZone to be 
set up in Bellary Hospect and Sandur Taluks by Vijayanagara Area Development Authority [VADA] Bellary 
Taluk & District, with an investmentof Rs. 9280 crores, Generating employment to about 2500 persons. 

In the 19th State High Level Clearance Committee (SHLCC ) held on 31.08 .2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08 .2009 , in all aspects. Hence the following order. 

Government Order No: CI 264 SPI 2009, Bangalore , Dated : 30th October 2009 

In the circumstances explained above, Government is pleased to accord approval for the project 
proposal of M /s. NMDC Ltd., to establish “ 5 Million TPA Integrated Steel Plant [2 MTPA in the Phase 
and 3 MTPA in the || Phase l at 5000 acres of land to be allotted by KIADB, in Special Industrial Zone 
to be set up in Bellary Hospect and Sandur Taluks by Vijayanagara Area Development Authority [VADA] 
Bellary Taluk & District, with an investment of Rs. 9280 crores , Generating employment to about 2500 
persons and extend the following infrastructure facilities , incentives and concessions . 
INFRASTRUCTURE FACILITIES : 
Land : The Committee resolved to recommend Vijayanagar Area Development Authority [VADA ] to allot 
2500 acres of land for the project in the proposed industrial area . 


231 - 0 - ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೩೫ 
Power: 500 MW to be serviced by GESCOM 
Water VADA to supply / permit to use 16.88 MGD of water for the project out of whatever allocation 
VADA gets in future . The Company shall adopt rain water harvesting and waste water recycling . 
Incentives and Concessions: As applicable under New Industrial Policy 2009 - 14 of the State. 
Environment: The promoters to obtain CFE and CFO from KSPCB and environmental clearance from 
MOEF , GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project , the company 
shall prepare a vendor development plan develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit. A copy of such projects shall be 
sent to the Commissioner for I.D . & Director of Industries and Commerce formonitoring. 
Others : 
The promoters shall take all statutory and other necessary clearances including GOI and shall submit 
milestones/progress in implementation of the project regularly , which will be monitored by the 
Departments , concerned . 
This approval is valid for a period of two years from the date of issue. 

By Order and in the name of the Governor ofKarnataka , 
P .R . 2515 

APARNA PAVATE 

Desk Officer ( Technical Cell), Commerce & Industries Department. 
Sub : The Project Proposal of M /s. Tata Metaliks Ltd , to establish “ Iron & Steel Plant - 0.7 

MTPA " at Haveri Taluk and District for expansion of “ Iron and Steel Plant from 0 .7 

MTPA TO 3 MTPA “ & increase in project cost – approval for order – reg . 
Ref: 1 . Proceedings of the 19th State High Level Clearance Committee (SHLCC ) meeting 

held on 31 .08 . 2009. 
Preamble : 

M /s. Tata Metaliks Ltd , proposes “ Iron & Steel Plant – 0 .7 MTPA” at Haveri Taluk and District for 
expansion of “ Iron and Steel Plant from 0 .7 MTPA TO 3 MTPA " & increase in project cost with an 
investment of Rs.6001.41 & additional power of 58 MVA . 

In the 19th State High Level Clearance Committee (SHLCC ) held on 31.08 . 2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08. 2009 , in all aspects . Hence the following order. 

Government Order No : CI 273 SPI 2009, Bangalore , Dated : 30th October 2009 

In the circumstances explained above , Government is pleased to accord approval for the project 
proposal of M /s. Tata Metaliks Ltd , to establish “Iron & Steel Plant – 0 .7 MTPA” at Haveri Taluk and 
District for expansion of “ Iron and Steel Plant from 0 .7 MTPA TO 3 MTPA “ & increase in project cost 
with an investment of Rs .6001.41 in 900 acres of land approval earlier at Devagiri – Yellapur Villages of 
Haveri Taluk , following infrastructure facilities , incentives and concessions. 


೩೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

237 - 0 
INFRASTRUCTURE FACILITIES : 
Power : 58 MVA additional power to be serviced by HESCOM [ Total requirement is 158 MVA ] 
Water No additional water is required apart from 56 MLD of water from Tungabhadra as approved 
earlier. However, the Committee also recommended WRD to permit the Company to draw the water from 
Tungabhadra and / or Varada rivers . The Company shall adopt rain water harvesting and waste 
recycling. 
Incentives and Concessions: As applicable under New Industrial Policy 2009- 14 of the State . 
Environment: The promoters to obtain CFE and CFO from KSPCB and environmental clearance from 
MOEF , GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e. Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project , the company 
shall prepare a vendor development plan develop local vendors and procure the required inputs , 
components and sub assemblies from these local vendor units . A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit . A copy of such projects shall be 
sent to the Commissioner for I. D . & Director of Industries and Commerce for monitoring . 
Others : 

The promoters shall take all statutory and other necessary clearances including GOI and shall 
submit milestones/progress in implementation of the project regularly, which will be monitored by the 
Departments, concerned . 
This approval is valid for a period of two years from the date of issue. 

By Order and in the name of the Governor of Karnataka , 
P . R . 2516 

APARNA PAVATE 

Desk Officer ( Technical Cell ), Commerce & Industries Department. 
Sub : The Project Proposal of M /s Ravindra Trading and Agencies Ltd., to establish “ Iron 

Ore Pelletisation and Steel Plant “ at Bellary Hospet Region - approval for order - reg . 
Ref: 1. Proceedings of the 19th State High Level Clearance Committee (SHLCC )meeting 

held on 31.08 . 2009. 
Preamble : 

M /s Ravindra Trading and Agencies Ltd ., proposes to establish “ Iron Ore Pelletisation and Steel 
Plant “ in 2 MTPA Iron Ore Pelletisation in 1st Phase & 6 MTPA Integrated Steel Plant in 2nd & 3rd Phase , 
in 650 acres of land at Bellary Hospet Region , with an investment of Rs. 3292 crores, Generating 
employment to about 1000 persons. 

In the 19th State High Level Clearance Committee (SHLCC ) held on 31.08. 2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08 . 2009 , in all aspects . Hence the following order. 

Government Order No : CI 271 SPI 2009 , Bangalore , Dated : 30th October 2009 

In the circumstances explained above, Government is pleased to accord approval for the project 
proposal of M /s Ravindra Trading and Agencies Ltd ., to establish “ Iron Ore Pelletisation and Steel Plant “ 
in 2 MTPA Iron Ore Pelletisation in 1st Phase & 6 MTPA Integrated Steel Plant in 2nd & 3rd Phase, in 650 


27 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

2222 
acres of land at Bellary Hospet Region , with an investment of Rs.3292 crores, Generating employment 
to about 1000 persons and extend the following infrastructure facilities , incentives and concessions . 
INFRASTRUCTURE FACILITIES 
Land The Committee resolved to recommend to Vijayanagar Area Development Authority [VADA] to 
allot 650 acres of land for the project in the proposed Industrial Area. 
Power: 217 MW to be serviced by GESCOM 
Water VADA to supply / permit to use 2 .3 MGD of water for the project out of whatever allocation 
VADA gets in future . The Company shall adopt rain water harvesting and waste water recycling . 
Incentives and Concessions : As applicable under New Industrial Policy 2009 -14 of the State. 
Environment: The promoters to obtain CFE and CFO from KSPCB and environmental clearance from 
MOEF ,GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i. e. Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs, 
components and sub assemblies from these local vendor units . A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit . A copy of such projects shall be 
sent to the Commissioner for I.D . & Director of Industries and Commerce for monitoring. 
Others : 

The promoters shall take all statutory and other necessary clearances including GOI and shall 
submit milestones /progress in implementation of the project regularly, which will be monitored by the 
Departments , concerned . 
This approval is valid for a period of two years from the date of issue. 

By Order and in the name of the Governor ofKarnataka , 
P .R . 2517 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s. PBS Steel and Power Industries Pvt. Ltd ., to establish 

" 100 x 2 TPD Sponge Iron Plant, 15 x 2 TPA Induction Furnace , 2 Strand Billet Caster , 
82 ,500 TPA Bar & Rod Mill [Semi – continuous) and 20 MW Captive Power Plant" at 

Koppal Taluk, & District - approval for order – reg. 
Ref: 1. Proceedings of the 19th State High Level Clearance Committee (SHLCC ) meeting 

held on 31.08 .2009 . 
Preamble : 

M /s . PBS Steel and Power Industries Pvt. Ltd ., proposes to establish “ 100 x 2 TPD Sponge Iron 
Plant, 15 x 2 TPA Induction Furnace , 2 Strand Billet Caster, 82 ,500 TPA Bar & Rod Mill [Semi – 
continuous) and 20 MW Captive Power Plant" in 79 acres of land bearing Sy.Nos .25 / 3 & 4 , 27 ,28 / 1 & 
2,44 /1, 2, 3,4 & 5 ,47 / 1 to 47/ 17 , 48 / 1 to 48 /6 & 49, Arasinakeri Village , Koppal Taluk & District, with an 
investment ofRs. 200. 89crores, Generating employment to about 362 persons. 

In the 19th State High Level Clearance Committee (SHLCC ) held on 31.08 .2009 the proposal of 
Company has been approved. 


೩೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

2007 - 0 
Government has examined the recommendations made by the State High Level Clearance 
Committee in the 19th Meeting held on 31.08. 2009 , in all aspects. Hence the following order. 

Government Order No: CI 265 SPI 2009, Bangalore , Dated : 30th October 2009 

In the circumstances explained above , Government is pleased to accord approval for the project 
proposal of M / s. PBS Steel and Power Industries Pvt. Ltd ., to establish " 100 x 2 TPD Sponge Iron Plant, 
15 x 2 TPA Induction Furnace , 2 Strand Billet Caster, 82 ,500 TPA Bar & Rod Mill [Semi – continuous ) and 
20 MW Captive Power Plant" in 79 acres of land bearing Sy.Nos .25 / 3 & 4 ,27, 28 / 1 & 2 , 44 / 1,2 ,3 ,4 & 5 ,47 / 1 
to 47 /17 , 48 /1 to 48 /6 & 49 , Arasinakeri Village, Koppal Taluk , & District, with an investment of 
Rs.200 .89 crores, Generating employment to about 362 persons and extend the following infrastructure 
facilities , incentives and concessions . 
INFRASTRUCTURE FACILITIES : 
Land: The Committee resolved to permit the Company to establish the unit in 79 acres of land bearing 
Sy.Nos.25/3 & 4 ,27 ,28 /1 & 2,44/1,2 ,3,4 & 5,47 /1 to 47 / 17 , 48 /1 to 48 /6 & 49, Arasinakeri Village, Koppal 
Taluk , & District and to recommend to Deputy Commissioner , Koppal District for conversion of the same 
for industrial use . 
Power: 18.6 MW to be serviced by GESCOM 
Water: The Committee resolved to permit the Company to source 1 MLD to be met out of own bore wells 
and 0.60 MLD from rain water harvesting . The Company shall adoptwaste water recycling . 
Incentives and Concessions : As applicable under New Industrial Policy 2009 -14 of the State. 
Environment: The promoters to obtain CFE and CFO from KSPCB and environmental clearance from 
MOEF ,GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project , the company 
shall prepare a vendor development plan develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce for monitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit. A copy of such projects shall be 
sent to the Commissioner for I.D . & Director of Industries and Commerce for monitoring. 
Others : The promoters shall take all statutory and other necessary clearances including Gol and shall 
submit milestones /progress in implementation of the project regularly, which will be monitored by the 
Departments , concerned . 
This approval is valid for a period of two years from the date of issue . 

By Order and in the name of the Governor ofKarnataka , 
P .R . 2518 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s Anamitra Warehousing Pvt. Ltd ., establish an “ 

Warehousing and Inland Container Depot" at Bangalore North Taluk – approval for 

order – reg. 
Ref: Proceedings of the 19th State High Level Clearance Committee (SHLCC ) meeting held 

on 31.08 .2009. 


JOR - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೦೯ 

೩೬೩೯ 
Preamble : 

M / s Anamitra Warehousing Pvt. Ltd ., proposes to establish an "Warehousing and Inland 
Container Depot " for modern & Mechanised bulk handling inland container Depot having open stacking 
yard and enclosed warehouses catering to different export oriented sectors in 241 acres 27 guntas of 
land to be acquired and allotted by KIADB at Maralakunte Village , Jala Hobli, Bangalore North Taluk , with 
an investment of Rs. 366 .04 crores, Generating employment to about 9112 persons. The Committee 
directed BIAPPA to permit the change of land use for industrial purpose . 

In the 19th State High Level Clearance Committee ( SHLCC ) held on 31.08 .2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08. 2009, in all aspects. Hence the following order. 

Government Order No : Cl 270 SPI 2009, Bangalore , Dated : 29th October 2009 

In the circumstances explained above , Government is pleased to accord approval for the project 
proposal of M /s Anamitra Warehousing Pvt . Ltd ., to establish an “ Warehousing and Inland Container 
Depot ” for modern & Mechanised bulk handling inland container Depot having open stacking yard and 
enclosed warehouses catering to different export oriented sectors in 241 acres 27 guntas of land to be 
acquired and allotted by KIADB at Maralakunte Village , Jala Hobli, Bangalore North Taluk , with an 
investment of Rs . 366 .04 crores, Generating employment to about 9112 persons. The Committee directed 
BIAPPA to permit the change of land use for industrial purpose. 

The following infrastructure facilities, incentives and concessions are extended . 
INFRASTRUCTURE FACILITIES 
Land : The Committee resolved to recommend to KIADB to acquire and allot 241 acres 27 guntas of 
land at Maralakunte Village, Jala Hobli, Bangalore North Taluk . 

The Company to furnish the consents for minimum 80 % of the extent of the land proposed for the 
project for acquisition by KIADB. 

KIADB to acquire the land by collecting only the service charges as the compensation to the land 
owners will be directly paid by the Company . Wherever consent is produced . 
Power : 3 MW to be serviced by BESCOM 
Water The Company to source 5 MLD of water through own bore wells , recycled water and rain 
water harvesting. 
Incentives and Concessions : As applicable under New Industrial Policy 2009 - 14 of the State. 
Environment: The promoters to obtain CFE and CFO from KSPCB and environmental clearance from 
MOEF , GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the Commissioner for I.D . & Director of Industries and Commerce for monitoring . 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit. A copy of such projects shall be 
sent to the Commissioner for I.D . & Director of Industries and Commerce for monitoring . 


2280 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

2000 - 0 
Others : 

The promoters shall take all statutory and other necessary clearances including GOL and shall 
submit milestones/progress in implementation of the project regularly , which will be monitored by the 
Departments , concerned . 
This approval is valid for a period of two years from the date of issue . 

By Order and in the name of the Governor ofKarnataka , 
P .R . 2519 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s . ICI India Ltd ., to establish a Unit for Manufacture of " 

Paints and Varnishes" at Thandya Industrial Area , Mysore District - approval for order 

- reg . 
Ref: 1. Proceedings of the 19th State High Level Clearance Committee ( SHLCC ) meeting 

held on 31.08 .2009 . 
Preamble : 

M /s . ICI India Ltd ., proposes to establish a Unit for Manufacture of “ Paints and Varnishes” in 70 
acres ofland to be acquired and allotted by KIADB at Thandya Industrial Area , Mysore District, [Plot next 
to Flair Garments or behind ITC ] with an investment of Rs. 253 crores , Generating employment to about 
159 persons . 

In the 19th State High Level Clearance Committee (SHLCC) held on 31.08. 2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08 .2009, in all aspects. Hence the following order. 

Government Order No : CI 266 SPI 2009 , Bangalore , Dated : 30th October 2009 

In the circumstances explained above , Government is pleased to accord approval for the project 
proposal of M /s . ICI India Ltd., to establish a Unit forManufacture of " Paints and Varnishes" in 70 acres of 
land to be acquired and allotted by KIADB at Thandya Industrial Area , Mysore District, [Plot next to Flair 
Garments or behind ITC ] with an investment of Rs .253 crores , Generating employment to about 159 
persons and extend the following infrastructure facilities , incentives and concessions . 
INFRASTRUCTURE FACILITIES : 
Land : The Committee resolved to recommend to KIADB to acquire and allot 70 acres of land at 
Thandya Industrial Area , Mysore District as SUC . 

The Company shall furnish consent from the land owners for minimum 70 % extent of the land 
proposed for acquisition to KIADB for initiating acquisition . 
Power: 5000 KVA to be serviced by CESCOM 
Water KIADB to supply 0 .5 MLD of water. The Company shall pay the charges for laying of pipe 
line and compensation to the land owners . The Company shall adopt rain water harvesting and waste 
water recycling. 
Incentives and Concessions : As applicable under New Industrial Policy 2009 -14 of the State. 
Environment: The promoters to obtain CFE and CFO from KSPCB and environmental clearance from 
MOEF, GOI. 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 


2008 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

2280 
Vendor Development: Where ever there is scope for vendor development for the project, the company 
shall prepare a vendor development plan develop local vendors and procure the required inputs, 
components and sub assemblies from these local vendor units . A copy of the vendor development plan 
shall be sent to the Commissioner for I.D . & Director of Industries and Commerce formonitoring. 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit. A copy of such projects shall be 
sent to the Commissioner for I.D . & Director of Industries and Commerce for monitoring. 
Others : 
The promoters shall take all statutory and other necessary clearances including GOI and shall submit 
milestones/progress in implementation of the project regularly , which will be monitored by the 
Departments , concerned . 
This approval is valid for a period of two years from the date of issue. 

By Order and in the name of the Governor of Karnataka, 
P . R . 2520 

APARNA PAVATE 

Desk Officer (Technical Cell), Commerce & Industries Department. 
Sub : The Project Proposal of M /s . Artech Steel Industries Pvt. Ltd . To establish “ Beneficiation 

and Iron Ore Pellets – 1.2 MTPA ” at Kunigal Taluk , Tumkur District - approval for order – 

reg . 
Ref: 1. Proceedings of the 19th State High Level Clearance Committee ( SHLCC ) meeting 

held on 31 .08 . 2009 . 
Preamble : 

M /s . Artech Steel Industries Pvt. Ltd ., proposes to establish " Beneficiation and Iron Ore Pellets – 
1.2 MTPA ” in 195 .30acres of land to be acquired by KIADB as SUC on consent of landowners at 
Kunigal Taluk, Tumkur District with an investment of Rs.455crores, generating employment to about 500 
persons . 

In the 19th State High Level Clearance Committee ( SHLCC ) held on 31.08 . 2009 the proposal of 
Company has been approved . 

Government has examined the recommendations made by the State High Level Clearance 
Committee in the 19th Meeting held on 31.08 . 2009 in all aspects . Hence the following order. 

Government Order No : Cl 272 SPI 2009 , Bangalore, Dated : 31st October 2009 

In the circumstances explained above , Government is pleased to accord approval for the project 
proposal of M /s . Artech Steel Industries Pvt.Ltd ., proposes to establish “Beneficiation and Iron Ore Pellets 
– 1.2 MTPA” in 195 . 30 acres of land to be acquired by KIADB as SUC on consent of landowners at 
Kunigal Taluk , Tumkur District with an investment of Rs.455crores , generating employment to about 500 
persons and extend the following infrastructure facilities , incentives and concessions . 
INFRASTRUCTURE FACILITIES : 
Land : The Committee resolved to recommend to KIADB to acquire and allot 195 . 30acres of land at 
different Sy Nos . of Dasanapura & Nagalapur Villages, Kunigal Taluk , Tumkur District. 

The Company shall furnish consent from the land owners for minimum 70 % extent of the land 
proposed for acquisition to KIADB for initiating acquisition . 
Power : 45000 KVA to be serviced by BESCOM . 
Water : The Company to source 2 .88 MLD of water from bore wells , rain water harvesting and waste 
water recycling . 
Incentives and Concessions: As applicable under New Industrial Policy 2009 - 14 of the State . 
Environment: The promoters to obtain CFE and CFO from KSPCB and environmental clearance from 
MOEF, GOI. 


2299 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

2920 - 
Employment: The Company shall prepare a plan for development of human resources required for the 
project, train local people and provide employment to these trained local youth and comply with 
Government policy of Employment to local people i.e . Dr. Sarojini Mahishi report. A copy of human 
resources development plan shall be sent to the Commissioner for I.D . & Director of Industries and 
Commerce for monitoring . 
Vendor Development: Where ever there is scope for vendor development for the project , the company 
shall prepare a vendor development plan develop local vendors and procure the required inputs , 
components and sub assemblies from these local vendor units . A Copy of the vendor development plan 
shall be sent to the Commissioner for I.D . & Director of Industries and Commerce for monitoring . 
Social Infrastructure Development: The Company is advised to take up social infrastructure 
development projects in the vicinity of the proposed location of the unit . A copy of such projects shall be 
sent to the Commissioner for I.D . & Director of Industries and Commerce for monitoring. 
Others : The promoters shall take all statutory and other necessary clearances including GOI and shall 
submit milestones /progress in implementation of the project regularly, which will be monitored by the 
Departments, concerned . 
This approval is valid for a period of two years from the date of issue . 

By Order and in the name of the Governor of Karnataka , 
P . R . 2521 

APARNA PAVATE 

Desk Officer (Technical Cell), Commerce & Industries Department. 
Sub : Constitution of Task Force Committee for Global Investors Meet-2010 - Exhibition – reg . 
Preamble: 

The Global Investors Meet is scheduled on January 11th and 12th 2010 . The meet will have an 
inaugural session , a valedictory session , 12 thematic conferences and an exhibition . 

The Commissioner for Industrial Development and Director of Industries & Commerce has 
suggested for constitution of Task Force to assign the role and responsibilities of coordinating with 
consultants for the event management regarding marketing of exhibition space , pricing of exhibition 
space , short listing of exhibitions, allotment of stalls , etc . The task force may also co -opt 2 - 3 experts in the 
field if they feel that their presence is essential. 

Hence the following order. 

Government Order No.CI 192 SPI 2009 , Bangalore, Dated : 30th October 2009 

Task Force Committee is hereby constituted for coordinating with consultants for the event 
management regarding marketing of exhibition space, pricing of exhibition space , short listing of 
exhibitions , allotment of stalls , etc. as detailed below . The task force may also co -opt 2 - 3 experts in the 
field if they feel that their presence is essential. 

1. Principal Secretary to Government, Commerce & Industries Department Chairman 
2. Principal Secretary to Government, Food Processing & Harvesting :Member 

Technology Department 
3. Principal Secretary to Government, IT , BT and Science & Technology :Member 

Department 
Principal Secretary to Government, Infrastructure Development 

Member 
Department 
5 . Principal Secretary to Government (Medical Education ), Health & Family Member 

Welfare Department 
6 . Principal Secretary to Government, Energy Department 

Member 
7. Principal Secretary to Government, Tourism Department 

Member 
8 . Principal Secretary to Government, Health & Family Welfare Department Member 


41 . COM 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೪೩ 
9 . Secretary to Government, Higher Education Department 

:Member 
10 . Secretary to Government, (SSI, Sericulture , Textiles & Mines), 

:Member 
Commerce & Industries Department 
Commissioner for Industrial Development & Director of Industries and CMember 

Commerce 
12 . Commissioner , Handlooms and Textiles 

:Member 
13 . Managing Director, VITC 

:Member Secretary 
14 . Chairman , Confederation of Indian Industry 

:Member 
15 . President, Federation of Karnataka Chambers of Commerce & Industry :Member 
16 . Secretary General, Federation of Indian Chambers of Commerce and Member 

Industry 
17 . President, KASSIA 

:Member 
18 . President, Peenya Industries Association 

:Member 
19 . President, Bangalore Chamber of Industry and Commerce 

:Member 
20 . President, Laghu Udyog Bharathi 

:Member 
21. Representative of Event Management Consultant 

CMember 

By order and in the name of the Governor of Karnataka 
P . R . 2496 

APARNA PAVATE 
Desk Officer ( Technical Cell), Commerce & Industries Department 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: ಶ್ರೀ ಎಸ್ . ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರ ವಿರುದ್ಧ ಶಿಸ್ತುಕ್ರಮ 

ಕೈಗೊಳ್ಳಲು ವಿಚಾರಣಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ ಆದೇಶ. 
ಓದಲಾಗಿದೆ: 1. ಕೈಗಾರಿಕಾಭಿವೃದ್ಧಿ ಆಯುಕ್ತರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : ಆಡಳಿತ/ ಸಿಬ್ಬಂದಿ/ ಇ2 / 12 /2007 - 08 

ದಿನಾಂಕ:26 .11 .2007 
2 . ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪತ್ರ ಸಂಖ್ಯೆ : ಕೈವಾಇ/ನಿರೀ -1/94 2008 - 09 ದಿ : 27.02.2009 
3. ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪತ್ರ ಸಂಖ್ಯೆ: ಕೈವಾಇ/ನಿರೀ - 1/94 2008 - 09 ದಿ : 17. 04. 2009 
4. ಸರ್ಕಾರದ ಕಾರಣ ಕೇಳುವ ನೋಟೀಸು ದಿ: 12 . 08 .2009 

5. ಕಾರಣ ಕೇಳುವ ನೋಟೀಸಿಗೆ ಹೇಳಿಕೆ ದಿ : 28. 08. 2009 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಶ್ರೀ ಎಸ್. ಸುರೇಶ್, ಉಪ 
ನಿರ್ದೇಶಕರು, ಇವರು ಇಲಾಖೆಯಲ್ಲಿ ದಿ : 05.05.1994 ರಂದು ಸಹಾಯಕ ನಿರ್ದೇಶಕರಾಗಿ ವರದಿ ಮಾಡಿ ದಿ: 28.08.1998 
ರಲ್ಲಿ ಉಪ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ಪಡೆದು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೊಪ್ಪಳದಲ್ಲಿ ವರದಿ ಮಾಡಿ ದಿ: 26 .05 . 2004 
ರಿಂದ ಉಪ ನಿರ್ದೇಶಕರು, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, ಮೈಸೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂಬುದಾಗಿ 
ವರದಿಸಿರುತ್ತಾರೆ. 

ಮುಂದುವರೆದು, ಶ್ರೀ ಎಸ್. ಸುರೇಶ್, ಇವರು ವಿದ್ಯಾವರ್ಧಕ ಇಂಜಿನಿಯರಿಂಗ ಕಾಲೇಜು ಮೈಸೂರಿನಲ್ಲಿ 
ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಬಗ್ಗೆ ಸದರಿ ಕಛೇರಿಯಲ್ಲಿ 
ಯಾವುದೇ ಮಾಹಿತಿ ಇರುವುದಿಲ್ಲ ಹಾಗೂ ಇವರು ಮನೆ ಕಟ್ಟಿರುವುದಕ್ಕೆ ಹಾಗೂ ಕಾರು ಖರೀದಿಸಿರುವ ಬಗ್ಗೆ ಇಲಾಖೆಯಿಂದ 
ಇದುವರೆಗೂ ಯಾವುದೇ ಅನುಮತಿ ಪಡೆದಿರುವುದಿಲ್ಲವೆಂದು ಸರ್ಕಾರಕ್ಕೆ ವರದಿಸಿರುತ್ತಾರೆ. 

ಮೇಲೆ ಓದಲಾದ (2) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಶ್ರೀ ಎಸ್ . ಸುರೇಶ್, ಉಪ ನಿರ್ದೇಶಕರು, 
ಇವರು CT ಮೈಸೂರಿನ ಕಛೇರಿಯಲ್ಲಿ ದಿ: 26.05.2004ರಂದು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ; ಸದರಿಯವರು 
ದಿ:12.10. 2000 ರಿಂದ 01.07.2004 ರವರೆಗೆ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಹಾಗೂ 
ದಿ: 05.09. 2005 ರಿಂದ 15.10 .2008ರವರೆಗೆ ಖಾಯಂ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿರುತ್ತಾರೆ ಹಾಗೂ ಈ 
ಅವಧಿಗೆ ವೇತನವನ್ನು ಸಹ ಕಾಲೇಜು ವತಿಯಿಂದ ಪಡೆದಿರುತ್ತಾರೆಂದು ತಿಳಿಸಲಾಗಿರುತ್ತದೆ. 


೩೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ದಿ : 05.09 . 2005 ರಿಂದ ಸಹ ಪ್ರಾಧ್ಯಾಪಕರಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸಲು 
ಕಾಲೇಜು ವತಿಯಿಂದ ಆದೇಶವನ್ನು ಹೊರಡಿಸಿದ್ದು, ಸದರಿ ನೇಮಕಾತಿ ಆದೇಶವನ್ನು ದಿ: 26.10 .2005 ರಂದು ಸ್ವತ: ಶ್ರೀ 
ಎಸ್ . ಸುರೇಶ್‌ರವರೇ ಪಡೆದು ರುಜು ಮಾಡಿರುತ್ತಾರೆ ಹಾಗೂ ಇವರಿಗೆ ದಿ: 05.09.2008 ರವರೆಗೆ ವೇತನವನ್ನು 
ವಿತರಿಸಲಾಗಿದೆ ಎಂದು ಸಹ ತಿಳಿಸಲಾಗಿದೆ. 

ದಿ: 12.10.2000 ರಿಂದ 01. 07. 2004 ರವರೆಗೆ ಉಪನ್ಯಾಸಕರಾಗಿ ಹಾಗೂ ದಿ : 05.09.2005 ರಿಂದ 
15.10. 2008ರವರೆಗೆ ಖಾಯಂ ಸಹ ಪ್ರಾಧ್ಯಾಪಕರಾಗಿ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ; 
ದಿ:26. 05.2004 ರಂದು ಸಿ. ಟಿ. ಐ ಮೈಸೂರಿನಲ್ಲಿ ಉಪ ನಿರ್ದೇಶಕರಾಗಿ ಕರ್ತವ್ಯದ ಮೇಲೆ ಹಾಜರಾಗಿರುತ್ತಾರೆ. 

ಸದರಿ ಅಧಿಕಾರಿಯವರು ಸರ್ಕಾರದ ಸೇವೆಯಲ್ಲಿದ್ದು ಅನಧಿಕೃತವಾಗಿ ಸರ್ಕಾರದ ಅನುಮತಿ ಪಡೆಯದೆ ಬೇರೆ 
ಸಂಸ್ಥೆಗಳಲ್ಲಿ ಖಾಯಂ ಆಗಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿ ವೇತನ ಪಡೆದಿರುವುದು ಕಾನೂನು ಬಾಹಿರವಾಗಿರುತ್ತದೆ. 
ಈಗಾಗಲೇ ಸದರಿಯವರು ಗೈರು ಹಾಜರಾಗಿದ್ದ ಬಗ್ಗೆ ವಿಚಾರಣೆ ನಡೆಸಿ ವಿಚಾರಣೆಯಲ್ಲಿ ಸಾಬೀತಾಗಿರುವುದರಿಂದ 2 
ವಾರ್ಷಿಕ ವೇತನ ಬಡ್ತಿಗಳನ್ನು ಸಂಚಿತ ರಹಿತ ಪರಿಣಾಮವಾಗಿ ತಡೆಹಿಡಿಯಲಾಗಿದೆ. 

- ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ರವರು ಒಬ್ಬ ಸರ್ಕಾರಿ ಅಧಿಕಾರಿ ಎಂಬ ಮಾಹಿತಿಯನ್ನು ಖಾಸಗಿ 
ಸಂಸ್ಥೆಗೆ ನೀಡದೆ ಸರ್ಕಾರಕ್ಕೆ ಮತ್ತು ಖಾಸಗಿ ಸಂಸ್ಥೆಗೆ ಸುಳ್ಳು ಮಾಹಿತಿ ನೀಡಿರುತ್ತಾರೆ. ಈ ಸಂಬಂಧವಾಗಿ ಅಧ್ಯಕ್ಷರು, 
ವಿಧ್ಯಾವರ್ಧಕ ತಾಂತ್ರಿಕ ಕಾಲೇಜು ಮೈಸೂರು ರವರು ಮಾಹಿತಿ ಹಕ್ಕು 2005 ರಡಿಯಲ್ಲಿ ಮಾಹಿತಿ ಕೋರಿದಾಗ ಅಧಿಕಾರಿಯು 
ಸಿ. ಟಿ. ಐ ಮೈಸೂರಿನಲ್ಲಿ ಉಪ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿರುವುದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಸದರಿಯವರ ಮೇಲೆ 
ಶ್ರೀ ಶ್ರೀಧರ್‌, ನ್ಯಾಯಾಧೀಶರು, ಮೈಸೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಿ ವರದಿ ಆಧಾರದ ಮೇಲೆ 
ದಿ: 15.10.2008 ರಿಂದ ಸಹ ಪ್ರಾಧ್ಯಾಪಕರ ಹುದ್ದೆಯಿಂದ ವಜಾ ಮಾಡಿರುತ್ತಾರೆ. 

ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ರವರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದು, ಸರ್ಕಾರಕ್ಕೆ ಮತ್ತು ಖಾಸಗಿ 
ಸಂಸ್ಥೆಗೆ ಸುಳ್ಳು ಮಾಹಿತಿ ನೀಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಅಧಿಕಾರಿಯು ಗ್ರೂಪ್ ಎ 
ವೃಂದದವರಾಗಿರುವುದರಿಂದ ಮುಂದಿನ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಹಾಗೂ ವಿದ್ಯಾವರ್ಧಕ ಕಾಲೇಜ್ 
ಆಫ್ ಇಂಜಿನಿಯರಿಂಗ್ ರವರ ಪತ್ರ ದಿ: 09 .02. 2009 ನೇಮಕಾತಿ ಆದೇಶಗಳ ದಿ: 24.09 .2001 ಮತ್ತು 06.10 .2005 
ಹಾಗೂ ಪ್ರಾಧ್ಯಾಪಕರ ಹುದ್ದೆಯಿಂದ ವಜಾ ಮಾಡಿರುವ ದಿ: 15 .10. 2008 ರ ಆದೇಶದ ಪ್ರತಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. 

ಮೇಲೆ ಓದಲಾದ (3) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲು ದೋಷಾರೋಪಣಾ ಪಟ್ಟಿ ಅನುಬಂಧ 1 ರಿಂದ 
4ನ್ನು ಹಾಗೂ ದೋಷಾರೋಪಣಾ ಪಟ್ಟಿಯನ್ನು ಸಮರ್ಥಿಸಲು ಸಾಕ್ಷಾಧಾರಗಳಾದ ವಿದ್ಯಾವರ್ಧಕ ಸಂಘ, ಮೈಸೂರು ರವರ 
ಪತ್ರಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. 

ಮೇಲೆ ಓದಲಾದ ( 4) ರ ನೋಟೀಸಿನಲ್ಲಿ ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, ಇವರು ಎಸಗಿರುವ ಆರೋಪಗಳ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಲು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಗಳು 1957 ರ ನಿಯಮ 11 ರಡಿ ಇಲಾಖಾ ವಿಚಾರಣೆ ನಡೆಸಲು ಉಲ್ಲೇಖಿಸಿ 
ಕಾರಣ ಕೇಳುವ ನೋಟೀಸಿನೊಂದಿಗೆ ದೋಷಾರೋಪಣ ಪಟ್ಟಿ ಇನ್ನಿತರೆ ಅನುಬಂಧಗಳನ್ನು ದಿ: 12.08.2009 ರಂದು 
ಜಾರಿಗೊಳಿಸಲಾಗಿತ್ತು . 

ಮೇಲೆ ಓದಲಾದ (5) ರ ಪತ್ರದಲ್ಲಿ ಕಾರಣ ಕೇಳುವ ನೋಟೀಸಿಗೆ ಶ್ರೀ ಎಸ್ . ಸುರೇಶ್, ಉಪ ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರು ಲಿಖಿತ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿ ಎಲ್ಲಾ ಆರೋಪಗಳನ್ನು ಒಪ್ಪಿಕೊಳ್ಳುತ್ತಾ 
ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಬೋಧನಾ ಕಾರ್ಯವನ್ನು ನಿರ್ವಹಿಸಿದ್ದಕ್ಕಾಗಿ ವಿಷಾದಿಸುತ್ತಾ, ಸರ್ಕಾರದ ಕ್ಷಮೆ 
ಯಾಚಿಸುತ್ತಾ ಸರ್ಕಾರವು ಅಪೇಕ್ಷಿಸಿದ್ದಲ್ಲಿ ನಿಯಮಾನುಸಾರ ಸರ್ಕಾರವು ತೀರ್ಮಾನಿಸುವ ಹಣವನ್ನು ಸರ್ಕಾರಕ್ಕೆ ಜಮೆ 
ಮಾಡಲು ಸಹ ಬದ್ಧರಾಗಿರುವುದಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ . 

ಸರ್ಕಾರವು ವಿಚಾರಣೆ ನಡೆಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ವಾಕೈ 218 ಕೈಸೇವಿ 2007, ಬೆಂಗಳೂರು, ದಿನಾಂಕ : 31ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ಮೈಸೂರು ಇವರು ದಿ : 12 .10 . 2000 ರಿಂದ 01.07.2004 ರವರೆಗೆ ಮೈಸೂರು ವಿದ್ಯಾವರ್ಧಕ 
ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಹಾಗೂ ದಿ: 05.09.2005 ರಿಂದ 15. 10.2008 ರವರೆಗೆ ಖಾಯಂ ಸಹ 
ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿ ಆ ಅವಧಿಗೆ ವೇತನವನ್ನು ಸಹ ಕಾಲೇಜು ವತಿಯಿಂದ ಪಡೆದಿರುವುದು, ಇವರು ಒಬ್ಬ 
ಜವಾಬ್ದಾರಿಯುತ ಸರ್ಕಾರಿ ಅಧಿಕಾರಿಯಾಗಿದ್ದು, ಸರ್ಕಾರಿ ಕೆಲಸ ನಿರ್ವಹಿಸುತ್ತಿದ್ದಾಗ ಖಾಸಗಿ ಕೆಲಸ ನಿರ್ವಹಿಸಿರುವುದು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೪೫ 
ಕಾನೂನು ಬಾಹಿರವಾಗಿರುತ್ತದೆ. ಒಟ್ಟಾರೆ ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘಿಸಿರುವುದು ನಿಯಮಗಳನ್ನು ಪಾಲಿಸದೆ 
ಕರ್ತವ್ಯ ಲೋಪ, ದುರ್ನಡತೆ ಎಸಗಿರುವುದರಿಂದ ಕೆ. ಸಿ.ಎಸ್ . ( ಸಿಸಿಎ) ನಿಯಮಾವಳಿ 1957 ರ ನಿಯಮ 11 ರಡಿಯಲ್ಲಿ 
ಇಲಾಖಾ ವಿಚಾರಣೆ ನಡೆಸಲು ಶ್ರೀ ಬಿ .ಎಲ್. ಶ್ರೀಕಂಠಯ್ಯ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶಕರು , ನಂ . 239 , ನಾಗಶ್ರೀ ನಿಲಯ , 
4ನೇ ಮುಖ್ಯರಸ್ತೆ, ಚಾಮರಾಜ ಪೇಟೆ, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನಾಗಿ ಹಾಗೂ ಶಿಸು ಪ್ರಾಧಿಕಾರದ 
ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಶ್ರೀ ಬಿ . ಮಹೇಶ್ , ಉಪ ನಿರ್ದೇಶಕರು ( ಆಡಳಿತ) 
ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ಅಥವಾ ಅವರ ಸ್ಥಾನದಲ್ಲಿ ವರ್ಗಾವಣೆಗೊಂಡು ಕರ್ತವ್ಯ ನಿರ್ವಹಿಸುವ 
ಅಧಿಕಾರಿಯವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. 

ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ಕೈಗಾರಿಕಾಭಿವೃದ್ಧಿ ಆಯುಕ್ತರ ಕಛೇರಿಯಲ್ಲಿ ಅಥವಾ ಅವರು ಗುರುತಿಸಿ 
ನಿಗದಿಪಡಿಸುವ ಸ್ಥಳದಲ್ಲಿ ನಡೆಸತಕ್ಕದ್ದು. ಈ ಉದ್ದೇಶಕ್ಕಾಗಿ ಲಭ್ಯವಿರುವ ಶೀಘ್ರಲಿಪಿಗಾರರು / ಬೆರಳಚ್ಚುಗಾರರ ಸಹಾಯವನ್ನು 
ಮತ್ತು ಲೇಖನ ಸಾಮಗ್ರಿಗಳನ್ನು ಒದಗಿಸಲು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯವರಿಗೆ ಸೂಚಿಸಲಾಗಿದೆ. 

ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಈ ಸಂಬಂಧ ವಿಚಾರಣಾಧಿಕಾರಿಗಳಿಗೆ ನಿಗದಿತ ಸಂಚಿತ 
ಸಂಭಾವನೆಯಾದ ರೂ . 8,000/- (ರೂಪಾಯಿ ಎಂಟು ಸಾವಿರ ಮಾತ್ರ) ಗಳು ಹಾಗೂ ವಾಹನ ಭತ್ಯೆ ರೂ . 1,500/ 
(ರೂಪಾಯಿ ಒಂದು ಸಾವಿರದ ಐದು ನೂರು ಮಾತ್ರ ) ಗಳನ್ನು ಸಂಬಂಧಿಸಿದ ಕಛೇರಿಯ ಲೆಕ್ಕಶೀರ್ಷಿಕೆಯಿಂದ 
ಕೈಗಾರಿಕಾಭಿವೃದ್ಧಿ ಆಯುಕ್ತರೇ ಪಾವತಿ ಮಾಡುವುದು ವಿಚಾರಣಾಧಿಕಾರಿಗಳು ಮೂರು ತಿಂಗಳೊಳಗಾಗಿ ವಿಚಾರಣೆಯನ್ನು 
ಪೂರೈಸಿ, ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಸಿ. ಪ್ರಕಾಶ್ 
ಪಿ . ಆರ್ . 2498 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು ) 
ವಿಷಯ : ಶ್ರೀ ಎನ್. ಸಿ. ನಾಗರಾಜು, ಜಂಟಿ ನಿರ್ದೆಶಕರು , ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾಸನ ಇವರ ವಿರುದ್ದ 

ದಾಖಲಾದ ಟ್ರಾಪ್ ಪ್ರಕರಣದಲ್ಲಿ ಅಭಿಯೋಜನಾ ಮಂಜೂರಾತಿ ಕುರಿತು. 
ಓದಲಾಗಿದೆ: 1. ಎ . ಡಿ. ಜಿ. ಪಿ., ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ:ಲೋಕ್/ ಐಎನ್‌ವಿ/ ಜಿ / 

ಎಂ - 3 /ಸಿಆರ್ - 2 /2009 / ಹಾಸನ ದಿನಾಂಕ: 1 - 9 - 2009; 
2 . ತನಿಖಾ ವರದಿಯ ಸಂಖ್ಯೆ : ಕಲಂ/ ಹಾಸನ /ಠಾಣೆ/ ಮೊ . ನಂ .02 /2009 ದಿನಾಂಕ: 25 - 06 - 2009; 
3. ತನಿಖಾ ದಾಖಲೆಗಳ ನಕಲುಗಳಾದ ಪಿರಿಯಾದು ಪ್ರಥಮ ವರ್ತಮಾನ ವರದಿ ಪ್ರಾಯೋಗಿಕ 

ಪಂಚನಾಮೆ , ಜಪ್ತಿ ಪಂಚನಾಮೆ ಸ್ವತ್ತುಗಳ ಪಟ್ಟಿ , ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ 

ಹೇಳಿಕೆಗಳು, ಲಂಚದ ಬೇಡಿಕೆಗೆ ಸಂಬಂಧಪಟ್ಟ ಕಡತಗಳು. 
ಪ್ರಸ್ತಾವನೆ: 
1. ಶ್ರೀ . ಎನ್. ಸಿ. ನಾಗರಾಜು, ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾಸನ ಇವರ ವಿರುದ್ಧ ಗುನ್ನೆ ಸಂಖ್ಯೆ : 
02 /2009ರಲ್ಲಿ ಆರಕ್ಷಕ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಹಾಸನ ರವರು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುವ 
ಪ್ರಕರಣದ ತನಿಖಾಧಿಕಾರಿಯ ಅಂತಿಮ ವರದಿಯ ನಕಲು ಮತ್ತು ತನಿಖಾ ದಾಖಲಾತಿಗಳನ್ನು ಉಲ್ಲೇಖ - ( 2),( 3) ರ ಅಪರ 
ಪೋಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇವರು ತಮ್ಮ ಪತ್ರದ ಸಂಖ್ಯೆ: 
:ಲೋಕ್/ ಐಎನ್‌ವಿ/ ಜಿ / ಎಂ - 3/ಸಿಆರ್ - 2 /2009/ ಹಾಸನ ದಿನಾಂಕ: 1- 9 - 2009 ರಲ್ಲಿ ಉಲ್ಲೇಖ - (1) ರೊಡನೆ ಕಳುಹಿಸುತ್ತಾ 
ಆಪಾದಿತರನ್ನು ಘನ ನ್ಯಾಯಾಲದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಲಂಚನಿರೋಧ ಕಾಯ್ದೆ 1988ರ 19ನೆಯ ಕಲಂನ 
ಅಡಿಯಲ್ಲಿ ಮಂಜೂರಾತಿಗಾಗಿ ಈ ಪ್ರಾಧಿಕಾರವನ್ನು ಕೋರಿರುತ್ತಾರೆ. 
2. ಸರ್ಕಾರವು ಎ. ಡಿ.ಜಿ. ಪಿ., ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ತಮ್ಮ ಉಲ್ಲೇಖಿತ ಪತ್ರ ಸಂಖ್ಯೆ : 
ಲೋಕ್/ಐಎನ್‌ವಿ/ ಜಿ / ಎಂ - 5 /ಸಿಆರ್ - 2 /2009 / ಹಾಸನ ದಿನಾಂಕ: 1 - 9 - 2009 ರೊಂದಿಗೆ ಕಳುಹಿಸಿಕೊಟ್ಟ ಈ ಕೆಳಕಂಡ 
ದಾಖಲಾತಿಗಳನ್ನು ಪರಿಶೀಲಿಸಲಾಗಿದೆ. 
1. ಶ್ರೀ ಕೆ. ಆರ್‌.ಜಯಶಂಕರ್ ಬಿನ್ ಕೆ.ಬಿ. ರುದ್ರಪ್ಪ , ಕಲ್ಲುಶೆಟ್ಟಹಳ್ಳಿ, ಹಳೇಬೀಡು ಹೋಬಳಿ, ಬೇಲೂರು ತಾ., 

ಹಾಸನ ಜಿಲ್ಲೆ ; ರವರ ಫಿರ್ಯಾದಿ 
2. ಪ್ರಥಮ ವರ್ತಮಾನ ವರದಿ ದಿನಾಂಕ: 29 - 01 - 2009, ಕರ್ನಾಟಕ ಲೋಕಾಯುಕ್ತ, ಹಾಸನ, ಲೋಕಾಯಕ 

ಪೋಲೀಸ್ ಠಾಣೆ, ಪ್ರಕರಣ ಸಂಖ್ಯೆ : 02 /2009; 
3. ಪ್ರಾಯೋಗಿಕ ಪಂಚನಾಮೆ ದಿನಾಂಕ: 29 - 01 - 2009 ; 


೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
4. ಟ್ರಾಪ್‌ನ ಮಹಜರ್ ದಿನಾಂಕ : 29 - 01 - 2009; 
5. ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ: PHI/CME/LOK/183/2008-09 ದಿ. 23.3. 2009 
6. ಕೃತ್ಯ ನಡೆದ ಸ್ಥಳದ ನಕಾಶೆ. 
7. ಸಾಕ್ಷಿಗಳ ಹೇಳಿಕೆಗಳು:-( ಹಾಸನ ಲೋಕಾಯುಕ್ತ ಠಾಣೆ ಮೊ .ಸಂಖ್ಯೆ : 02 / 2009 ಕಲಂ. ಟ್ರಾಫ್ (ಹೇಳಿಕೆ). 
(1) ಶ್ರೀ ಕೆ.ಆರ್. ಜಯಶಂಕರ್ ಬಿನ್ ಕೆ. ಟಿ. ರುದ್ರಪ್ಪ, 40 ವರ್ಷ, ಕಲ್ಲುಶೆಟ್ಟಹಳ್ಳಿ, ಹಳೇಬೀಡು ಹೋಬಳಿ, 

ಬೇಲೂರು ತಾಲ್ಲೂಕ್, ಹಾಸನ ಜಿಲ್ಲೆ. (ಪಿರ್ಯಾದಿ) 
( 2) ಶ್ರೀ ದಾಸೇಗೌಡ ಬಿನ್ ಲೇಟ್ ವೆಂಕಟೇಗೌಡ, 48 ವರ್ಷ , ಪ್ರಥಮ ದರ್ಜೆ ಸಹಾಯಕರು, ಸರ್ಕಾರಿ 

ಶುಶೂಷಾ ಮಹಾ ವಿದ್ಯಾಲಯ , ಹಾಸನ. 
(3) ಶ್ರೀ ಬಿ.ಕೆ. ಸೋಮಶೇಖರ್ ಬಿನ್ ಲೇಟ್, ಬಿ. ಆರ್. ಕೃಷ್ಣಗೌಡ, 48 ವರ್ಷ, ಪ್ರಥಮ ದರ್ಜೆ ಸಹಾಯಕರು, 

ಸರ್ಕಾರಿ ಶುಶೂಷಾ ಮಹಾ ವಿದ್ಯಾಲಯ, ಹಾಸನ . 
( 4) ಶ್ರೀ ಬಿ.ಕೆ. ತಿಮ್ಮಪ್ಪ ಬಿನ್ ಲೇಟ್. ಕೋಡಪ್ಪ, 57 ವರ್ಷ, ಕಚೇರಿ ಅಧೀಕ್ಷಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 

ಹಾಸನ , ವಾಸ: ಎಂ . ಐ . ಜಿ - 1, 88 / ಎ , ಅರುಣೋದಯ , ಬಿ . ಡಿ . ಬೆಡ್ , 2ನೇ ಹಂತ , ಕುವೆಂಪುನಗರ , ಹಾಸನ. 
(5) ಶ್ರೀ ಸಿ. ಎಂ . ಮಹೇಶ್ ಕುಮಾರ್ ಬಿನ್ ಲೇಟ್ ಮಂಜೇಗೌಡ, 36 ವರ್ಷ , ಕೈಗಾರಿಕಾ ವಿಸ್ತರಣಾಧಿಕಾರಿ, 

ಜಿಲ್ಲಾ ಪಂಚಾಯತ್, ಕೈಗಾರಿಕಾ ವಿಭಾಗ, ಬೇಲೂರು, ಹಾಸನ ಜಿಲ್ಲೆ, ವಾಸ: ವಸಂತಕಿರಣ ನಿಲಯ, 
ವಿವೇಕಾನಂದ ರಸ್ತೆ, ವಿದ್ಯಾನಗರ, ಹಾಸನ. 
(6) ಶ್ರೀ ಎನ್. ಜಿ . ನಾಗರಾಜು ಬಿನ್ ಲೇಟ್. ಎನ್. ಎಂ . ಗುರುಲಿಂಗಪ್ಪ , 58 ವರ್ಷ , ಹಿರಿಯ ಬೆರಳಚ್ಚುಗಾರರು , 

ಜಿಲ್ಲಾ ಕೈಗಾರಿಕಾ ಕೇಂದ್ರ , ಹಾಸನ , ವ. ಸ. ನಂ . 743 /2, ಮೊದಲನೇ ಮುಖ್ಯ ರಸ್ತೆ, ಹೇಮಾವತಿ ನಗರ, ಹಾಸನ 

ಸ್ವಂತ ವಿಳಾಸ.ಕರಿಯಮ್ಮನ ಗುಡಿ ಬೀದಿ, ಅರಸೀಕೆರೆ. 
( 7) ಶ್ರೀ ಟಿ. ಮಂಜುನಾಥ ಬಿನ್ ಲೇಟ್, ತಿಮ್ಮೇಗೌಡ, 48 ವರ್ಷ , ಅಸಿಸ್ಟೆಂಟ್ ಇಂಜಿನೀಯರ್, ನಂ.1ನೇ ಉಪ 

ವಿಭಾಗ, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಹಾಸನ. 
ಶ್ರೀ ಜೆ. ರಂಗೇಗೌಡ ಬಿನ್ ಲೇಟ್ ಜವರೇಗೌಡ, 55 ವರ್ಷ, ಸಿ. ಹೆಚ್. ಸಿ , ಕರ್ನಾಟಕ ಲೋಕಾಯಕ 

ಪೋಲೀಸ್ ಠಾಣೆ, ಹಾಸನ. 
(9) ಶ್ರೀ ಆನಂದ್ ಬಿನ್ ಲೇಟ್ ಚೆಲುವೇಗೌಡ, 54 ವರ್ಷ , ಸಿ. ಹೆಚ್ .ಸಿ. ಕರ್ನಾಟಕ ಲೋಕಾಯುಕ್ತ ಪೋಲೀಸ್ 

ಠಾಣೆ, ಹಾಸನ . 
( 10) ಶ್ರೀ ಸಿ.ಆರ್. ಸತೀಶ ಬಿನ್ ರಾಚಪ್ಪ, 34 ವರ್ಷ , ಸಿ. ಪಿ. ಸಿ. ಕರ್ನಾಟಕ ಲೋಕಾಯುಕ್ತ ಪೋಲೀಸ್ ಠಾಣೆ, 

ಹಾಸನ. 
( 11 ) ಶ್ರೀ ವಿ.ಆರ್. ರಾಮಕೃಷ್ಣ ಬಿನ್ ಲೇಟ್ ರಾಮಾಬೋವಿ, 34 ವರ್ಷ , ಸಿ. ಪಿ. ಸಿ. ಕರ್ನಾಟಕ ಲೋಕಾಯುಕ್ತ 

ಪೊಲೀಸ್‌ ಠಾಣೆ, ಹಾಸನ . 
(12 ) ಶ್ರೀ ಟಿ. ಎಂ . ಶಿವಪ್ರಕಾಶ್ ಬಿನ್ ಲೇಟ್ ಮಹದೇವಪ್ಪ, 36 ವರ್ಷ, ಎ . ಪಿ. ಸಿ. ವಾಹನ ಚಾಲಕರು, 

ಲೋಕಾಯುಕ್ತ ಪೊಲೀಸ್ ಠಾಣೆ, ಹಾಸನ . 
(13 ) ಲಂಚ ಕೇಳಲು ಆಧಾರವಾದ ಕಡತ / ದಾಖಲೆಗಳು. 

( 14) ಆಪಾದಿತರ ಸಮಜಾಯಿಷಿ ಹೇಳಿಕೆಗಳು. 
3. ತನಿಖಾಧಿಕಾರಿಯಾದ ಶ್ರೀ . ಪಿ.ಎಲ್. ರುದ್ರಮುನಿ, ಪೋಲಿಸ್ ಇನ್ಸ್‌ಪೆಕ್ಟರ್‌, ಲೋಕಾಯುಕ್ತ ಪೋಲೀಸ್ ಠಾಣೆ, ಹಾಸನ 
ಇವರು ಶ್ರೀ ಎನ್. ಸಿ. ನಾಗರಾಜು, ಜಂಟಿ ನಿರ್ದೆಶಕರು , ಜಿಲ್ಲಾ ಕೇಂದ್ರ, ಹಾಸನ ( ಅಮಾನತ್ತು) ಇವರ ವಿರುದ್ದ ದಂಡಾರ್ಹ 
ಪ್ರಕರಣವನ್ನು ಪೋಲೀಸ್ ಇನ್ಸ್‌ಪೆಕ್ಟರ್‌ರವರ ಕಚೇರಿ, ಕರ್ನಾಟಕ ಲೋಕಾಯುಕ್ತ ಆರಕ್ಷಕರ ಠಾಣೆ, ಹಾಸನ ರವರ ಗುನ್ನೆ 
ಸಂಖ್ಯೆ : 02 /2009 ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ.7, 13(1)( ಡಿ) ಜೊತೆಯಲ್ಲಿ ಓದಲಾದ 13 (2) ರ 
ಅಡಿಯಲ್ಲಿ ದಾಖಲಿಸಿಕೊಂಡಿರುತ್ತಾರೆ. 
4. ಆಪಾದಿತರಾದ ಶ್ರೀ ಎನ್.ಸಿ. ನಾಗರಾಜು, ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾಸನ (ಅಮಾನತ್ತು) 
ಇವರು ಫಿರ್ಯಾದಿಯಾದ ಶ್ರೀ ಕೆ.ಆರ್. ಜಯಶಂಕರ್ ಬಿನ್ ಕೆ. ಬಿ . ರುದ್ರಪ್ಪ , ಕಲ್ಲುಶೆಟ್ಟಹಳ್ಳಿ, ಹಳೇಬೀಡು ಹೋಬಳಿ, 
ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆ ರವರು ಕಲ್ಲುಶೆಟ್ಟಹಳ್ಳಿ ಗ್ರಾಮದಲ್ಲಿ ಪಂಚೋಲಿ ಆಯಿಲ್ ಸಂಸ್ಕರಣ ಘಟಕವನ್ನು ಸ್ಥಾಪಿಸಿ 
ಪಂಚೋಲಿ ಆಯಿಲ್‌ನ್ನು ತಯಾರಿಸುತ್ತಿದ್ದು ಇದಕ್ಕಾಗಿ ಶಾಶ್ವತ ನೋಂದಣಿ ಪತ್ರ ನೀಡುವಂತೆ ನಿಗಧಿತ ನಮೂನೆಯಲ್ಲಿ ಹಾಸನ 
ಜಿಲ್ಲಾ ಕೈಗಾರಿಕಾ ಕೇಂದ್ರದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ . ಎನ್.ಸಿ . ನಾಗರಾಜು ರವರಿಗೆ 
ದಿನಾಂಕ: 24 - 01 -2009 ರಂದು ಅರ್ಜಿಯನ್ನು ಸಲ್ಲಿಸಿದ್ದು ಈ ಬಗ್ಗೆ ಬೇಲೂರಿನ ಕೈಗಾರಿಕಾ ವಿಸ್ತರಣಾ ಅಧಿಕಾರಿಗಳು ಸ್ಥಳ 


ಸೋಲಿ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೪೭ 
ಪರಿಶೀಲನೆ ಮಾಡಿ ವರದಿ ನೀಡಿರುತ್ತಾರೆ . ನಂತರ ಶಾಶ್ವತ ನೋಂದಣಿ ಪತ್ರ ನೀಡುವಂತೆ ಜಂಟಿ ನಿರ್ದೆಶಕರಾದ ಶ್ರೀ . 
ಎನ್. ಸಿ. ನಾಗರಾಜು ರವರನ್ನು ದಿನಾಂಕ : 28 -01- 2009 ರಂದು ಭೇಟಿ ಮಾಡಿ ವಿನಂತಿಸಿಕೊಂಡಾಗ ಅವರು ನಿನ್ನ ರೆಕಾರ್ಡ್ 
ಬೇಲೂರು 

ಯಿಂದ ನಮ್ಮ ಕಚೇರಿಗೆ ಬಂದಿರುವುದಾಗಿ ಶಾಶ್ವತ ನೋಂದಣಿ ಪತ್ರ ನೀಡಲು 
ಲಂಚದ ಹಣ ರೂ .10.000 / - (ರೂಪಾಯಿ : ಹತ್ತು ಸಾವಿರಗಳು ಮಾತ ) ಕೊಡಲು ಒತ್ತಾಯಿಸಿದ್ದರಿಂದ ಅಷ್ಟೊಂದು 
ಹಣವನ್ನು ಕೊಡಲು ಸಾಧ್ಯವಾಗದ ಕಾರಣ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ ಅನ್ವಯ ಲೋಕಾಯುಕ್ತರಲ್ಲಿ ದೂರು 
ಸಲ್ಲಿಸಿದ್ದಾರೆ. ಲೋಕಾಯುಕ್ತರು 1988ರ ಕಲಂ .7, 13(1)( ಡಿ) ಜೊತೆಯಲ್ಲಿ ಓದಲಾದ 13( 2) ರ ಅಡಿಯಲ್ಲಿ ದೂರನ್ನು 
ದಾಖಲಿಸಿಕೊಂಡು ಸದರಿ ದೂರಿನಂತೆ ತನಿಖಾಧಿಕಾರಿಗಳು ಬಲೆಬೀಸುವ ಎಲ್ಲಾ ಔಚಿತ್ಯಪೂರ್ಣ ಕಾರ್ಯಕ್ರಮಗಳನ್ನು 
ನೆರವೇರಿಸಿದ ನಂತರ ದಿನಾಂಕ: 29 - 01- 2009 ರಂದು ಹಾಸನದಲ್ಲಿ ಬೀಸಿದ ಟ್ರಾಪ್ ಯಶಸ್ವಿಯಾಗಿ ಶ್ರೀ . ಎನ್.ಸಿ. 
ನಾಗರಾಜು , ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾಸನ ರವರು ತಮ್ಮ ಅಕ್ರಮ ಸಂಭಾವನೆಯಾದ ರೂ .5,000/ 
ಗಳನ್ನು ಸದರಿ ಕೆಲಸವನ್ನು ಮಾಡಲು ಕೇಳಿ ಪಡೆಯುತ್ತಿದ್ದಾಗ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಆಪಾದಿತ ಅಧಿಕಾರಿಯ ಬಲಗೈ 
ಮತ್ತು ಎಡಗೈ ಬೆರಳುಗಳನ್ನು ವಸ್ತು ಸೋಡಿಯಂ ಕಾರ್ಬೋನೇಟ್ ದ್ರಾವಣದಲ್ಲಿ ಮಾರ್ಜನೆ ಮಾಡಿ ಫಿನಾಪಲಿನ್ ಪರೀಕ್ಷೆಗೆ 
ಒಳಪಡಿಸಿದಾಗ ಅದು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದು ರಾಸಾಯನಿಕ ತಜ್ಞರ ಪರೀಕ್ಷಣಾ ವರದಿಯಿಂದಲೂ ಸಹ 
ದೃಢಪಟ್ಟಿರುತ್ತದೆ. ನೆರಳು ಸಾಕ್ಷಿಯ ಅಕ್ರಮ ಸಂಭಾವನೆಯ ಬೇಡಿಕೆ ಮತ್ತು ನಡೆಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ 
ಹಾಗು ಆಪಾದಿತ ಅಧಿಕಾರಿ ನಡುವಿನ ವ್ಯವಹಾರಗಳನ್ನು ಗಮನಿಸಿರುತ್ತಾರೆ ಮತ್ತು ಸಂಭಾಷಣೆಯನ್ನು ಆಲಿಸಿರುತ್ತಾರೆ. 
ಆಪಾದಿತರಾದ ಶ್ರೀ . ಎನ್. ಸಿ. ನಾಗರಾಜು ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾಸನ ರವರು ಫಿರ್ಯಾದಿ ಶ್ರೀ . 
ಕೆ.ಆರ್. ಜಯಶಂಕರ್ ರವರಿಂದ ಅಕ್ರಮ ಸಂಭಾವನೆಯಾದ ರೂ .5,000/ - (ರೂಪಾಯಿ : ಐದು ಸಾವಿರಗಳು ಮಾತ್ರ) ಗಳ 
ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದಾಗ ಖಾಸಗಿ ಹೋಟೆಲ್‌ನಲ್ಲಿ ಪಂಚರ ಸಮಕ್ಷಮ ವಶಪಡಿಸಿಕೊಳ್ಳಲಾಗಿದೆ. 
5 . ಪ್ರಕರಣದ ಅಂಶಗಳನ್ನು ಗಮನಿಸಿದಾಗ ಶ್ರೀ ಎನ್. ಸಿ. ನಾಗರಾಜ್, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, (ಅಮಾನತ್ತಿನಲ್ಲಿ) ಇವರು ತಮ್ಮ ಕರ್ತವ್ಯ ನಿರ್ವಹಣೆ ಹಾಗೂ ನಡತೆಯಲ್ಲಿ ಸದಾ ನಡತೆ ನಿಯಮಕ್ಕೆ ಬದ್ಧವಾಗಿ 
ನಡೆದುಕೊಳ್ಳಬೇಕಿರುತ್ತದೆ. ಈ ಪ್ರಕರಣದಲ್ಲಿ ಲೋಕಾಯುಕ್ತರು ಸಾಕ್ಷಾಧಾರಗಳು / ದಾಖಲೆಗಳು/ ಸಾಕ್ಷಿಗಳ ಹೇಳಿಕೆ 
ಇತ್ಯಾದಿಯನ್ನು ಒಗ್ಗೂಡಿಸಿಕೊಂಡು ಸಲ್ಲಿಸಿರುವ ಅಂತಿಮ ತನಿಖಾ ವರದಿಯ ಅಂಶಗಳಿಂದ ಅಧಿಕಾರಿಗಳ ವಿರುದ್ಧದ ಆಪಾದನೆ 
ಮೇಲ್ನೋಟಕ್ಕೆ ಸಾಬೀತಾಗಿದ್ದು, ಪ್ರಕರಣ ಸದೃಢ ಸಾಕ್ಷಾಧಾರಗಳಿಂದ ಕೂಡಿದ್ದು , ಸತ್ಯಾಸತ್ಯತೆಯ ಬೆಳಕಿಗೆ ಅಧಿಕಾರಿಗಳನ್ನು 
ಅಭಿಯೋಜನೆಗೆ ಒಳಪಡಿಸುವ ಅವಶ್ಯಕತೆಯ ಬಗ್ಗೆ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 
6. ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧ ಕಾಯ್ದೆ 1988 ರ ಕಲಂ.7. 13(1)( ಡಿ ) ಜೊತೆಗೆ ಓದಲಾದ 
ಕಲಂ. 13 (2) ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾಗಿ 
ಮನವರಿಕೆಯಾಗಿದೆ. ಆದುದರಿಂದ ಇವರನ್ನು ಲಂಚ ನಿರೋಧಕಾಯ್ದೆ 1988ರ ಅನ್ವಯ 7 13 (1 ) ( ಡಿ ) ಜೊತೆಗೆ 13 ( 2 ) 
ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯವೆಂದು ಸರ್ಕಾರ ಮನಗಂಡಿದೆ. 
7. ಸಕ್ಷಮ ಪ್ರಾಧಿಕಾರ / ಶಿಸ್ತು ಪ್ರಾಧಿಕಾರವಾದ ಸರ್ಕಾರವು ಆಪಾದಿತರನ್ನು ಕೆಲಸದಿಂದ ತೆಗೆದುಹಾಕಲು ಅಧಿಕಾರವುಳ್ಳದ್ದಾಗಿದೆ. 
ಆದ್ದರಿಂದ ಲಂಚನಿರೋಧಕಾಯ್ದೆ 1988ರ ಕಲಂ 19 ( ಸಿ) ರ ಅಡಿ ಆಪಾದಿತ ಅಧಿಕಾರಿಯಾದ ಶ್ರೀ . ಎನ್. ಸಿ. ನಾಗರಾಜು, 
ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾಸನ ರವರನ್ನು ಕಲಂ, 7 ಮತ್ತು 13 (1) ( ಡಿ) ಜೊತೆಗೆ 13 ( 2) ರ 
ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರವು ಈ ಕೆಳಗಿನಂತೆ ಮಂಜೂರಾತಿ ಆದೇಶ ನೀಡಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 29 ಕೈಸೇವಿ 2009 ( ಭಾಗ) ಬೆಂಗಳೂರು, ದಿನಾಂಕ: 9ನೇ ನವೆಂಬರ್ 2009 
8. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಆರೋಪಿಯಾದ ಶ್ರೀ ಎನ್. ಸಿ . ನಾಗರಾಜು, ಹಿಂದಿನ ಜಂಟಿ 
ನಿರ್ದೆಶಕರು , ಜಿಲ್ಲಾ ಕೈಗಾರಿಕಾ ಕೇಂದ್ರ , ಹಾಸನ ( ಅಮಾನತ್ತು) ಇವರನ್ನು ಹುದ್ದೆಯಿಂದ ತೆಗೆದು ಹಾಕುವ ( ವಜಾ ಮಾಡುವ) 
ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಶ್ರೀ ಎನ್. ಸಿ. ನಾಗರಾಜು, ಹಿಂದಿನ ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ 
ಕೇಂದ್ರ, ಹಾಸನ ( ಅಮಾನತ್ತು) ಇವರನ್ನು ಲಂಚನಿರೋಧ ಕಾಯ್ದೆ ಕಲಂ 7, 13 (1)( ಡಿ) ಜೊತೆಯಲ್ಲಿ ಓದಲಾದ ಕಲಂ. 
13 ( 2) ರ ಪ್ರಕಾರ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಗಗೊಳಿಸಲು ಮಂಜೂರಾತಿ ನೀಡಿದೆ. 
9. ಕರ್ನಾಟಕ ಸರ್ಕಾರದ ವ್ಯವಹಾರ ನಿಯಮಾವಳಿ 1977ರ ಅನ್ವಯ ಈ ಮೇಲ್ಕಂಡ ಆದೇಶವನ್ನು ಈ ಕಚೇರಿಯ 
ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ದಿನಾಂಕ: 09.11.2009 ರಂದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಸಿ. ಪ್ರಕಾಶ್ 
ಪಿ . ಆರ್ , 2576 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು) 


೩೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ವಿಷಯ : ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಖಾಲಿ ಇರುವ ಹೆಚ್ಚುವರಿ ಹುದ್ದೆಗಳನ್ನು ರದ್ದುಗೊಳಿಸುವ 

ಕುರಿತು, 
ಓದಲಾಗಿದೆ: ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ಪತ್ರ ಸಂಖ್ಯೆ :ಗಭೂಇ.ಸಿಬ್ಬಂದಿ - ಅ.2: 

2008 - 09 : 1181, ದಿನಾಂಕ: 18 - 7 - 2009 . 
ಪಸ್ತಾವನೆ: 

ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರು ಮೇಲೆ ಓದಲಾದ ಪತ್ರದಲ್ಲಿ , ಗಣಿ ಮತ್ತು ಭೂವಿಜ್ಞಾನ 
ಇಲಾಖೆಯಲ್ಲಿ ನೂತನವಾಗಿ ರಚಿಸಲ್ಪಟ್ಟಿರುವ ಜಿಲ್ಲೆಗಳಲ್ಲಿ ಹಿರಿಯ ಭೂವಿಜ್ಞಾನಿ, ಖನಿಜ ಮತ್ತು ಅಂತರ್ಜಲ ಕಛೇರಿಗಳನ್ನು 
ತೆರೆಯಲು ಪ್ರಸ್ತಾವನೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಹೊಸ ಜಿಲ್ಲಾ ಕಛೇರಿಗಳಿಗೆ ಅಗತ್ಯವಿರುವ ಹುದ್ದೆಗಳನ್ನು ಸೃಷ್ಟಿಸಲು 
ಕೋರುತ್ತಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಖಾಲಿ ಇರುವ 84 ಹೆಚ್ಚುವರಿ ಹುದ್ದೆಗಳನ್ನು 
ಆಧ್ಯರ್ಪಣಗೊಳಿಸುತ್ತಿರುವುದಾಗಿ ತಿಳಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಯ ಸಹಮತಿ ಕೋರಿ ಸಲ್ಲಿಸಲಾಗಿ ಆ ಇಲಾಖೆಯು ಒಟ್ಟು 26 
ಹುದ್ದೆಗಳನ್ನು ಸೃಷ್ಟಿಸಲು ಸಹಮತಿ ನೀಡುತ್ತಾ Department of Mines and Geology may also ensure that 84 posts 
which are redundant/ surplus are also abolished ಎಂಬುದಾಗಿ ತಿಳಿಸಿರುತ್ತದೆ . 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. 

ಸರ್ಕಾರದ ಅದೇಶ ಸಂಖ್ಯೆ:ಸಿಐ .76:ಎಂಜಿಎಸ್.2008, ಬೆಂಗಳೂರು, ದಿನಾಂಕ : 7ನೇ ನವೆಂಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಖಾಲಿ ಇರುವ ಅನುಬಂಧದಲ್ಲಿನ ಒಟ್ಟು 
84 ಹೆಚ್ಚುವರಿ ಹುದ್ದೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ.776 : ವೆಚ್ಚ.1: 2009 ದಿನಾಂಕ:10 - 07 - 2009ರಲ್ಲಿ 
ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಪಿ. ರಾಮಕೃಷ್ಣ 
ಪೀಠಾಧಿಕಾರಿ(ಗಣಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

ಅನುಬಂಧ 
ಹುದ್ದೆಗಳ 

ಹುದ್ದೆಗಳಿರುವ 
ಲೆಕ್ಕ ಶೀರ್ಷಿಕೆ 
ಶೇಣಿ 
ಸಹಾಯಕ 7275 -13350 

2702 -02 -005- 0- 51( NP ) ಹಿರಿಯ ಭೂ ವಿಜ್ಞಾನಿ 
ಬೈರಿಗೆದಾರ 

( ಅಂತರ್ಜಲ) , ಬೆಂಗಳೂರು 
2702- 02 - 005- 0 -51 ( NP) ಹಿರಿಯ ಭೂ ವಿಜ್ಞಾನಿ 

( ಅಂತರ್ಜಲ) , ಬೆಳಗಾವಿ 
2702 -02 -005 -0 -15 ( NP) ಹಿರಿಯ ಭೂ ವಿಜ್ಞಾನಿ ( ಖನಿಜ), 

- ಚಿಕ್ಕಬಳ್ಳಾಪುರ 
2853 - 02 - 001 - 0- 01 ( NP) | ಕೇಂದ ಕಛೇರಿ, ಬೆಂಗಳೂರು 
2702-02- 005-0- 15( NP) ಹಿರಿಯ ಭೂ ವಿಜ್ಞಾನಿ ( ಖನಿಜ), 

ಹಾಸನ | 
2702- 02- 005- 0 - 51 (NP) ಹಿರಿಯ ಭೂ ವಿಜ್ಞಾನಿ, 

( ಅಂತರ್ಜಲ) , ಕೋಲಾರ 
2702 - 02 -005- 0 -15( NP ) 

ಉಪ ನಿರ್ದೇಶಕರು, 

ಮಂಗಳೂರು 
2702 -02- 005- 0- 15( NP ) | ಉಪ ನಿರ್ದೇಶಕರು, ರಾಮನಗರ 
2702- 02 - 005-0- 15( NP) ಹಿರಿಯ ಭೂ ವಿಜ್ಞಾನಿ ( ಖನಿಜ), 

ಮಂಡ್ಯ 


ವೇತನ 


ಹುದ್ದೆ 


ಸಂಖ್ಯೆ 
1 . 


1 . 


ಭಾಗ - ೧ 


೩೬೪೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 
ವೇತನ ಹುದ್ದೆಗಳ 

ಲೆಕ್ಕ ಶೀರ್ಷಿಕೆ 
ಶೇಣಿ ಸಂಖ್ಯೆ 

2702- 02 -005-0-15 (NP) 


ಹುದ್ದೆ. 


ಹುದ್ದೆಗಳಿರುವ 


ಹಿರಿಯ ಭೂ ವಿಜ್ಞಾನಿ, 
( ಅಂತರ್ಜಲ), ತುಮಕೂರು 


15 


ఒట్టు | 
11400 - 21600 | 


2702- 02 -005- 0- 15 ( NP ) 


ಸಹಾಯಕ 
ಕೊರೆಯುವ 
ಇಂಜಿನಿಯರ್ 


ಹಿರಿಯ ಭೂ ವಿಜ್ಞಾನಿ, ( ಖನಿಜ) 

ಹಾಸನ 


1 


. 


2702- 02 - 005 - 0 - 15 ( NP ) | ಹಿರಿಯ ಭೂ ವಿಜ್ಞಾನಿ , ( ಖನಿಜ) 

ಶಿವಮೊಗ್ಗ 
2702 - 02 - 005 - 0 -15 ( NP) ಕೇಂದ ಕಛೇರಿ, ಬೆಂಗಳೂರು 
2702-02 -005 -0-15( NP) | ಹಿರಿಯ ಭೂ ವಿಜ್ಞಾನಿ , ( ಖನಿಜ ) 

ಕೊಪ್ಪಳ 


1 . 


| 


5 


- ಒಟ್ಟು 
4800 - 7275 


ಗುಂಪು ` ಡಿ ` 


2702 -02 -005 - 0 -15( NP) 


| 


ಕೇಂದ ಕಛೇರಿ, ಬೆಂಗಳೂರು 


- 


3 


ಒಟ್ಟು 
8225 - 16000 


ಡಿಲ್ಲರ್ ಕಮ್ | 
ಮೆಕಾನಿಕ್ 


2702 - 02-005-0- 15 ( NP) 


ಉಪ ನಿರ್ದೇಶಕರು , ತುಮಕೂರು 


2853 -02 - 001- 0- 01( NP) 
2702 - 02 - 005 - 0- 15 ( NP ) 


ಕೇಂದ ಕಛೇರಿ, ಬೆಂಗಳೂರು 
ಕೇಂದ ಕಛೇರಿ, ಬೆಂಗಳೂರು 


1 


. 


ಒಟ್ಟು 


14050 - 25050 | 


ಕೊರೆಯುವ 
ಇಂಜಿನಿಯರ್ 


1 


. 


2702- 02 - 005- 0 -15 (NP) 


ಹಿರಿಯ ಭೂ ವಿಜ್ಞಾನಿ ( ಖನಿಜ) , 

ಗುಲಬರ್ಗಾ 


ಒಟ್ಟು 
11400 - 21600 


2702- 02 -005- 0- 51( NP) 


ಭೂ ಭೌತ 
ವಿಜ್ಞಾನಿ 


2702 -02 -005 -0 -51 ( NP) 


2702 - 02 - 005 - 0- 51 ( NP ) 


ಹಿರಿಯ ಭೂ ವಿಜ್ಞಾನಿ , 
( ಅಂತರ್ಜಲ) ಬೀದರ್ 
ಹಿರಿಯ ಭೂ ವಿಜ್ಞಾನಿ , 
( ಅಂತರ್ಜಲ), ಚಿತ್ರದುರ್ಗ 
ಹಿರಿಯ ಭೂ ವಿಜ್ಞಾನಿ, 
( ಅಂತರ್ಜಲ), ಕಾರವಾರ | 

ಹಿರಿಯ ಭೂ ವಿಜ್ಞಾನಿ , 
( ಅಂತರ್ಜಲ) , ರಾಯಚೂರು 

ಹಿರಿಯ ಭೂ ವಿಜ್ಞಾನಿ, 
( ಅಂತರ್ಜಲ), ಶಿವಮೊಗ್ಗ 


2702- 02 -005- 0-51( NP) 


2702- 02 -005 - 0-51 ( NP ) 


5 . 


ಒಟ್ಟು 
50200 
82005 


1 


2702 - 02 - 005 - 0 - 15 ( NP) | 


ಸಹಾಯಕ 
ಕಮ್ 
ಆಪರೇಟರ್ 


ಜಂಟಿ ನಿರ್ದೆಶಕರು , ಬಳ್ಳಾರಿ 


2702- 02 - 005-0- 15 ( NP ) | ಹಿರಿಯ ಭೂ ವಿಜ್ಞಾನಿ (ಖನಿಜ), 

ಚಿಕ್ಕಮಗಳೂರು 
2702 - 02- 005- 0- 15 ( NP) | ಉಪ ನಿರ್ದೇಶಕರು, ಚಿತ್ರದುರ್ಗ, 


೩೬೫೦ 


ಭಾಗ - ೧ 


ಹುದ್ದೆಗಳಿರುವ 


ಹುದ್ದೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 
ವೇತನ ಹುದ್ದೆಗಳ 

ಲೆಕ್ಕ ಶೀರ್ಷಿಕೆ 
ಶೇಣಿ 

1 . 2702 - 02- 005- 0 - 51 ( NP) 


| ಸಂಖ್ಯೆ 


2702- 02- 005- 0 -51 (NP) 


2853 - 02 - 001 - 0 - 01 ( NP) 
2853 - 02 -102 - 0- 01 ( NP ) 
2702 -02 -005- 0- 15( NP ) 
2702 -02 - 005 -0 -15( NP) 


ಹಿರಿಯ ಭೂ ವಿಜ್ಞಾನಿ 
( ಅಂತರ್ಜಲ), ಧಾರವಾಡ 

ಹಿರಿಯ ಭೂ ವಿಜ್ಞಾನಿ 
( ಅಂತರ್ಜಲ), ಗುಲಬರ್ಗಾ 
ಕೇಂದ ಕಛೇರಿ, ಬೆಂಗಳೂರು 
ಕೇಂದ್ರ ಕಛೇರಿ, ಬೆಂಗಳೂರು 
ಜಂಟಿ ನಿರ್ದೇಶಕರು, ಮೈಸೂರು 
ಹಿರಿಯ ಭೂ ವಿಜ್ಞಾನಿ ( ಖನಿಜ), 

ಕೋಲಾರ 
ಹಿರಿಯ ಭೂ ವಿಜ್ಞಾನಿ ( ಖನಿಜ), 

- ಮೈಸೂರು 
ಹಿರಿಯ ಭೂ ವಿಜ್ಞಾನಿ 
( ಅಂತರ್ಜಲ), ರಾಯಚೂರು 

ಹಿರಿಯ ಭೂ ವಿಜ್ಞಾನಿ 
( ಅಂತರ್ಜಲ), ತುಮಕೂರು 


2702- 02- 005 -0 - 15 ( NP) 


2702 -02-005 -0-51( NP ) 


2702 - 02 - 005 - 0- 51 ( NP ) 


- 


38 


2853-02-001 - 0 - 01 ( NP) . 


ಕೇಂದ್ರ ಕಛೇರಿ, ಬೆಂಗಳೂರು 


ಒಟ್ಟು 
ಖನಿಜ 

11400 - 21600 
ತಂತ್ರಜ್ಞರು 

- ಒಟ್ಟು 
ಉಪ ಮುಖ್ಯ | 

18150 - 26925 
ಕೊರೆಯುವ 
ಇಂಜಿನಿಯರ್ 


| 


1 


2702 - 02 - 005-0- 15 ( NP ) | ಕೇಂದ್ರ ಕಛೇರಿ, ಬೆಂಗಳೂರು 


1 


. 


ಒಟ್ಟು 
ಶೀಘಲಿಪಿಗಾರ | 7275 - 13350 | 


2702- 02 - 005 - 0- 15 ( P ) 
2702- 02 - 005 - 0 - 15 ( NP) 
2853 - 02 -102 -0 -01 ( P ) 


ಕೇಂದ ಕಛೇರಿ, ಬೆಂಗಳೂರು 
ಕೇಂದ ಕಛೇರಿ, ಬೆಂಗಳೂರು 
ಕೇಂದ ಕಛೇರಿ, ಬೆಂಗಳೂರು 


- 


3 


ಒಟ್ಟು 
5800 - 10500 


2702- 02 -005 - 0 -15( NP) 


ಟೆಲಿಫೋನ್ 
ಆಪರೇಟರ್ 


ಕೇಂದ್ರ ಕಛೇರಿ, ಬೆಂಗಳೂರು 


1 . 


2853 - 02 - 001 - 0- 01 ( NP ) 


ಕೇಂದ ಕಛೇರಿ, ಬೆಂಗಳೂರು 


| 


ಒಟ್ಟು 
5500 - 9500 
5500 - 9500 


2 
2 


ಟರ್ನರ್ 


- 


2702- 02 - 005 - 0 -15 ( NP ) | ಉಪ ನಿರ್ದೇಶಕರು, ಚಿತ್ರದುರ್ಗ, 
2702 -02- 005- 0- 15( NP ) | ಉಪ ನಿರ್ದೇಶಕರು, ಚಿತ್ರದುರ್ಗ , 


ವೆಲ್ಡರ್‌ 


ಒಟ್ಟು 


3 


ಜುಮ್ಲಾ 


| 


84 


ಎ . ಪಿ . ರಾಮಕೃಷ್ಣ 
ಪೀಠಾಧಿಕಾರಿ( ಗಣಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಪಿ. ಆರ್ . 2580 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೫೧ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ , ಗುಲ್ಬರ್ಗಾ ತಾಲ್ಲೂಕು ಓಕಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಓಕಳಿ ಗ್ರಾಮದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 

ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 12 /06/2009ರ 

ಪತ್ರ ಸಂಖ್ಯೆ: ಮುಇಂ/ಸನೀ ( ಉ ) ವ/ ಬಿಜಾ/ ಭೂಸ್ವಾಪ್ರ / 2009 - 10/ 3463. 
ಪ್ರಸ್ತಾವನೆ: 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಓಕಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಓಕಳಿ ಗ್ರಾಮದ 
ಜಮೀನುಗಳಿಗೆ ಗುಲ್ಬರ್ಗಾದ 2ನೇ ಹೆಚ್ಚುವರಿ ( ಹಿರಿಯ ಶ್ರೇಣಿ) ನ್ಯಾಯಾಲಯವು ಎಲ್.ಎ .ಸಿ. ಪ್ರಕರಣಗಳಲ್ಲಿ ನೀಡಿದ 
ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 19 / 01/ 995 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 19 /09/1996 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1) ರಡಿ ಗುಲ್ಬರ್ಗಾದ 2ನೇ ಹೆಚ್ಚುವರಿ ಸಿವಿಲ್ 
ನ್ಯಾಯಾಲಯದ ( ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ಎಲ್. ಎ. ಸಿ. ಪ್ರಕರಣ ಸಂಖ್ಯೆ:193/ 99, 194/99 ಮತ್ತು 195/99ನ್ನು 
ದಾಖಲಿಸಿದ್ದು , ಈ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ಪ್ರತಿ ಎಕರೆಗೆ ರೂ .37 ,200 /- ಗಳಂತೆ ಪರಿಹಾರ ಧನವನ್ನು ಹೆಚ್ಚಿಸಿ 
ಇನ್ನಿತರ ಶಾಸನಬದ್ದ ಸವಲತ್ತುಗಳನ್ನು ನೀಡುವಂತೆ ತೀರ್ಪು ನೀಡಿದೆ. ಎಲ್. ಎ.ಸಿ. ಸಂಖ್ಯೆ :193/99ರಲ್ಲಿ ನ್ಯಾಯಾಲಯವು 
ದಿನಾಂಕ 07 /01/ 03ರ ತೀರ್ಪನ್ನು ಪ್ರಶ್ನಿಸಿ ಭೂಸ್ವಾಧೀನಾಧಿಕಾರಿಗಳು ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ 
ಎಲ್.ಎ .ಸಿ.ಎ . 358 / 03ನ್ನು ದಾಖಲಿಸಿದ್ದು, ಸದರಿ ನ್ಯಾಯಾಲಯವು ದಿನಾಂಕ 02 / 07 / 04ರ ತೀರ್ಪಿನಲ್ಲಿ ಕೆಳನ್ಯಾಯಾಲಯದ 
ತೀರ್ಪನ್ನು ಸ್ಥಿರೀಕರಿಸಿದೆ. ಈ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ : ಲಾ 582 
ಎಲ್‌ಎಸ್‌ಪಿ 2005 , ದಿನಾಂಕ 19 /12/2005ರಲ್ಲಿ ಅಭಿಪ್ರಾಯ ನೀಡಿದೆ. ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ 
ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
ಎಲ್‌ಎಸಿ 

ಓಕಳಿ ಗ್ರಾಮದ ವಿಸ್ತೀರ್ಣ | ಪರಿಹಾರ ಮೊತ್ತ 
ಎಲ್‌ಎಸಿಎ 
ಸಂಖ್ಯೆ 

ಸ . ನಂ . 

ಎ - ಗುಂ . ರೂ . ಗಳಲ್ಲಿ 
193799 358 /03 | 84 / ಜ , 85 /5 2 - 10 

257480 


m)2|-| 


194 /99 


84 /3 , 84 /6ಬಿ, 84 / 6 


4 -14 


497794 


3 


| 


195/ 99 


84 , 84 /2 ,847ಸಿ 


3 - 25 


414828 


ಒಟ್ಟು 

1170102 
• ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 104 ಭೂಸ್ವಾಪ್ರ 2009, ಬೆಂಗಳೂರು, ದಿನಾಂಕ 12ನೇ ಅಕ್ಟೋಬರ್ 2009 . 

ಗುಲ್ಬರ್ಗಾ ಜಿಲ್ಲೆ , ಗುಲ್ಬರ್ಗಾ ತಾಲ್ಲೂಕು ಓಕಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಓಕಳಿ 
ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್.ಎ . ಸಿ. ಪ್ರಕರಣಗಳಲ್ಲಿ 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ 
ರೂ .11, 70,102 - 00 ಗಳನ್ನು ( ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರದ ಒಂದುನೂರ ಎರಡು ರೂ . ಗಳು ಮಾತ್ರ) ಪ್ರಸ್ತಾವನೆಯಲ್ಲಿ 
ತಿಳಿಸಿರುವ ಪ್ರಕರಣಗಳಿಗೆ ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


೩೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 -800 -1- 00 -ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ 16 / 05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2436 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲ್ಲೂಕು, ತಾವರಕೆರೆ ಮುಳ್ಳಕೆರೆ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್ 

ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 14 ( 2) ಮಸಾವಿ 2009 ದಿನಾಂಕ:16 .02.2009 

2. ದಿನಾಂಕ 21 .08. 2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ 

ಪತ್ರದ ಸಂಖ್ಯೆ: ಮುಸದ/ ತಾಂ .4 /ಸಇಂ.10 / ದಾವಣಗೆರೆ ( ಚನ್ನಗಿರಿ/ ತಾವರಕೆರೆ ಮುಳ್ಳಕೆರೆ ಅಭಿವೃದ್ಧಿ 
/ 2009 / 3346 . 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10. 2009ರ ಪತ್ರ ಸಂಖ್ಯೆ: 

ಮುಸದ / ಆಪ್ತಶಾಖೆ/ ಟೆಂಡರ್/ 08 - 09 /3055. 
ಪ್ರಸ್ತಾವನೆ: 

ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲ್ಲೂಕು, ತಾವರಕೆರೆ ಮುಳ್ಳಕೆರೆ ಅಭಿವೃದ್ಧಿ ಕಾಮಗಾರಿಯ 36.50 ಲಕ್ಷ ರೂ . ಗಳ 
ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 04 /02 / 2009ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಲಾವದಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ದಾವಣಗೆರೆ ಜಿಲ್ಲಾ ಟೆಂಡರ್‌ ಬಲೆಟಿನ್ 

07. 02 . 2009 
ಕನ್ನಡಪ್ರಭ ದಿನ ಪತ್ರಿಕೆ 

11 . 02 .2009 
_ 3 | ವಿಜಯ ಕರ್ನಾಟಕ ದಿನ ಪತ್ರಿಕೆ 

11 .02.2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 07 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಇಬ್ಬರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರುಗಳನ್ನು ದಿನಾಂಕ 
18 /06 / 09ರಂದು ತೆರೆಯಲಾಗಿದೆ. ಟೆಂಡರ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
| ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 35 ,90 ,515 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 35 ,85 ,468/ 
ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ ಪ್ರಸಕ್ತ ಸಾಲಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 
ದರ್ಜೆ 

ಅಂದಾಜಿನ ದರಗಳ | ದರಗಳ ಮೇಲಿನ 
ಕ್ರ. ಸಂ 

ನಮೂದಿಸಿರುವ ದರಗಳಂತೆ | 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ ರೂ . 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
ಜಿ , ಎ . ಪಾಟೀಲ್ , 1ನೇ 

41, 74 ,692 / 

16 . 27 

16 .43 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
ಎಮ್. ಜಿ . ಮಂಜುನಾಥ್ , 

46 ,50, 795 / 

29 .53 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 


29 .71 


ಹೆಚ್ಚು 


6) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

೩೬೫೩ 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಜಿ.ಎ . ಪಾಟೀಲ್ 1ನೇ ದರ್ಜೆ ಗುತ್ತಿಗೆದಾರರು ಅತಿ ಕಡಿಮೆ ದರ ನೀಡಿರುವ 
ಟೆಂಡರದಾರರಾಗಿದ್ದು ಇವರು ನಮೂದಿಸಿರುವ ಮೊತ್ತ ರೂ . 41,74,692 / - ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16 .43ರಷ್ಟು ಹೆಚ್ಚಾಗಿದ್ದು, 
ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10 / 09ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು . ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 35,85,468/- ಗಳ ಮೇಲೆ ಶೇಕಡ 10.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 
39 ,44,015 /- ಗಳಿಗೆ ಕಾಮಗಾರಿಯನ್ನು ಶ್ರೀ ಜಿ.ಎ. ಪಾಟೀಲ್ 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 

ಹೈ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 65 ಅಪಿಬಂ 2009, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲ್ಲೂಕು, ತಾವರಕೆರೆ ಮುಳ್ಳಕೆರೆ 
ಅಭಿವೃದ್ಧಿ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ 
ಇಡಲಾದ ಮೊತ್ತ ರೂ . 35,85 ,468/ - ಗಳ ಮೇಲೆ ಶೇಕಡ 10. 00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 39,44, 015 /- ಗಳಿಗೆ 
(ಮೂವತ್ತೊಂಬತ್ತು ಲಕ್ಷದ ನಲವತ್ತನಾಲ್ಕು ಸಾವಿರದ ಹದಿನೈದು ರೂ . ಗಳು ಮಾತ್ರ) ಶ್ರೀ ಜಿ.ಎ . ಪಾಟೀಲ್, 1ನೇ ದರ್ಜೆ 
ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ:20 /01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್. 2551 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 
ವಿಷಯ : ದಾವಣಗೆರೆ ಜಿಲ್ಲೆ , ಹರಿಹರ ತಾಲ್ಲೂಕು, ಕೊಂಡಜ್ಜಿ ಬಳಿ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯ 

ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಆದೇಶ ಸಂಖ್ಯೆ: 1068 

ದಿನಾಂಕ:27. 08.2009 
2. ದಿನಾಂಕ 03.10. 2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ 

ಪತ್ರದ ಸಂಖ್ಯೆ: ಮುಸದ/ ತಾಂ .4 / ಸಂ .10 / ದಾವಣಗೆರೆ/ ಹರಿಹರ/ಕೊಂಡಜ್ಜಿ/ ಹಳ್ಳ/ ಚೆಕ್‌ಡ್ಯಾಂ/2009 /3872. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10 .2009ರ ಪತ್ರ ಸಂಖ್ಯೆ : 
ಮುಸದ / ಆಪ್ತಶಾಖೆ/ ಟೆಂಡರ್ /08 - 09 /3055 . 


ಪ್ರಸ್ತಾವನೆ : 


ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕು, ಕೊಂಡಜ್ಜಿ ಬಳಿ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯ 
ಕಾಮಗಾರಿಯ 13.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 27. 08. 2009ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


31. 85 


ಹೆಚ್ಚು 


೩೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ . 
ದಾವಣಗೆರೆ ಜಿಲ್ಲಾ ಟೆಂಡರ್‌ ಬಲೆಟಿನ್ 

13. 02 . 2009 
| 2 | ಪ್ರಜಾವಾಣಿ ದಿನ ಪತ್ರಿಕೆ 

13. 02 .2009 | 
3 | ಉದಯವಾಣಿ ದಿನ ಪತ್ರಿಕೆ 

13.02 .2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್ ಫಾರಂ ಪಡೆದ 6 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಇಬ್ಬರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರುಗಳನ್ನು ದಿನಾಂಕ 
07 /07 /09ರಂದು ತೆರೆಯಲಾಗಿದೆ . ಟೆಂಡರ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ : 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1291,978 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 12,63 , 651 / 
| ಗುತ್ತಿಗೆದಾರರ ಹೆಸರು ಮತ್ತು | 

ಮಂಜೂರಾದ ಪ್ರಸಕ್ತ ಸಾಲಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 
ದರ್ಜೆ 

ಅಂದಾಜಿನ ದರಗಳ | ದರಗಳ ಮೇಲಿನ 
ಕ್ರ. ಸಂ 

ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ ರೂ . 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
ಒ .ವೀರಭದ್ರಪ್ಪ , 1ನೇ 

15 ,29,780 / 

18.40 

21 . 06 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
ಆರ್ .ವಿರುಪಾಕ್ಷಪ್ಪ, 1ನೇ 

16, 66 ,247/ 

28.96 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಒ.ವೀರಭದ್ರಪ್ಪ 1ನೇ ದರ್ಜೆ ಗುತ್ತಿಗೆದಾರರು ಅತಿ ಕಡಿಮೆ ದರ ನೀಡಿರುವ 
ಟೆಂಡರದಾರರಾಗಿದ್ದು ಇವರು ನಮೂದಿಸಿರುವ ಮೊತ್ತ ರೂ . 15,29 ,780/ - ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 21.06 ರಷ್ಟು ಹೆಚ್ಚಾಗಿದ್ದು , 
ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 / 0 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 12,63,651/- ಗಳ ಮೇಲೆ ಶೇಕಡ 12 .00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .14,15,289 / - ಗಳಿಗೆ ಕಾಮಗಾರಿಯನ್ನು ಶ್ರೀ ಒ.ವೀರಭದ್ರಪ್ಪ 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 
- ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 72 ಅಪಿಬಂ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕು, ಕೊಂಡಜ್ಜಿ ಬಳಿ 
ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 12 ,63,651/ - ಗಳ ಮೇಲೆ ಶೇಕಡ 12.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ . 14,15,289/ - ಗಳಿಗೆ ( ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂ . ಗಳು ಮಾತ್ರ) ಶ್ರೀ 
ಒ.ವೀರಭದ್ರಪ್ಪ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೫೫ 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ:20/ 01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2552 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ವಿಷಯ : ಶಿವಮೊಗ್ಗ ಜಿಲ್ಲೆ, ಸೊರಬ ತಾಲ್ಲೂಕು, ಜಡೆಕಲ್ಲಕೊಪ್ಪ ಗ್ರಾಮದ ಬಳಿ ಹಳ್ಳಕ್ಕೆ ಅಡ್ಡಲಾಗಿ ಬಿಡ್ಡ ಕಂ 

ಬ್ಯಾರೆಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007 ದಿನಾಂಕ: 29 . 01.2009. 

2. ದಿನಾಂಕ 16 .10 .2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ 

ಪತ್ರದ ಸಂಖ್ಯೆಮುಸದ/ ತಾಂ .3/ಸಇಂ.8/ಶಿವಮೊಗ್ಗ/ 2009 - 10 / 4061 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10. 2009ರ ಪತ್ರ ಸಂಖ್ಯೆ: 

ಮುಸದ/ ಆಪ್ತಶಾಖೆ/ ಟೆಂಡರ್/ 08 - 09 / 3055. 
ಪ್ರಸ್ತಾವನೆ: 

ಶಿವಮೊಗ್ಗ ಜಿಲ್ಲೆ , ಸೊರಬ ತಾಲ್ಲೂಕು, ಜಡೆಕಲ್ಲಕೊಪ್ಪ ಗ್ರಾಮದ ಬಳಿ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಡ ಕಂ ಬ್ಯಾರೆಜ್‌ 
ನಿರ್ಮಾಣ ಕಾಮಗಾರಿಯ 134.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 29 /01 /2009ರ 
ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
1 ರಾಜ್ಯ ಟೆಂಡರ್ ಬುಲೆಟಿನ್ 

07. 02. 2009 
2 | ಶಿವಮೊಗ್ಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

29 .08.2009 
| 3 | ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 

| 09 . 09 .2009 | 
ಈ ಟೆಂಡರ್ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 7 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಮೂವರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್ ಅನ್ನು 
ದಿನಾಂಕ 03 /10 /09ರಂದು ತೆರೆಯಲಾಗಿ ಒಬ್ಬ ಗುತ್ತಿಗೆದಾರರ ಟೆಂಡರು ಮಾತ್ರ ಅರ್ಹವಾಗಿದ್ದು, ಅವರ ಅರ್ಥಿಕ ಬಿಡ್‌ಗಳನ್ನು 
08 /10 / 2009 ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1 ,19 ,50 , 601 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 1,15 ,34 , 022/ 
| ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 

ಪ್ರಸಕ್ತ ಸಾಲಿನ 
ದರ್ಜೆ 

ಅಂದಾಜಿನ ದರಗಳ ದರಗಳ ಮೇಲಿನ 
ಕ್ರ. ಸಂ 

ನಮೂದಿಸಿರುವ ದರಗಳಂತೆ | 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ ರೂ . 
ಶ್ರೀ / ಮೆಸರ್ 
| ದಿ ಮೈಸೂರು ಕನ್ನಟ್ರಕ್ಷನ್ 1 ,43,63 ,590 / 

20 .19 

24 .53 
ಕಂ , 1ನೇ ದರ್ಜೆ 

ಹೆಚ್ಚು 

ಹೆಚ್ಚು 
ಗುತ್ತಿಗೆದಾರರು 
ಮೇಲ್ಕಂಡಂತೆ ದಿ ಮೈಸೂರು ಕನ್ನಟ್ರಕ್ಷನ್ ಕಂ , 1ನೇ ದರ್ಜೆ ಗುತ್ತಿಗೆದಾರರು ಏಕೈಕ ಟೆಂಡರದಾರರಾಗಿದ್ದು ಇವರು 
ನಮೂದಿಸಿರುವ ಮೊತ್ತ ರೂ . 1,43,63,590/- ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 


ಹೆಚ್ಚಳ 


ಹೆಚ್ಚಳ 


೩೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 24.53ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ 
ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,15 ,34,022 /- ಗಳ ಮೇಲೆ ಶೇಕಡ 12 .95ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .1,30,27 ,678/- ಗಳಿಗೆ ಕಾಮಗಾರಿಯನ್ನು ದಿ ಮೈಸೂರು ಕನ್ನಟ್ರಕ್ಷನ್ ಕಂ , 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
- ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 74 ಅಪಿಬಂ 2009 , ಬೆಂಗಳೂರು, ದಿನಾಂಕ 29 ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಸೊರಬ ತಾಲ್ಲೂಕು, ಜಡೆಕಲ್ಲಕೊಪ್ಪ 
ಗ್ರಾಮದ ಬಳಿ ಹಳ್ಳಕ್ಕೆ ಅಡ್ಡಲಾಗಿ ಬಿಡ್ಡ ಕಂ ಬ್ಯಾರೆಜ್ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು 
ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 1,15 ,34 , 022/- ಗಳ ಮೇಲೆ ಶೇಕಡ 
12 .95ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,30,27,678 /- ಗಳಿಗೆ (ಒಂದು ಕೋಟಿ ಮೂವತ್ತು ಲಕ್ಷದ ಇಪ್ಪತ್ತೇಳು 
ಸಾವಿರದ ಆರುನೂರ ಎಪ್ಪತ್ತೆಂಟು ರೂ . ಗಳು ಮಾತ್ರ) ದಿ ಮೈಸೂರು ಕನ್ವಟಕ್ಷನ್ ಕಂ , ಬೆಂಗಳೂರು 1ನೇ ದರ್ಜೆ 
ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ . 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು . 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ:20/ 01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2587 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ENERGY SECRETARIAT 

ADDENDUM 
No : EN 551 NCE 2009, Bangalore, Dated : 11th November 2009 
The following village names are incorporated in the Order portion of the Government Order No: 
EN 217 NCE 2009 dated: 21.5.2009: 

1. Doni village ,Mundargi Taluk, Gadag District 
2 . Attikatti Village , Mundargai Taluk , Gadag District. 
3 . Soratur village , Gadag Taluk & District. 

By Order and in the name of Governor of Karnataka 


P . R . 2564 


S . J. SAMPATH KUMAR 


Under Secretary to Government, Energy Department 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೫೭ 
ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ: ಕರ್ನಾಟಕ ಪ್ರವಾಸೋದ್ಯಮ ನೀತಿ 2009 - 14ನ್ನು ಜಾರಿಗೆ ತರುವ ಕುರಿತು. 
ಓದಲಾಗಿದೆ: 1. ಆಯುಕ್ತರು , ಪ್ರವಾಸೋದ್ಯಮ ಇಲಾಖೆ ಇವರ ಪತ್ರ ಸಂಖ್ಯೆ : ಡಿಟಿಆರ್ / /7 - 08, 

ದಿನಾಂಕ: 05.06. 2007. 
2. ನಿರ್ದೆಶಕರು, ಪ್ರವಾಸೋದ್ಯಮ ಇಲಾಖೆ ಇವರ ಪತ್ರ ಸಂಖ್ಯೆ: ಪ್ರಣ /ನೀತಿ-1/08 - 09 /896 , 

ದಿನಾಂಕ:22.5 .2008. 
3. ನಿರ್ದೆಶಕರು , ಪ್ರವಾಸೋದ್ಯಮ ಇಲಾಖೆ ರವರ ಪತ್ರ ಸಂಖ್ಯೆ :ಪ್ರಣ/ ಪ್ರನೀ / /2009- 10, 

ದಿನಾಂಕ :13 .10 .2009 . 
ಪ್ರಸ್ತಾವನೆ: 

ಕರ್ನಾಟಕ ರಾಜ್ಯವು ಪ್ರಾಕೃತಿಕವಾಗಿ ಆಕರ್ಷಣೆಯ ನೈಸರ್ಗಿಕ ತಾಣಗಳನ್ನು ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತ 
ಪರಂಪರೆಯನ್ನು ಹೊಂದಿರುತ್ತದೆ. ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿರುವ 
ರಾಜ್ಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲವಾದ | ಹೇರಳವಾದ ಅವಕಾಶಗಳಿದ್ದು 
ಪಾರಂಪರಿಕ ಪ್ರವಾಸಿ ತಾಣಗಳು ಉತ್ತಮ ಶಿಲ್ಪಕಲಾ ವೈಭವವನ್ನು ಹೊಂದಿರುವ ದೇವಸ್ಥಾನಗಳು, ಧಾರ್ಮಿಕ ಸ್ಥಳಗಳು, 
ಸುಂದರವಾದ ಕಡಲ ತೀರಗಳು, ಮಲೆನಾಡು ಪ್ರದೇಶಗಳನ್ನೊಳಗೊಂಡಂತೆ ಉತ್ತಮವಾದ ಹವಾಮಾನವನ್ನು ಸಹ 
ಹೊಂದಿರುತ್ತದೆ . ಇದರಿಂದಾಗಿ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ, ಹೊರರಾಜ್ಯದ ಹಾಗೂ ಸ್ಥಳೀಯ ಪ್ರವಾಸಿಗರು ಭೇಟಿ 
ನೀಡುತ್ತಿದ್ದು ಪ್ರವಾಸೋದ್ಯಮವನ್ನು ಆದ್ಯತೆಯ ಮೇಲೆ ಅಭಿವೃದ್ಧಿಪಡಿಸುವ ಅಗತ್ಯತೆ ಇರುತ್ತದೆ. ಪ್ರವಾಸೋದ್ಯಮವು ಹೆಚ್ಚಿನ 
ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಹಾಗೂ ರಾಜ್ಯಕ್ಕೆ ಹೆಚ್ಚಿನ ಆದಾಯ ತರುವ ಉದ್ದಿಮೆಯಾಗಿದ್ದು ಈ ಕ್ಷೇತ್ರವನ್ನು ಒಂದು 
ಕೈಗಾರಿಕೆ ಎಂದು ಪರಿಗಣಿಸಲಾಗಿದೆ. 

ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಅಗತ್ಯತೆಯನ್ನು 
ಗಮನದಲ್ಲಿರಿಸಿಕೊಂಡು ಐದು ವರ್ಷಗಳ ಅವಧಿಗೆ ಅನ್ವಯವಾಗುವಂತೆ ಆಂಗಿದಾಗ್ಗೆ ಪ್ರವಾಸೋದ್ಯಮ ನೀತಿಯನ್ನು 
ಪ್ರಕಟಿಸಲಾಗುತ್ತಿದ್ದು ಈ ಹಿಂದೆ ಸರ್ಕಾರದ ಆದೇಶ ಸಂಖ್ಯೆ:ಐಟಿಕೆಸಿ 296 ಟಿಟಿಟಿ 2000 , ದಿನಾಂಕ: 20 - 01 -2003ರ 
ಆದೇಶದಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿ 2002 - 07ನ್ನು ಪ್ರಕಟಿಸಲಾಗಿತ್ತು. ಸದರಿ ನೀತಿಯು ಮೇ 2007ಕ್ಕೆ 
ಮುಕ್ತಾಯವಾಗಿರುತ್ತದೆ . ನಂತರದ ಅವಧಿಗೆ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಿ ಪ್ರಕಟಿಸಬೇಕಾದ ಅಗತ್ಯತೆಯನ್ನು 
ಮನಗಂಡು ಈ ದಿಸೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯು ಮೇಲೆ ಉಲ್ಲೇಖ (1) ಮತ್ತು (2) ರಲ್ಲಿ ಓದಲಾದ ಪತ್ರಗಳಲ್ಲಿ 
ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಕರಡು ನೀತಿಯನ್ನು ಸಿದ್ಧಪಡಿಸಿ ಉದ್ದೇಶಿತ ಪ್ರವಾಸೋದ್ಯಮ ನೀತಿಗೆ ಸಂಬಂಧಪಟ್ಟ 
ಇಲಾಖೆಗಳ ಸಹಮತಿಯನ್ನು ಪಡೆದು ಪ್ರವಾಸೋದ್ಯಮ ನೀತಿಯನ್ನು ಪ್ರಕಟಿಸಲು ಕೋರಿರುತ್ತದೆ. 

ಪವಾಸೋದ್ಯಮ ನೀತಿಯಲಿ ಸರ್ಕಾರದ ಆದೇಶ ಸಂಖ್ಯೆ:ಕಸಂವಾಪ 32 ಪವಾಣ 2007, ದಿನಾಂಕ:12 - 07 - 2007 

ಗೆ ತಂದಿರುವ “ ಅತಿಥಿ ಕರ್ನಾಟಕ ಹೋಂಸೇ ” ಯೋಜನೆಯನು, ಸದರಿ ಯೋಜನೆಗೆ ಅಳವಡಿಸಿಕೊಳ್ಳಲು 
ಹಾಗೂ ತತಂಬಂಧದಲ್ಲಿ ರೂಪಿಸಿರುವ ಕನಿಷ ಅರ್ಹತೆ ಮತ್ತು ಅಳತೆಗೋಲು | ಮಾನದಂ 
ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳಲು ಇಚ್ಛೆಪಡುವ ಮಾಲೀಕರು ಸದರಿಯವರ ಅತಿಥಿ ಗೃಹದಲ್ಲಿ 
ಲಭ್ಯವಿರುವ ಕೊಠಡಿಗಳ ಬಗ್ಗೆ ಪರಿಶೀಲಿಸಿ ಈ ಯೋಜನೆಗಾಗಿ ರೂಪಿಸಿರುವ ಮಾನದಂಡಗಳ ಪ್ರಕಾರ ವರ್ಗಿಕರಣ 
ಮಾಡಲಾಗುವುದು. ಈ ಯೋಜನೆಯಿಂದಾಗಿ ಸ್ಥಳೀಯ ಜನರಿಗೂ ಹಾಗೂ ವಿದೇಶಿ ಪ್ರವಾಸಿಗರು ಮತ್ತು ವಿದೇಶಿ ಪ್ರವಾಸಿ 
ಸಂಸ್ಥೆಗಳಿಗೆ ಅನುಕೂಲವಾಗಿರುತ್ತದೆ . ಈ ಯೋಜನೆಯ ಆದೇಶವನ್ನು ಸದ್ಯದ ನೀತಿಗೆ ಅನುಬಂಧವಾಗಿಸಿಕೊಳ್ಳಲಾಗಿದೆ. 
ಹಾಗೆಯೇ ಸರ್ಕಾರದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯು ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಇಇ 60 ಎಫ್ ಎಪಿ 
2003 , ದಿನಾಂಕ: 28 -8 -2004ರ ಅನ್ವಯ ರಾಜ್ಯದಲ್ಲಿ ಅಭಯಾರಣ್ಯ / ನಿರ್ಬಂಧಿತ ಅರಣ್ಯ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಜಾರಿಗೆ 
ತರಲಾಗಿರುವ ವನ್ಯಜೀವಿ ಪ್ರವಾಸೋದ್ಯಮ ನೀತಿಯನ್ನು ಸಹ ಸದ್ಯದ ಪ್ರವಾಸೋದ್ಯಮ ನೀತಿಯಲ್ಲಿ ಪೂರಕವಾಗಿ 
ಅಳವಡಿಸಿಕೊಂಡು ಸದ್ಯದ ನೀತಿಗೆ ಅನುಬಂಧವನ್ನಾಗಿಸಿದೆ. 

ರಾಜ್ಯದ ಎಲ್ಲಾ ಪ್ರವಾಸಿ ತಾಣಗಳ ಬಳಿ ಪ್ರವಾಸೋದ್ಯಮ ಮೂಲಭೂತ ಸೌಲಭ್ಯಗಳ ಯೋಜನೆಗಳನ್ನು ಕೈಗೊಳ್ಳಲು 
ಹಾಗೂ ಈ ಕ್ಷೇತ್ರಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಯೋಜನೆಗಳನ್ನು ಕೈಗೊಳ್ಳಲು ಪ್ರವಾಸೋದ್ಯಮ ನೀತಿಯಲ್ಲಿ 
ಈ ಕ್ಷೇತ್ರವನ್ನು ನಾಲ್ಕು ವಲಯಗಳನ್ನಾಗಿಸಿದೆ . ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆ, ಮಾನವ ಸಂಪನ್ಮೂಲವನ್ನು 
ಸಜ್ಜುಗೊಳಿಸುವುದು , ಪ್ರವಾಸಿಗರಿಗೆ ವಸತಿ ಸೌಲಭ್ಯ , ರಕ್ಷಣೆ ಮೊದಲಾದ ಅಂಶಗಳೊಂದಿಗೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ 
ಪ್ರೋತ್ಸಾಹದಾಯಕವಾಗಿ ಕೆಲವು ರಿಯಾಯಿತಿ ಮತ್ತು ಉತ್ತೇಜಕಗಳನ್ನು ಸಹ ಅಳವಡಿಸಲಾಗುತ್ತಿದ್ದು ಕರಡು ಪ್ರವಾಸೋದ್ಯಮ 
ನೀತಿಯ ಸಂಬಂಧದಲ್ಲಿ ಆರ್ಥಿಕ ಇಲಾಖೆ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 


೩೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

ಭಾಗ - ೧ 
ಒಳಾಡಳಿತ ಇಲಾಖೆ , ಕಂದಾಯ ಇಲಾಖೆ ಹಾಗೂ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಇವುಗಳ ಅಭಿಪ್ರಾಯವನ್ನು ಪಡೆದು 
ಪ್ರಸ್ತಾವನೆಗೆ ಸಚಿವ ಸಂಪುಟದ ಅನುಮೋದನೆ ಪಡೆಯಲಾಗಿದೆ. 

ಈ ದಿಸೆಯಲ್ಲಿ ಮೇಲೆ ಉಲ್ಲೇಖ ( 3) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೆಶಕರು, ಪ್ರವಾಸೋದ್ಯಮ ಇಲಾಖೆ ರವರು 
ಕರ್ನಾಟಕ ರಾಜ್ಯದಲ್ಲಿರುವ ತಾಲ್ಲೂಕುಗಳ ಪುನರ್ ವರ್ಗಿಕರಣ ಮಾಡಿ, ಸದರಿ ವರ್ಗಿಕರಣದಲ್ಲಿ ನಂಜುಂಡಪ್ಪ ವರದಿಯ 
ಆಧಾರದ ಮೇಲೆ ಹಿಂದುಳಿದ ತಾಲ್ಲೂಕುಗಳನ್ನು ಡಿ ಮತ್ತು ಇ ವರ್ಗದಲ್ಲಿ ವರ್ಗಿಕರಿಸಲಾಗಿದೆ ಎಂದು, ಉಳಿದ 
ತಾಲ್ಲೂಕುಗಳನ್ನು ಅವುಗಳು ಅಭಿವೃದ್ಧಿ ಹೊಂದಿರುವ ಆಧಾರದಲ್ಲಿ ಎ , ಬಿ ಮತ್ತು ಸಿ ವರ್ಗಗಳಲ್ಲಿ ಸೇರಿಸಿ ಅಂತಿಮ 
ವರ್ಗಿಕರಣ ಪಟ್ಟಿ ತಯಾರಿಸಿ ಈ ವಿವರಗಳನ್ನು ಪ್ರವಾಸೋದ್ಯಮ ನೀತಿಗೆ ಅಳವಡಿಸುವ ಬಗ್ಗೆ ಮುಂದಿನ ಕ್ರಮಕ್ಕಾಗಿ 
ಸಲ್ಲಿಸಿರುತ್ತಾರೆ. ಮೇಲಿನ ವಿವರಗಳು | ಅಂಶಗಳನ್ನು ಪ್ರವಾಸೋದ್ಯಮ ನೀತಿಯಲ್ಲಿ ಅಳವಡಿಸಿ ಪ್ರವಾಸೋದ್ಯಮ ನೀತಿಯನ್ನು 
ರೂಪಿಸಿ ಪ್ರಕಟಿಸಲು ಈ ಕೆಳಕಂಡಂತೆ ಆದೇಶಿಸಿದೆ. 

- ಆದೇಶ ಸಂಖ್ಯೆ: ಕಸಂವಾಪ್ರ 231 ಪ್ರವಾಯೋ 2007, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ 2009 | 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿ 2009 - 2014 ನ್ನು ಈ 
ಆದೇಶದೊಂದಿಗೆ ಲಗತಿಸಿರುವ ಅನುಬಂಧದಂತೆ ರೂಪಿಸಿ ಸದರಿ ನೀತಿಯಲ್ಲಿ ಅಳವಡಿಸಲಾಗಿರುವ 
ಉತ್ತೇಜಕಗಳೊಂದಿಗೆ ಜಾರಿಗೊಳಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಮೇಲ್ಕಂಡ ನೀತಿಯು ದಿನಾಂಕ:20 -10 - 2009 
ರಿಂದ 19 -10 - 2014 ರ ವರೆವಿಗೆ ಐದು ವರ್ಷಗಳ ಅವಧಿಗೆ ಜಾರಿಯಲ್ಲಿರುತ್ತದೆ. 

ಪ್ರವಾಸೋದ್ಯಮಕ್ಕೆ ಅನ್ವಯಿಸಿದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೈಗಾರಿಕಾ ನೀತಿ 2009 - 2014ರ ಅಡಿಯಲ್ಲಿನ 
ಅವಕಾಶಗಳಂತೆ ನೀಡಲಾಗುವ ಸೌಲಭ್ಯ ಮತ್ತು ರಿಯಾಯಿತಿಗಳು ಸದರಿ ನೀತಿಯು ಜಾರಿಯಲ್ಲಿರುವ ಅವಧಿಯವರೆಗೆ [ Co 
Terminus] ಚಾಲ್ತಿಯಲ್ಲಿರುತ್ತದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ:ಎಫ್. ಡಿ /1325/ ಇ .ಎಕ್ಸ್ . ಪಿ/5/2007, ದಿನಾಂಕ: 12 .9.2007, 
ಲೋಕೋಪಯೋಗಿ ಇಲಾಖೆಯ ಟಿಪ್ಪಣಿ ಸಂಖ್ಯೆ ,ಲೋಣ/357/ಸಿ.ಆರ್. ಎಂ /07, ದಿನಾಂಕ: 10.1. 2008 , ಒಳಾಡಳಿತ 
ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಒಇ / 418/ ಎಸ್.ಎಸ್. ಟಿ/ 2007 , ದಿನಾಂಕ: 29 .3.2008, ಕಂದಾಯ ಇಲಾಖೆಯ 
ಟಿಪ್ಪಣಿ ಸಂಖ್ಯೆ:ಕಂಇ/ 47/ ಮುನೋಮು/2008, ದಿನಾಂಕ:19.3. 2009 ಹಾಗೂ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ 
ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಸಿ. ಐ / 20 / ಎಸ್. ಪಿ . ಐ /2009 , ದಿನಾಂಕ:26 .6.2009 ಇವುಗಳಲ್ಲಿ ನೀಡಲಾಗಿರುವ ಸಹಮತಿ | 
ಅಭಿಪ್ರಾಯದ ಮೇರೆಗೆ ಹಾಗೂ ದಿನಾಂಕ:17 .7.2009 ರಂದು ನಡೆದ ಸಚಿವ ಸಂಪುಟದ ಅನುಮೋದನೆಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಜೋತಿರಾಮಲಿಂಗಂ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪ್ರವಾಸೋದ್ಯಮ ಇಲಾಖೆ. 
KARNATAKA TOURISM POLICY 

2009 - 2014 
“ KARNATAKA - One State , Many Worlds” 

1. Introduction 
The current National Tourism Policy by the Government of India has recognized the power of 
" Brand Positioning" and " Source Market” as part of the ‘Incredible India strategy. The Karnataka Tourism 
Policy is significantly aligned with it to ensure international, national and regional focus in attracting 
foreign and domestic tourists in large numbers, for extended stay and higher share of their wallet. 

The Unique Selling Proposition of Karnataka Tourism is that it is a Mini Incredible India in its 
tourism offerings. One state encompassing the spectrum of many worlds of tourists interest under one 
roof - be it the heritage and pilgrim centres of the old world or the technology savvy hi- tech IT and Bio 
Tech of the modern world . At one end it is recognized as the " Cradle of Stone architecture ” of the old 
civilization and contrastingly at the other as the " Silicon Valley of India ” of the modern e -civilization . While 
foreign tourists may be charmed by the culture and heritage of Karnataka and enjoy adventure tourism , it 
is the hill- stations, pilgrims centres and wild life sanctuaries which hold the interests of domestic tourists. 


JOT - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೫೯ 
The previous Tourism Policy ( 2002- 2007 ) with the inside-out view began in the development of 
tourism in Karnataka with a congenial environment for private investors . The present Karnataka tourism 
policy reshapes the same by incorporating ‘outside -in view to cover larger markets and higher share of 
the tourist wallet. This necessitates listening to the Voice of the Tourisť and working towards ‘Exceeding 
tourist expectations . Accordingly, the emerging trends of MICE (Meetings , Incentives, Conferences and 
Exhibitions ) Health Tourism , Wellness tourism , Cruise tourism , Adventure tourism , Heli- tourism , 
Wilderness tourism , etc ., should to be understood and developed meaningfully . At the same time, the 
present policy would reinforce the good aspects of the earlier policy. 

2 . Mission 
“ Exponentially enhance and tap the tourism potential of Karnataka; coordinate to deliver a leisure 
experience that is engaging and gives value for money to the tourists. This is to be ensured in an 
effective , efficient and outcome-based manner ". 

3. Vision 
Making tourism Karnataka s principal and largest economic activity as “ an employer, revenue- generator 
and engine of growth ” by being among the top two tourism destinations in India by 2016 - 17 . 

4 . Values 
The values of “ Punniya Koti” enshrined in Karnataka s culture will form the hallmark to ensure hospitality 
services to foreign and domestic tourists i.e., " Promises Made and Kept" 

5. Strategic objectives 
1. Create an enabling condition to make Karnataka India s leading tourism destination with 

focus on the customer (tourist), brand strategy and positioning and source marketing 
2 . Focus on the tourist through segmented customer approach 
3. Create a culture of tourism in Karnataka with active involvement of all the relevant 

stakeholders 
4 . Disperse growth across the state to spread the economic and community benefits of tourism 
5 . Tap effectively the full potential of employment, revenue-generation and growth prospects of 
tourism in Karnataka . 

6 . Operational objectives 
1. Create the institutional framework to oversee and execute the policy ; including integrated 

inter-ministerial and inter- departmental mechanisms to realize its policy targets and smooth 
implementation . This will cover people , processes and Real time MIS to ensure 
development, growth and governance in a sustainable manner 
Create Public -Private Partnership (PPP) that will drive massive investments into the 
destination -creating projects as well as into regular projects through appropriate structuring 

and innovative financing . 
3. Facilitate the private sector (both international and national) to develop world - class , world 
scale projects that will be sub -destinations on their own and bring in huge tourist flow . 

7. Overall Strategy Framework 
The salient features of the present Tourism Policy of the Government of Karnataka are as 
follows: 

1. The strategic thrust of the policy follows the objectives , which flows from the Vision and 

Values 


2 : 20 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೧೭ , ೨೦೦೯ 

2007 - 0 
2 . The policy is in line with the future strategy evolved under the National Tourism Policy of 

Government of India 
3. The strategy is inter-disciplinary and covers multiple perspectives with focus on Outside- in ’ 

view 
4 . The policy recognizes the power of brand positioning and source marketing 
5 . The policy keeps in view the need for phasing of short and medium term actionable plans 

with focus on Close looping 
6 . The policy draws upon the good practices of other Governments, both within the Country 

and abroad . 
7 . The policy leads the way for actionable plans with success criteria and identified Key 

Performance Indicators (KPI) that can be measured , monitored and managed using Real 
Time MIS . 

8 . Basic elements of future strategy 
The basic elements of future strategy which are effectively addressed and accordingly in -built to 
achieve the strategic and reinforcing operational objectives are : 

1. Diversifying the principal source market for both foreign as well as domestic tourists 

a. Tap attractive large sources as well as high spenders 
b . Tap into countries from where inbound tourists are low 
C. On the domestic front, create world - class infrastructure , improve logistics and air 

connectivity 
d . Increase air connectivity where inbound tourists are expected 
2 . Addressing the shortage cost- effective accommodation for tourists Promoting innovative 

Home Stay scheme for which Karnataka has been the pioneer (GO No. HOJDI /32 / 
UD 2 /2006 OJD07: 12 .7 . 2007 )- Annexure | 

Increasing the availability of rooms in government-operated guest houses 
3. Road Connectivity 

a . Increase in road connectivity between heritage and tourist sites 

b . Development of roadside amenities 
4 . Development of tourist destinations and circuits 

a . Development of tourist circuits 

b . Development of infrastructure for these circuits 
5 . Promoting new tourism products and improving existing tourism products 

a . Promotion of Rural tourism , MICE , Adventure tourism , Beach tourism , Cruise 

tourism , Heli tourism ,Wilderness tourism , Health tourism and Wellness tourism 
6 . Development of quality manpower 

a . Development of additional institutes for hotelmanagement 
b . Involvement of IHMs (Institute of Hotel Management) and FCls (Food Craft 

Institutes) 


1 The twin strategy for exponential growth of tourism espoused in the National Tourism Policy revolves 
around diversifying tourism products and services in line with emerging trends and all -season 
prospects as well as achieving quantum expansion in cost-effective tourism infrastructure . 


ZIDA - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

2220 
C. Development of a new category of skilled guides that will cater to the upper 

echelon of tourists 

d . Crafting schemes for capacity building 
7. Promotion and publicity 

a . Development of promotional and publicity schemes through multiple media 

including electronic media 
b . Develop promotional activities through events, conferences , road shows and 

various exchange programs 
8 . Streamlining procedures 

a. Increasing the flexibility of applications of rules and regulations for exotic 

locations on the coastal belt . 

b . Rationalizing taxes for road connectivity and transport. 
In addition , Karnataka Tourism Department will adopt appropriate strategies to address the 
regional issues through : 

1. Drawing a larger share of tourism traffic to southern region from the favoured Golden 

Triangle tourism circuit of Delhi- Agra -Jaipur, at the first instance by activating South 
India Tourism Council 
Effectively promoting the USP (Unique Selling Proposition ) of all its tourism offerings 
under one roof: Karnataka - Experience mini- India . 

9 . Phasing : Short- term 
The important perspectives which are in -builtin evolving short- term strategy are as follows: 

9. 1 Customer Perspective 
1. Effective customer reach and contact, based on : 

On- line marketing through web media as it is cost effective and has wide 

reaching effect. 
2 . Website being made interactive. Emphasis on cross- selling; road shows, electronic 

and printmedia 
3 . Requisite Customer Protection 
• Safety and protection of tourists in tourism destinations of Karnataka in line with 

Government of India policy 
4 . Setting the groundwork for customer management lifecycle , starting from customer 
selection to retention and growth 

9.2 Partner Perspective 
1. Catalyze assisted sector (Government participation through Land Bank ) to catalyze 

smaller projects under tourism related activities 
2 . Extend Public - Private Partnerships (PPP ) even on promotionalmeasures such as road 
shows, trade fairs, etc . 

9. 3 Internal Perspective 
1. Spread tourism education in Karnataka , using Train - the- Trainer model as the 

launching pad 
2 . Improve connectivity to link railways, roadways and tour operators , particularly for 

inter- state services 
3. Emphasize Wilderness tourism i. e ., educational slant of eco -tourism . 


22 : 9 ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೧೭ , ೨೦೦೯ 

237 - 0 
10 . Phasing : Medium term 
The important perspectives which are in -built in evolvingmedium -term strategy are as under : 

10 . 1 Customer Perspective 
1. Customer selection and acquisition keeping in line with the positioning of brand 

Karnataka and source marketing for foreign and domestic tourists 
2 . Customer retention through customer feedback , creating value - for-money products 

and improving services 
3 . Customer growth by targeting more markets and creating focused marketing 

campaigns 
4 . Branding and selling based on customer segmentation i.e . 

a . Foreign tourists for Wellness , Adventure and Heritage tourism and; 

b . Domestic tourists for Hill stations, Pilgrim centres, Beaches, etc . 
5 . Develop and promote new destinations: wellness , wilderness , undeveloped hill 

stations , unexplored beaches, etc. 
6 . Achieving customer satisfaction in terms of: 

0 Best quality services 
o Innovative products 
O Experiential tourism 

10 .2 Partner Perspective 
1. Adopt PPP model even for HRD training institutions (Skills Development at all levels ) 
2. Similar to Golden Chariot, partner with roadways in running Silver Chariot to focus on 

middle class and Bronze Chariot for cost- conscious tourists . 
3. Development of world - class tourism related infrastructure with appropriate scale to 
attract major international events in Karnataka , preferably using PPP models . 

10 .3 Internal Perspective 
1. Training of Guides connected with people knowing foreign languages at site (to 

facilitate foreign tourists ), with assistance from specialized language institutes like Max 

Mueller Bhavan , Alliance Franchise , etc for learning foreign languages . 
2 . Ensure active involvement of various Industry Associations KTF for promoting training 

in hospitality and tourism services and ensuring adoption of Minimum Standard 
Operating Procedures (MSOP ) by providing incentives and awards for good 
performance 

11. Oversight of Tourism Policy 
Oversight of Tourism Policy will be at the highest level(s ) as under: 

1. The Karnataka Tourism Council (KTC ) shall advice on policy formulation and 

execution . GO enclosed . The Karnataka Tourism Development Council (KTDC ) to 
oversee execution of the Tourism Policy, headed by the Chief Secretary. (GO 

enclosed ). 
2 . District Tourism Development Committee to oversee regional development in the 

districts and functioning of special tourism zones. It is to be chaired by the concerned 
Deputy Commissioner. (GO NO. JOTOW / 152 / 02/2003 JDOT : 15 .11.2003 ). For 
each of the important tourism destinations such as Srirangapatnam , Badami, Hampi, 
etc . there should be Development Authorities . 


220 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 


೩೬೬೩ 


12. Project Delivery of Tourism related projects 
Project Delivery Policy significantly relies on Public Private Partnership (PPP ) model for tourism 
related programmes and projects as under: 

1. Exponential increase in investments for tourism related infrastructure will be through 

Public Private Partnerships (PPP ), with the government acting as a facilitator and 
enabler and the private sector being encouraged to invest in opportunities. Such a 
collaborative mechanism will be evolved by KSDTC . 
Karnataka will strengthen the Project Monitoring Unit with a PPP division that will 
identify and list all government lands in major tourist centres that will be available for 
tourism projects. These lands will be made available to investors or will be made 
available as Government s equity component in major joint ventures . 

13 . Tourism Zones 
For development purposes , Karnataka will be classified into 4 tourism zones as follows: 

1 . Zone 1: Within Local Planning Area limits (BDA ). This zone will be a low priority zone 

with few tax benefits . 
2. Zone 2: B .M .R . D .A . Limits . This zone will be a priority zone for attracting destination 

projects and acts as a national hub for global events and activities . Extensive 
government support, including large project -specific clearances and tax breaks , etc . 

will be available . 
3. Zone 3: Mysore , Coorg, Hampi, Pattadakal – Badami – Aihole , Bijapur, Bidar, other 

heritage centers and the coast from Ullal to Karwar. This zone will be notified for 
priority development in an integrated manner with Integrated Tourism Development 
Master plans ( IITDM ). Comprehensive tax breaks and benefits , including 
comprehensive clearances for large projects will be made available . 
Zone 4 : All other Tourist Destinations of Karnataka and wayside facilities on approved 
locations on National and State Highways . This zone will enjoy benefits and tax 
incentives as specified . 

14 . Thrust Areas 
1 . Standardization and Classification 
a . To ensure that quality standards are established across major categories of 
tourism assets , the following will be classified under: 

i. Health and Wellness Centres 
ii. Hotels and Resorts 

iii. Home Stays 
b . The existing Star categorization will be maintained , but an additional sub 

classification of Heritage Hotels and Resorts will be developed for properties that 
are over 50 years old and or display the traditional architectural characteristics of 

Karnataka 
c. Health and Wellness Centres will be classified and accredited . 
d . Categorization and classification will be preferably done by a rating agency . 

Classifications are voluntary. 


A 


. 


2288 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

2007 - 0 
2. Culture / Heritage Tourism 

a . Culture and heritage will form the cornerstone of Karnataka Tourism with the 

tourism and culture departments working closely: 
b . Heritage zones will be formed around the heritage sites of Hampi, Pattadakal, 

Badami, Aihole, Bidar, Bijapur, etc. which will be developed according to master 

plans . 
c . Integrated Tourism Management plans will be developed for cities like Mysore , 

Bijapur and Bidar as well as other smaller towns with heritage value 
3. Home Stays (GO No . FHO WOUQ/32 / 

J 2 /2006 OJDOT : 12.7 .2007 ) 
a. The “ Athithi” Home Stays will be encouraged to develop across the state and 

aggressively marketed . 
b . The Home Stays will be minimally regulated and will be treated as a non 

commercial venture . 
c . Upto 5 rooms will be considered as Home Stay. 
d. A minimal standardization and classification program will be established . 
e . Any inspection of a Home Stay by any government agency will have to be 

authorized by the District Magistrate. 
4 . Bangalore Tourism 

a . Karnataka Tourism will work with the BBMP and BDA to develop Bangalore 

Tourism Master Plan to ensure that the city re -generates itself into one of India s 

best tourist destinations. 
b . The Bangalore Tourism Master Plan will be jointly implemented by the 

Department of Tourism , BDA and BBMP through a joint committee . 
5 . Public Accommodation 

a . All accommodation available with the Government which is not exclusively meant 

for the use of Government officials will be consolidated from PWD , Irrigation , 

Forests, and Tourism departments into a Public Accommodation Network. 
b . The rooms will be made available to tourists as per availability. The rooms and 

their availability will be made known over the internet to ensure fairness in 

allotment. 
6 . Exhibition Complex 

a. Adequate number of world -scale, world -class exhibition and convention 

complexes through appropriate PPP model will be promoted and established in 

Bangalore and other important cities in Karnataka . 
b . Private enterprise, in collaboration with international exhibition companies, will be 

encouraged through appropriate PPP model to establish these exhibition 

complexes with strong government support and incentives . 
7 . Exhibition and Convention Complex 

a . Adequate number of world -scale , world -class exhibition and convention 

complexes willbe promoted in Bangalore and other important cities of Karnataka . 
b . Private enterprise will be encouraged to establish these complexes with strong 

government support and incentives with appropriate PPP model. 


231 - 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೭, ೨೦೦೯ 


222.33 


8 . Theme and Entertainment parks 

a . Theme and Entertainment parks will be promoted and established in Bangalore 

and other places in Karnataka . 
b . Private enterprise will be encouraged to establish these entertainment parks 

through appropriate PPP model. 
9. Cruise Tourism 

a . Mangalore and Karwar will be developed into major cruise tourism hubs through 

the development of international standard dedicated cruise on a Public Private 

Partnership (PPP ) initiative . 
10 . Wayside Amenities 

a . Wayside amenities will be established at intervals of about 150 KMS along 

highways leading to major tourist destinations ( including gender distinct toilets ), 
cafeteria , mini store / pharmacy and an information / souvenir booth , this will be 

developed through private entrepreneurs / franchises . 
b . Available Government land will be leased out to franchises at reasonable lease 

rentals . In areas where land is not readily available , Government will acquire 

land and lease out. 
c . The amenities will be promoted on the Karnataka Tourism website as well as 

through the media . 
11. Eco Tourism 

a . Eco Tourism will be developed and promoted as a core activity and could also be 

done through public private partnerships. This will be done in close collaboration 

with the Forest Department 
b . An eco -tourism stretching from Coorg to Karwar will be declared and a chain of 

nature camps will be established and branded as Jungle Trails . 
c. Locations suitable for development will be identified and mapped , including 

excess land available with the Government. Wilderness Tourism Policy of 2004 , 
issued by the Department of Forest, Ecology and Environment, Government of 
Karnataka , vide GO . No FEE 60 FAP 2003 Dt. 28 .08 . 2004 shall form a part of 

this policy . (Annexure II ) 
d . Private sector players will be invited to develop themed projects that will have 
minimal impact on the environment and on projects that will help nurture the 

existing environment. 
12 . Health and Wellness Tourism 

a . Karnataka will be positioned and promoted as India s premier Health and 

Wellness destination 
b . A virtual Health care and Wellness City will be developed in the form of a grid 

that links all major existing facilities with international standard . The proposed 
Health City will be integrated into the grid and the major facilities will be inter 
linked through high speed transit systems. 


2 . . . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

200 - 0 
c. Karnataka s potential in traditional systems of wellness and medicines like 

Ayurveda , Unani, Siddha , and Yoga, etc. will be leveraged and the state will be 

projected as a unique destination for spiritual healing. 
d . Accreditation guidelines has been issued in consultation with National Board of 

Hospitals and Ayush and certification will be done with two or three levels of 
classifications . Only certified centers will be eligible for incentives that are 

available for tourism projects. 
[G .O . No.GLOST 231 Wadoise 2007 [ 200 ], OJD 07 :07- 10 -2009 Annexure – 3] 
13. Adventure Tourism 

a . Government will rope in national and international adventure tourism and 

activities operators to establish a presence in Karnataka . 
b . Renowned operators will be invited to establish themselves in Karnataka 

especially for activities such as trekking, mountaineering, rappelling, angling , 
fishing , river rafting, paragliding , water sports , scuba diving, and nature walks, 

etc. provided long-term utilization rights in designated areas 
14. Heli Tourism 

a . Government will rope in national and international Heli Tourism operators for the 

establishment and promotion of tourism in Karnataka 

b . Special incentives will be worked out to promote Heli Tourism . 
15 . Tourism Education 

a . The Department of Tourism will bring together various institutions in Karnataka 

that offer programs in tourism and tourism related programs including language 
centres such as Alliance Franchise , Max Muller Bhavan , etc . Syllabus will be 
developed for a comprehensive range of programs and contact classes will be 
held in affiliated educational / training institutions. Degrees and Diplomas will be 

awarded by accredited institutions and universities . 
16 . Safety & Security 

a . Working closely with the State Police , the Tourism Police Force will be 

established for visible policing in key tourism areas 
b . The Tourism Police will be provided with adequate training program to equip 

them with the sensitivities required for proactive tourism policing . Use of Real 

Time MIS would be considered . 
C. The Tourist Police will act closely with the local police in case of tackling cases of 

offences against tourists and also to facilitate quick responses 
15 . NORMS AND CONDITIONS FOR GETTING APPROVAL FOR PROJECTS 

Hotels 
Site : 
The site of the hotel should be in a suitable location and it should be easily accessible . 

Minimum requirement of the site is 6000 sq . ft. 
2 . Rooms/ Bathroom sizes (Carpet area ) 

a . Double Room - 150 sq . ft. 
b . Bathrooms – 40 sq . ft. 


2222 


231 - 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 
3 . Facilities 
a . Rooms: Minimum of 10 rooms with 20 -bed capacity and all rooms should be 

attached with bathrooms 
b . Restaurant with kitchen : Allhotels should have a restaurant with kitchen 
c . Conference Hall: A conference hall is a must for hotel projects put up in District 

Headquarters . 
d . Shops: At least one shop and a maximum of two 
e . Parking area: Minimum parking area should be 1000 sq . ft . 

f. Lift : Lift is essential if it is more than ground + two floors 
4 . Documents required 

Before commencing the project work , approval has to be obtained from the 
Department of Tourism , which will make sure that it will fit into the overall development 
plan of the tourist destination. For getting approval for the hotel project, the following 
documents have to be submitted along with the application to the concerned 
competent authority. 
a . Project Report 
b . Original Plan approved by Gram Panchayat/Municipality/ Corporation 
C . Estimates of the project prepared by an authorized registered engineer 
d . License obtained for construction of the hotel from Gram Panchayat/Municipality / 

Corporation . 
e. Title Deed of the land 
f. Registered Partnership deed if the project is with partners 
g . Latest Khata extract 
h . Encumbrance Certificate 
i. No Objection Certificate (NOC ) from Fir Force Department is required if the 

building hasmore than four floors i.e., ground floor + three floors and above . 
16 . NORMS & CONDITIONS FOR GETTING COMPLETION CERTIFICATE 

After completion of the Tourism Project and opening to tourists , the promoters 
should get Completion Certificate from the Department of Tourism . To obtain this 
certificate , the following documents have to be submitted along with the 
application : 
1 . Occupancy/Completion Certificate obtained from the Gram Panchayat 

/Municipality / Corporation 
2 . Copy of the approval letter issued by the Department of Tourism Copy of the 

first bill of lodging and restaurant 
3 . Karnataka Power Transmission Corporation Limited (KPTCL ) Bill 

17 . CONSTRUCTION 
The construction of all Tourism Units should be as per the approved plan . If any changes have to 
be made in the approved plan , approvalhas to be obtained from the Department of Tourism . In the event 
ofmaking any changes in the interior utilization of the hotel project, special permission has to be obtained 
from the Department. Otherwise , Completion Certificate will not be issued . 

18 . OBLIGATION ON THE PART OF PROMOTERS 
a . The promoter should recycle water 


2cces ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

2000 - 0 
b . The promoter should tap non -conventional energy resources like solar energy, bio 

gas energy , etc . 
C . The promoter should use vermin -compost technology 
d . The promoter should co -operate with the Department of Tourism , in its promotion 

and publicity activities 
e. The promoter should legibly write “ Approved by the Department of Tourism , 
Government of Karnataka” in the hotel sign boards 

19 . APPROVAL AUTHORITY 
a . Tourism Projects with investment upto Rs .3 .00 Crores (Rupees Three 

Crores ): Department of Tourism , Government of Karnataka, No.49 , Second 

Floor, Khanija Bhavan , Race Course Road , Bangalore 560 001. 
b . Tourism Projects with investment up to Rs.50 Crores (Rupees Fifty Crores): 

The state-level single window agency under the Chairmanship of Hon ble Minister 
for Industries to Government ofKarnataka and Karnataka Udyog Mitra shall be the 

nodal agency 
c . Tourism Projects with investment more than Rs. 50 Crores (Rupees Fifty 

Crores ): 
The High Level Committee chaired by the Hon ble Chief Minister of Karnataka . 
Karnataka Udyog Mitra shall be the nodal agency. 

20 . Incentives and Concessions 

Stamp Dutyl Registration Charges 
1. 50 % exemption on stamp duty for investment below Rs. 50 Crores 
2 . 75 % exemption on stamp duty for projects of Rs . 50 Crores and above 
3. 75 % exemption on stamp duty for projects of over Rs. 10 Crores in Zone 3 and 

Zone 4 
4 . Registration charges shall be allowed as provided in the Industrial Policy 2009- 14 

[ As per annexure -4 ] 

Conversion Fee 
1 . Concession under conversion fee as applicable under the Industrial Policy 2009- 14 . 

[As per annexure – 5 ] 

Entertainment Tax 
1. 100 % exemption for all cinema theaters newly constructed , including any new l-Max 

or Multiplex theatres situated within the limits of the local authority other than the 
Corporation of the City of Bangalore, for a period of three years is allowed as 
provided under Notification No. FD : 48 :CEX : 96 dated 30 - 10 - 1996 and subject to 
the conditions stipulated therein . 
Entry Tax as exempted in the Industrial Policy 2009- 14 . 

[As per annexure – 5 ] 
Note : All tax concessions will be as per notifications issued under the relevant 

Acts and subject to such conditions and procedure as prescribed in the notification . 
21 . INVESTMENT SUBSIDY : 

1. Category A : 10 % of the fixed assets subject to a 

maximum of Rs. 10 .00 lakhs 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೦೯ 

೩೬೬೯ 
2 . Category B : 15 % of the value of fixed assets subject to a 

maximum of Rs. 15 .00 lakhs 
3. Category C : 25 % of the value of fixed assets subject to a 

maximum of Rs.25.00 lakhs 
4 . Category D : 35 % of the value of fixed assets subject to a 

maximum of Rs. 35 .00 lakhs 
5. Category E : 30 % of the value of fixed assets subject to a 

maximum of Rs.30.00 lakhs 
[The details is as per Annexure - 6] 

ಕೆ. ಜೋತಿರಾಮಲಿಂಗಂ 
ಪಿ . ಆರ್. 2454 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪ್ರವಾಸೋದ್ಯಮ ಇಲಾಖೆ. 

ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಹೆಚ್.ಸಿ. ನಾಗರಾಜ್ , ವಾ .ತ.ಸ. ಆ., ರವರ ವಿರುದ್ಧ ದಾಖಲಾದ ಅಕ್ರಮ ಆಸ್ತಿ ಹೊಂದಿರುವ 

ಪ್ರಕರಣದ ಅಭಿಯೋಜನಾ ಆದೇಶದ ಮಂಜೂರಾತಿ ಕುರಿತು. 
ಓದಲಾಗಿದೆ: 1. ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ 

ಸಂಖ್ಯೆ:ಲೋಕ್/ ಐಎನ್‌ವಿ( ಜಿ)/ ಬಿಡಿ- 20/ ಸಿಆರ್- 07/2007 / ಟಿಕೆಆರ್ ದಿನಾಂಕ:06 - 07 -2009. 
2 . ತನಿಖಾಧಿಕಾರಿಯವರ ವರದಿ ಸಂಖ್ಯೆ :ಲೋಕ್/ಎಸ್. ಪಿ /ತುಮ / ಮೊ . ನಂ .07/2007 ದಿನಾಂಕ: 

03. 07.2009. 
3. ತನಿಖಾ ದಾಖಲೆಗಳಾದ ಪ್ರಥಮ ವರ್ತಮಾನ ವರದಿ, ಶೋಧನಾ ಪಂಚನಾಮೆಗಳು , 

ಸಾಕ್ಷಿದಾರರ ಹೇಳಿಕೆಗಳು ಮತ್ತು ತನಿಖಾಧಿಕಾರಿಯ ಅಂತಿಮ ವರದಿಯ ಕಡತಗಳು. 
ಪ್ರಸ್ತಾವನೆ: 

- ಶ್ರೀ ಹೆಚ್ .ಸಿ.ನಾಗರಾಜ್ , ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು , ಇವರ ವಿರುದ್ಧ ಗುನ್ನೆ ಸಂಖ್ಯೆ :07 /2007 ರಲ್ಲಿ 
ಆರಕ್ಷಕ ನಿರೀಕ್ಷಕರು, ಪೊಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ತುಮಕೂರು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುವ 
ಪ್ರಕರಣದ ತನಿಖಾಧಿಕಾರಿಯವರ ಅಂತಿಮ ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು ಹೆಚ್ಚುವರಿ ಪೊಲೀಸ್ ಮಹಾ 
ನಿರ್ದೆಶಕರು, ( ಮೊಲೀಸ್ ವಿಭಾಗ), ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು, ಇವರು ತಮ್ಮ ಪತ್ರ ದಿನಾಂಕ:03 - 07 - 2009 
ರೊಡನೆ ಕಳುಹಿಸುತ್ತಾ, ಆಪಾದಿತ ಅಧಿಕಾರಿಯವರನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಲಂಚ 
ನಿರೋಧಕ ಕಾಯ್ದೆ 1988ರ ಕಲಂ 19 ರಡಿಯಲ್ಲಿ ಮಂಜೂರಾತಿಗಾಗಿ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ: (1) ರ ಪತ್ರದಲ್ಲಿ 
ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವನ್ನು ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, ( ಹೊಲೀಸ್ ವಿಭಾಗ), ಕರ್ನಾಟಕ 
ಲೋಕಾಯುಕ್ತ, ಬೆಂಗಳೂರು, ಇವರು ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (1) ರ ಪತ್ರದೊಡನೆ ಕಳುಹಿಸಿಕೊಟ್ಟ ಈ ಕೆಳಕಂಡ 
ದಾಖಲಾತಿಗಳನ್ನು ಪರಿಶೀಲಿಸಲಾಗಿದೆ. 

1) ಪ್ರಥಮ ವರ್ತಮಾನ ವರದಿ ದಿನಾಂಕ:29 - 05 - 2007. 
|1) ಶೋಧನಾ ಪಂಚನಾಮೆ 

(1) “ ಚೆಲುವ ಕೃಪ” 2ನೇ ಕ್ರಾಸ್, ವಿದ್ಯಾನಗರ, ತುಮಕೂರು, ದಿನಾಂಕ:30 - 05 - 2007. 
( 2 ) ಆರೋಪಿತ ಕಛೇರಿ, ದಿನಾಂಕ:30 - 05 - 2007 
( 3) ಯೂಕೋ ಬ್ಯಾಂಕ್ ಭದ್ರತಾ ಕೊಠಡಿ, ತುಮಕೂರು ದಿನಾಂಕ: 04 - 07 - 2007. 

( 4) ತುಮಕೂರು ಸಿದ್ದಗಂಗಾ ಬಡಾವಣೆ ಎಸ್. ಬಿ. ಎಂ . ಬ್ಯಾಂಕ್ , ದಿನಾಂಕ: 02 - 11 - 2008. 
III ) ತನಿಖಾಧಿಕಾರಿಯ ಅಂತಿಮ ವರದಿ ದಿನಾಂಕ: 03 - 07 - 2009 . 
IV ) ತನಿಖೆಯ ಅಂತಿಮ ವರದಿಯ ಭಾಗಗಳಾದ ಈ ಕೆಳಕಂಡ ಕಡತಗಳು: 
ಸಾಕ್ಷಿಗಳ ಹೇಳಿಕೆಗಳು : 
1) ಶ್ರೀ ಎಂ . ಹಿರಿಯಣ್ಣ ಬಿನ್. ಲೇಟ್ ಅಣ್ಣಯ್ಯಶಾಸ್ತಿ , 48 ವರ್ಷ , ಬ್ರಾಹ್ಮಣರು, ಎಸ್ . ಡಿ.ಎ., ಡಿ. ಡಿ. ಪಿ.ಐ . ಕಛೇರಿ, 

ತುಮಕೂರು ವಾಸ: ಚೆನ್ನಕೇಶವ ನಿಲಯ , 8ನೇ ಮುಖ್ಯರಸ್ತೆ , ಎಸ್‌ . ಎಸ್‌ . ಪುರಂ, ತುಮಕೂರು. 


*)& 


ಸಂಖ್ಯೆ 


40 


೩೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
2) ಶ್ರೀ ಎಲ್. ಡಿ . ಮಂಜುನಾಥ್ ಬಿನ್. ಎಲ್. ಡಿ. ವೀರಭದ್ರಯ್ಯ , ಲಿಂಗಾಯಿತರು, ಎಫ್. ಡಿ. ಎ., ನಗರ ಸಭೆ, 

ತುಮಕೂರ ವಾಸ:ಲಿಂಗೇನ ಹಳ್ಳಿ, ವಿನಾಯುಕನಗರ ಬಡಾವಣೆ , ಮಧುಗಿರಿ. 
3) ಶ್ರೀಮತಿ ಎಲ್. ನಾಗರತ್ನಮ್ಮ ಕೋಂ , ಕೆ. ಜಿ.ಶ್ರೀನಿವಾಸಮೂರ್ತಿ, 55 ವರ್ಷ , ಪದ್ಮಸಾಲಿ ಜನಾಂಗ, ಎಸ್ . ಡಿ.ಎ ., 

ಸರ್ಕಾರಿ ಆಸ್ಪತ್ರೆ, ತುಮಕೂರು, ವಾಸ: ಶಾಂತ ನಗರ ಮುಖ್ಯರಸ್ತೆ, ತುಮಕೂರು. 
4) ಶ್ರೀಮತಿ ಗಾಯತ್ರಿ ಕೋಂ .ಸಿದ್ದರಾಮಚಂದ್ರ 32 ವರ್ಷ, ಸಹಾಯಕ ಅಂಕಿ ಅಂಶಗಳ ಅಧಿಕಾರಿ, ಡಿ. ಡಿ. ಪಿ. ಐ . 

ಕಛೇರಿ, ತುಮಕೂರು ವಾಸ:6ನೇ ಅಡ್ಡರಸ್ತೆ, ಶ್ರೀನಿಧಿ ನಿಲಯ , ಆದರ್ಶನಗರ, ತುಮಕೂರು. 
5) ಶ್ರೀ ಕೆ. ಬಿ. ಶಂಕರ ಲಿಂಗಯ್ಯ ಬಿನ್. ಬೆಟ್ಟಯ್ಯ , 46 ವರ್ಷ ಒಕ್ಕಲಿಗರು, ಎಸ್ . ಡಿ. ಎ., ತಾಲ್ಲೂಕು ಸಮಾಜ ಕಲ್ಯಾಣ 

ಅಧಿಕಾರಿಗಳ ಕಛೇರಿ, ಗಾಂಧಿನಗರ, ತುಮಕೂರು, ವಾಸ:10ನೇ ಬಿ .ಕ್ರಾಸ್ ಹೊಸ ಬಡಾವಣೆ, ದೇವರಾಯ 

ಪಟ್ಟಣ, ತುಮಕೂರು. 
6) ಡಾ : ದಿವಾಕರ್, ಜಿಲ್ಲಾ ಆಸ್ಪತ್ರೆ, ತುಮಕೂರು, ವಾಸ: ನಾಗಶ್ರೀ ನಿಲಯ , 1ನೇ ಕ್ರಾಸ್ , ಚಂದ್ರಮೌಳೇಶ್ವರ 

ಬಡಾವಣೆ, ಕ್ಯಾತಸಂದ್ರ. 
ಆದಾಯ : 

ಆಪಾದಿತ ಅಧಿಕಾರಿಯಾದ ಶ್ರೀ ಹೆಚ್ . ಸಿ. ನಾಗರಾಜ್ ಮತ್ತು ಅವರ ಕುಟುಂಬದ ಸದಸ್ಯರು ಪಡೆದ ಆದಾಯದ 
ವಿವರ: 
ವಿವರಗಳು 

ಮೊತ್ತ | ಕಡತ ಪುಟ ಸಂಖ್ಯೆ 

ರೂ . ಗಳಲ್ಲಿ 
ಶ್ರೀ ಹೆಚ್ . ಸಿ.ನಾಗರಾಜ್‌ರವರ ವೇತನ | 16, 61,215 - 00 
ಆದಾಯ 
ಮನೆ ಖರೀದಿಸಲು ಶ್ಯಾಮರಾವ್ | 8, 06,932 - 00 
ವಿರಲ್ ಕೋ - ಅಪರೇಟಿವ್ ಬ್ಯಾಂಕ್ 
ಇಲ್ಲಿಂದ ಪಡೆದಿರುವ ಸಾಲ 
ಆರೋಪಿತರ ಪತ್ನಿ ಶ್ರೀಮತಿ 

2 ,56, 000 - 00 
ಟಿ .ಆರ್.ಕೋಕಿಲರವರು ಎಸ್. ಬಿ. ಐ . 
ವಿನೋಬಾ ನಗರ ಶಿವಮೊಗ್ಗ. 
ಪಡೆದಿರುವ ಸಾಲ ಮರುಪಾವತಿ 
ವಿಜಯ ಬ್ಯಾಂಕ್ , ಮಧುಗಿರಿ ಇವರಿಂದ 2,74,000 - 00 | 20 | 
ಪಡೆದಿರುವ ಸಾಲದ ಬಾಬ್ರು ಅಸಲು 
ಮತ್ತು ಬಡ್ಡಿ ಪಾವತಿ 
ಬ್ಯಾಂಕ್ ಠೇವಣಿ,, ಎನ್.ಎಸ್. ಸಿ, 
ಇಂದಿರಾ ವಿಕಾಶ ಪತ್ರ ಇತರೇ 
ಹಣಕಾಸು ಸಂಸ್ಥೆಗಳ ನಿಶ್ಚಿತ 

57, 58 
ಠೇವಣಿಗಳಿಂದ ಮತ್ತು ಅಂಚೆ 

12 , 13 ,14 
ಕಛೇರಿಗಳಿಂದ ಬಡ್ಡಿ 

24 , 25 
35 - 38 


2 ) 


4 - 5 


ಶ್ರೀಮತಿ ಟಿ . ಆರ್.ಕೋಕಿಲ 


5 ,301 - 28 


5 . 
8,9,10 
12 ರಿಂದ 
21 . 
22, 23 
1 ರಿಂದ 3 


೩೬೭೧ 


| ಪುಟ ಸಂಖ್ಯೆ 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 
ವಿವರಗಳು 

ಮೊತ್ತ ಕಡತ 

ರೂ . ಗಳಲ್ಲಿ ಸಂಖ್ಯೆ 
1) ಶ್ರೀಮತಿ ಬಿಂದುಶ್ರೀ 

2,905 - 92 


ಶ್ರೀಮತಿ ಹೆಚ್ . ಸಿ .ಸರೋಜಮ್ಮ 


11 ,985 - 55 


71,72 
7 ರಿಂದ 19 
2 ರಿಂದ 6 


9) 
10) 


| ಶಿಲ್ಪಶ್ರೀ 
ಮಾಧವಿ 


1,643 - 00 
878 - 00 


12) | ಎನ್.ಶಮಂತ್‌ 


3,412 - 00 


5 , 6 


26 


69 . 


13 ) | ರವಿರಾಜ್ 

1064 - 00 

12 , 13 
14) ಟಿ. ಆರ್‌. ಶಶಿಕಲಾ 

4 ,376 - 00 
15) ದಾನಮ್ಮ 

88 - 00 
16) | ರೋಹಿತ್ 

7,014 - 98 

33 , 34 
ಮೇಲ್ಕಂಡ ಹೆಸರುಗಳಲ್ಲಿ ವಿವಿಧ ಬ್ಯಾಂಕುಗಳಲ್ಲಿ ಹೊಂದಿದ್ದ ಉಳಿತಾಯ ಖಾತೆಗಳಿಗೆ ಬ್ಯಾಂಕ್‌ನವರು ನೀಡಿರುವ 
ಒಟ್ಟು ಬಡ್ಡಿ ಹಣ ರೂ .57,869 - 22 

ಆರೋಪಿತರು ತಮ್ಮ ಹೆಸರಿನಲ್ಲಿ ಮತ್ತು ತಮ್ಮ ಮಗ ಎನ್.ಶಮಂತ್ , ಪತ್ನಿ ಟಿ.ಆರ್.ಕೋಕಿಲಾ ಹಾಗೂ ನಾದಿನಿ 
ಶೋಭಾರಾಣಿಯವರ ಹೆಸರಿನಲ್ಲಿ ತೊಡಗಿಸಿರುವ ಹಣ ಷೇರುಗಳಲ್ಲಿ ತೊಡಗಿಸಿರುವ ಹಣ : 
ಹೆಸರು 

ಮೊತ್ತ 

ಕಡತ ಸಂಖ್ಯೆ | ಪುಟ ಸಂಖ್ಯೆ 

ರೂ . ಗಳಲ್ಲಿ 
1) | ಶ್ರೀಮತಿ ಕೋಕಿಲಾ 

03, 95 ,181 - 61 

32 
ಶಮಂತ್‌ 

1,11 , 212 - 83 

32 
3 ) ಶ್ರೀಮತಿ ಶೋಭಾ ರಾಣಿ 

1, 01 ,602 - 91 
| ಒಟ್ಟು ಮೊತ್ತ 06 , 07 ,997 - 35 

3 ,511 
ಕುಟುಂಬದ ಸದಸ್ಯರ ಇತರೇ ಆದಾಯದ ವಿವರಗಳು: 
ವಿವರ 

ಮೊತ್ತ ಕಡತ ಸಂಖ್ಯೆ ಪುಟ ಸಂಖ್ಯೆ 

ರೂ . ಗಳಲ್ಲಿ 
ಶ್ರೀಮತಿ ಟಿ. ಆರ್. ಕೋಕಿಲಾ ರವರಿಗೆ ಮನೆ 219 , 656 - 00 

23, 24 ,25 
ಬಾಡಿಗೆ, ವ್ಯಾಪಾರ ವಹಿವಾಟು ಹಾಗೂ 
ಇತರೇ ಮೂಲಗಳಿಂದ ಬಂದ ಒಟ್ಟು 
ಆದಾಯ 
ಎನ್.ಶಮಂತ್‌ 

1 .90 . 420 - 00 41 

10 ರಿಂದ 15 
ಭಾರತೀಯ ಜೀವ ವಿಮಾ ನಿಗಮದಿಂದ 

ಬಂದ ಕಮೀಷನ್ ಹಣ 
ಆರೋಪಿತರು ಪರಿಶೀಲನಾ ಅವಧಿಯಲ್ಲಿ ಗಳಿಸಿದ ಒಟ್ಟು ಆದಾಯದ ಮೊತ್ತ ರೂ .40,74,090 - 00 


32 


32 


ಸಂ . 


೩೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಆಪಾದಿತ ಅಧಿಕಾರಿಯಾದ ಶ್ರೀ ಹೆಚ್. ಸಿ. ನಾಗರಾಜ್ ಮತ್ತು ಅವರ ಕುಟುಂಬದ ಸದಸ್ಯರ ಹೆಸರಿನಲ್ಲಿರುವ ಆಸ್ತಿಗಳ ಪಟ್ಟಿ: 
ವಿವರ 

ಮೊತ್ತ | ಕಡತ ಸಂಖ್ಯೆ | ಪುಟ ಸಂಖ್ಯೆ 

ರೂ .ಗಳಲ್ಲಿ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 12 , 73 ,000 - 00 
ಮಹಾಲಕ್ಷ್ಮಿಪುರಂ ವಲಯ , ಸಂಖ್ಯೆ:12 , 
ಎಸ್.ಎಫ್. ಹೆಚ್.ಎಸ್ ಮನೆ ಸಂಖ್ಯೆ: 
ಎಂ .ಎಫ್ 53/2 ನಂದಿನಿ ಬಡಾವಣೆ 
ಬೆಂಗಳೂರು (ಶ್ರೀ ಹೆಚ್. ಸಿ. ನಾಗರಾಜ್‌ರವರ 
ಹೆಸರಿನಲ್ಲಿ) 
[ ಮೇಲ್ಕಂಡ ಮನೆಯ ಮರು ನಿರ್ಮಾಣ ವೆಚ್ಚ 6,04 ,000 - 00 | ಟಿ. ಎ . ಸಿ ವರದಿ | ಟಿ. ಎ . ಸಿ 

ಪ್ರಕಾರ 

ವರದಿ ಪ್ರಕಾರ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 12 , 73 ,000 - 00 
ಮಹಾಲಕ್ಷ್ಮಿಪುರಂ ವಲಯ , ಸಂಖ್ಯೆ:12 , 
ಎಸ್.ಎಫ್. ಹೆಚ್.ಎಸ್ ಮನೆ ಸಂಖ್ಯೆ : 
ಎಂ .ಎಫ್ 53 /6 ನಂದಿನಿ ಬಡಾವಣೆ 
ಬೆಂಗಳೂರು ( ಶ್ರೀ ಹೆಚ್. ಸಿ . ನಾಗರಾಜ್‌ರವರ 

ಮಗ ಎನ್ .ಶಮಂತ್‌ರವರ ಹೆಸರಿನಲ್ಲಿ) 
2ಎ ಮೇಲ್ಕಂಡ ಮನೆಯ ಮರು ನಿರ್ಮಾಣ ವೆಚ್ಚ 6 ,04,000 - 00 ಟಿ . ಎ . ಸಿ ವರದಿ ಟಿ . ಎ . ಸಿ 

ಪ್ರಕಾರ 

ವರದಿ ಪ್ರಕಾರ 
ಮನೆ ನಂ .16800, ಕೆ. ಹೆಚ್ . ಬಿ . ಕಾಲೋನಿ, 61 ,546 - 00 
ಶಿವಮೊಗ್ಗ. 
( ಶ್ರೀ ಹೆಚ್.ಸಿ. ನಾಗರಾಜ್‌ರವರ ಪತ್ನಿ ಶ್ರೀಮತಿ 
ಕೋಕಿಲಾರವರ ಹೆಸರಿನಲ್ಲಿ) 
ಮೇಲ್ಕಂಡ ಮನೆಯ ಮರು ನಿರ್ಮಾಣ ವೆಚ್ಚ 10 , 00 ,000 - 00 ಟಿ. ಎ . ಸಿ ವರದಿ 

ಟಿ . ಎ . ಸಿ 
ಪ್ರಕಾರ 

ವರದಿ ಪ್ರಕಾರ 
ಮನೆ ನಂ .5 , ಎಂ . ಐ . ಜಿ. 3ನೇ ಹಂತ, 1, 68,550 - 00 
ಮೈಸೂರು. ( ಶ್ರೀ ಹೆಚ್ . ಸಿ. ನಾಗರಾಜ್‌ರವರ 
ಪತ್ನಿ ಶ್ರೀಮತಿಕೋಕಿಲಾರವರ ಹೆಸರಿನಲ್ಲಿ) 
ಮನೆಯ ಸುಣ್ಣ ಬಣ್ಣಕ್ಕಾಗಿ ಖಚ್ಚು ಮಾಡಿರುವ 15 , 000 - 00 ಟಿ. ಎ . ಸಿ ವರದಿ ಟಿ . ಎ . ಸಿ 
ವಿವರ 

ಪ್ರಕಾರ 

ವರದಿ ಪ್ರಕಾರ 
ನಿವೇಶನ ವಿಸ್ತೀರ್ಣ 40x50 ಸಂಖ್ಯೆ: , 2ನೇ 1 ,06 , 000 - 00 
ಕ್ರಾಸ್, ಚೆಲುವ ಕೃಪ, ವಿದ್ಯಾನಗರ, 
ತುಮಕೂರು 
ಮೇಲ್ಕಂಡ ನಿವೇಶನದಲ್ಲಿ ಮನೆ ನಿರ್ಮಾಣ 16 ,20,000 - 00 | ಟಿ .ಎ . ಸಿ ವರದಿ | ಟಿ. ಎ . ಸಿ 

ಪ್ರಕಾರ 

ವರದಿ ಪ್ರಕಾರ 
ನಿವೇಶನ ಸಂಖ್ಯೆ:896, ಚಿತ್ರಭಾನು ರಸ್ತೆ, 7 ,20,000 - 00 | 
ಟಿ. ಟಿ.ಕೆ.ಲೇಔಟ್, ಮೈಸೂರು ( ಶ್ರೀ ಹೆಚ್. ಸಿ. 
ನಾಗರಾಜ್‌ರವರ ಭಾವ ಶ್ರೀ ರಾಮಚಂದ್ರರವರ 
ಹೆಸರಿನಲ್ಲಿ ) 


4 


4ಎ 


35 


ವೆಚ್ಚ 


ಪ್ರಕಾರ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೭೩ 
ವಿವರ 

ಮೊತ್ತ ಕಡತ ಸಂಖ್ಯೆ | ಪುಟ ಸಂಖ್ಯೆ 

ರೂ . ಗಳಲ್ಲಿ 
6ಎ ಮೇಲ್ಕಂಡ ನಿವೇಶನದಲ್ಲಿ ಮನೆ ನಿರ್ಮಾಣ 26 , 00 ,000 - 00 ಟಿ . ಎ . ಸಿ ವರದಿ ಟಿ . ಎ . ಸಿ 

ವರದಿ ಪ್ರಕಾರ 
40x50 ಅಡಿ ಅಳತೆಯ ನಿವೇಶನ ಸಂಖ್ಯೆ :38 3,44,773 - 00 
ಸರ್. ಎಂ. ವಿಶ್ವೇಶ್ವರ ಬಡಾವಣೆ, 4ನೇ ಬ್ಲಾಕ್ 
ಬೆಂಗಳೂರು 
ನಿವೇಶನ ಸಂಖ್ಯೆ: ಓl, ವಿದ್ಯಾನಗರ 4 , 89 ,849 - 00 | 8 
ಬಡಾವಣೆ, ತುಮಕೂರು ( ಶ್ರೀ ಹೆಚ್. ಸಿ. 
ನಾಗರಾಜ್‌ರವರ ಮಗ ಎನ್.ಶಮಂತ್‌ರವರ 
ಹೆಸರಿನಲ್ಲಿ) 
ನಿವೇಶನ ಸಂಖ್ಯೆ : ಎಂ . ಐ. ಜಿ . 398 / ಎ , 86,000 - 00 
ಕಲ್ಲಹಳ್ಳಿ 2ನೇ ಹಂತ ಬಡಾವಣೆ, ಶಿವಮೊಗ್ಗ. 
( ಶ್ರೀ ಹೆಚ್. ಸಿ. ನಾಗರಾಜ್‌ರವರ ಮಗ 
ಎನ್ .ಶಮಂತ್‌ರವರ ಹೆಸರಿನಲ್ಲಿ) 
40x60 ಅಡಿ ಅಳತೆಯ ನಿವೇಶನ ಸಂಖ್ಯೆ: 50 ,000 - 00 10 
3969, ದಟ್ಟಗಳ್ಳಿ ಬಡಾವಣೆ , ಮೈಸೂರು. 
30x40 ಅಡಿ ಅಳತೆಯ ಎರಡು 48, 000 - 00 
ನಿವೇಶನಗಳು ( ಶ್ರೀ ಹೆಚ್. ಸಿ . ನಾಗರಾಜ್‌ರವರ 
ಪತ್ನಿ ಶ್ರೀಮತಿ ಕೋಕಿಲಾ ಮತ್ತು ನಾದಿನಿ 
ಶ್ರೀಮತಿ ಶೋಭಾರಾಣಿರವರ ಹೆಸರಿನಲ್ಲಿ) 
ಊರುಕೆರೆ ಗ್ರಾಮ ಪಂಚಾಯತ್ ಸರಹದ್ದಿನಲ್ಲಿ 
ಶ್ರೀ ಹೆಚ್ . ಸಿ . ನಾಗರಾಜ್‌ರವರ ಮಗ 47 , 800 - 00 | 
ಎನ್.ಶಮಂತ್‌ರವರ ಹೆಸರಿನಲ್ಲಿ ತುಮಕೂರಿನ 
ಅಂತರ ಸನಹಳ್ಳಿ , ಕೈಗಾರಿಕಾ ವಸಾಹತುವಿನಲ್ಲಿ 
2ಪಿ ಕೈಗಾರಿಕಾ ನಿವೇಶನವನ್ನು ಮಂಜೂರು 
ಮಾಡಲು ಕೋರಿ ಅರ್ಜಿ ಸಲ್ಲಿಸಿದ್ದು, 
ಸದರಿಯವರಿಗೆ ಕೈಗಾರಿಕಾ ನಿವೇಶನ 
ಮಂಜೂರಾಗದೇ 

ಆರೋಪಿತರು 
ಮಂಜೂರಾತಿಗಾಗಿ ಮುಂಗಡವಾಗಿ ಕಟ್ಟಿದ್ದ 
ರೂ . 47 ,8000 / - ಗಳನ್ನು 

ವಾಪಸ್ಸು 
ಮಡೆದಿರುವುದಿಲ್ಲ. 
ಒಟ್ಟು ಮೊತ್ತ 

1 ,11 ,11 , 518 - 00 
ಅರೋಪಿತರು ಪರಿಶೀಲನಾ ಅವಧಿಯಲ್ಲಿ ಗಳಿಸಿರುವ ಸ್ಥಿರಾಸ್ತಿಯ ಮೊತ್ತ ರೂ .1,11,11,518 - 00 
ಖರ್ಚುಗಳು: 
ವಿವರ 

ಮೊತ್ತ ಕಡತ ಸಂಖ್ಯೆ ಪುಟ ಸಂಖ್ಯೆ 

ರೂ . ಗಳಲ್ಲಿ 
ಶ್ರೀ ಹೆಚ್ . ಸಿ. ನಾಗರಾಜುರವರ ಕೌಟುಂಬಿಕ | 6 ,53 ,765 - 00 
ಆಹಾರ ಪದಾರ್ಥಗಳ ಖರ್ಚು 


13 


೩೬೭೪ 


ಭಾಗ - ೧ 
ಪುಟ ಸಂಖ್ಯೆ 


#(a 


2 . 


2 ರಿಂದ 7 


5 ರಿಂದ 12 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 
ವಿವರ 

ಮೊತ್ತ ಕಡತ ಸಂಖ್ಯೆ 

ರೂ . ಗಳಲ್ಲಿ 
ಆರೋಪಿತ 

1, 20 ,112 - 00 
ಹೆಚ್. ಸಿ. ನಾಗರಾಜು ಹಾಗೂ ಅವರ ಪತ್ನಿಯ 
ಹೆಸರಿನಲ್ಲಿ ಜಂಟಿಯಾಗಿ ಬೆಂಗಳೂರಿನ 
ಎಸ್ . ಎಫ್. ಹೆಚ್ .ಎಸ್. 

ನಂದಿನಿ 
ಬಡಾವಣೆಯಲ್ಲಿ ಖರೀದಿ ಮಾಡಿದ ಮನೆ 
ನಂ .53 /Bರ ನೋಂದಾವಣೆ ಖರ್ಚು 

2 ,139 - 00 | 2 . 
ಸದರಿ ಮನೆಯ ಖಾತೆ ಬದಲಾವಣೆ 
ಶುಲ್ಕ 
ಆರೋಪಿತ ಅಧಿಕಾರಿ ಶ್ರೀ 1 , 20, 022 - 00 12 
ಹೆಚ್ . ಸಿ . ನಾಗರಾಜ್‌ರವರ ಮಗ ಶಮಂತ್‌ 
ಹೆಸರಿನಲ್ಲಿ ಬೆಂಗಳೂರು ಮನೆ ಸಂಖ್ಯೆ:53/6, 
ಎಸ್.ಎಫ್. ಹೆಚ್. ಎಸ್. 

ನಂದಿನಿ 
ಬಡಾವಣೆಯಲ್ಲಿ ಖರೀದಿ ಮಾಡಿದ ಮನೆ 
ನಂ .53/6ರ ನೋಂದಾವಣೆ ಖರ್ಚು 
ಸದರಿ ಮನೆಯ ಖಾತೆ ಬದಲಾವಣೆ ಶುಲ್ಕ 

2 ,139 - 00 
ಸದರಿ ಮನೆಗೆ ಶ್ಯಾಮ್‌ರಾವ್ ವಿಠಲ್ ಕೋ 
ಅಪರೇಟಿವ್ ಬ್ಯಾಂಕ್‌ನಲ್ಲಿ 10. 00 ಲಕ್ಷ ಸಾಲ 
ಪಡೆದಿರುವ ಬಾಬ್ಬು , ಅಸಲು ಮರುಪಾವತಿ, 
ಬಡ್ಡಿ, ಪ್ರೋಸೆಸಿಂಗ್ ಫೀ ಮತ್ತು ಕಾನೂನು 

55 ,260 - 00 
ತಜ್ಞರ ಫೀ ಪಾವತಿಸಿರುವುದು. 

ಸಾಲ ಪಡೆಯಲು ಬ್ಯಾಂಕ್‌ನೊಂದಿಗೆ 10 ,390 - 00 
ಕರಾರು ಮಾಡಿಕೊಂಡು ಸದರಿ ಕರಾರನ್ನು 
ನೋಂದಣಿ ಮಾಡಿರುವ ಖರ್ಚು 
ಆರೋಪಿತರ ಪತ್ನಿ ಶ್ರೀಮತಿ 750 - 00 
ಟಿ . ಆರ್ .ಕೋಕಿಲಾರವರ 

ಹೆಸರಿನಲ್ಲಿ 
ಶಿವಮೊಗ್ಗದ ಗೋಪಾಳದಲ್ಲಿ ಹೊಂದಿರುವ 
ಮನೆ ನಂ .168/ 0ನ್ನು ಖರೀದಿಸಿ ನೋಂದಣಿ 
ಮಾಡಿರುವ ಖರ್ಚು. 
ಆರೋಪಿತರು ಕರ್ನಾಟಕ ಗೃಹ 

99 ,198 - 00 
ಮಂಡಳಿಗೆ ಪಾವತಿಸಿರುವ ಬಡ್ಡಿ 

ಆರೋಪಿತರ ಪತ್ನಿ ಶ್ರೀಮತಿ 9,646 - 00 
ಟಿ.ಆರ್.ಕೋಕಿಲಾರವರ ಹೆಸರಿನಲ್ಲಿ 
ಮೈಸೂರಿನ ಬನ್ನಿ ಮಂಟಪ 
ಎಂ.ಐ.ಜಿ. ಹುಟ್ಟೋ ಮನೆ ನಂ .5ಕ್ಕೆ ಕಂದಾಯ 
ಪಾವತಿಸಿರುವುದು. 
- ಶ್ರೀಮತಿ ಕೋಕಿಲಾರವರು 1992ನೇ 

9 , 530 - 00 14 
ಸಾಲಿನಲ್ಲಿ ಖರೀದಿಸಿ ನೋಂದಣಿ 
ಮಾಡಿಸಿರುವ ಖರ್ಚು 


( 
1 
) 
. 


2 ರಿಂದ 26 


30 , 33 


3 


15 ರಿಂದ 17 


17 ರಿಂದ 20 


6 


. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೭೫ 
ವಿವರ 

ಮೊತ್ತ ಕಡತ ಸಂಖ್ಯೆ | ಪುಟ ಸಂಖ್ಯೆ 

ರೂ . ಗಳಲ್ಲಿ 
| ಶ್ರೀ ಹೆಚ್ . ಸಿ. ನಾಗರಾಜ್‌ರವರು ತಮ್ಮ ತಾಯಿ 11 ,680 - 00 

33 , 34 
ಶ್ರೀಮತಿ ಪುಟ್ಟಮ್ಮನವರ ಹೆಸರಿನಲ್ಲಿ 
ತುಮಕೂರಿನ ವಿದ್ಯಾನಗರದ 2ನೇ ಕ್ರಾಸ್‌ನಲ್ಲಿ 
ನಿವೇಶನ ಖರೀದಿ ಮಾಡಿರುವ ಬಾಬು. 
- ಸದರಿ ನಿವೇಶನದಲ್ಲಿ ಕಟ್ಟಿರುವ ಮನೆಗೆ 

24 , 883 - 00 

4 ರಿಂದ 26 
ನೀರು, ಕಂದಾಯ, ಯು . ಜಿ. ಡಿ. ಸಂಪರ್ಕ , 
ಮನೆ ಕಂದಾಯ ಖರ್ಚು 
- ಶ್ರೀ ಹೆಚ್. ಸಿ. ನಾಗರಾಜ್‌ರವರು ತಮ್ಮ 1,04,430 - 00 
ಭಾವ ರಾಮಚಂದ್ರ ಇವರ ಹೆಸರಿನಲ್ಲಿ 
ಮೈಸೂರಿನಲ್ಲಿ ನಿವೇಶನ ಸಂಖ್ಯೆ : 896, 
ಚಿತ್ರಭಾನು ರಸ್ತೆ ಟಿ. ಟಿ.ಕೆ ಲೇಔಟ್‌ನಲ್ಲಿ 
ಖರೀದಿಸಿರುವ ಸಂದರ್ಭದಲ್ಲಿ ಪಾವತಿಸಿರುವ 
ಮುದ್ರಾಂಕ ಶುಲ್ಕ ಹಾಗೂ ನೋಂದಣಿ ಶುಲ್ಕ . 
ಸದರಿ ಮನೆಗೆ ಕಂದಾಯ ಪಾವತಿ. 

15 ,102 - 00 
ಕಟ್ಟಡವನ್ನು ಪರವಾನಗಿಯನ್ನು 

8,950 - 00 

5 , 11 
ಉಲ್ಲಂಘಿಸಿ ಕಟ್ಟಿದ್ದರಿಂದ ಪಾವತಿಸಿರುವ ದಂಡ 


ಶುಲ್ಕ 


4 .100 - 00 


4 , 10 , 35 


49134 - 00 


164 - 00 


- ಶ್ರೀ ಹೆಚ್. ಸಿ. ನಾಗರಾಜ್‌ರವರು ತಮ್ಮ 
ಹೆಸರಿನಲ್ಲಿ ನಂ -38, ಸರ್. ಎಂ . ವಿಶ್ವೇಶ್ವರಯ್ಯ 
ಬಡಾವಣೆ, 4ನೇ ಬ್ಲಾಕ್, ಬೆಂಗಳೂರಿನಲ್ಲಿ 
ಖರೀದಿಸಿರುವ ನಿವೇಶನ ನೋಂದಣಿ ಶುಲ್ಕ 

ಶ್ರೀ ಹಚ್‌ .ಸಿ. ನಾಗರಾಜ್‌ರವರು ತಮ್ಮ 
ಮಗ ಶಮಂತ್‌ ಹೆಸರಿನಲ್ಲಿ ತುಮಕೂರಿನ 
ವಿದ್ಯಾನಗರ ಬಡಾವಣೆಯಲ್ಲಿ ಖರೀದಿಸಿರುವ 
ನಿವೇಶನ ಸಂಖ್ಯೆ : ಓ -1ಎ ನೋಂದಣಿ ಶುಲ್ಕ 
- ಶ್ರೀ ಹೆಚ್.ಸಿ. ನಾಗರಾಜ್‌ರವರು ತಮ್ಮ 
ಮಗ ಶಮಂತ್‌ ಹೆಸರಿನಲ್ಲಿ ಶಿವಮೊಗ್ಗದ 
ಕಲ್ಲಹಳ್ಳಿ 2ನೇ ಹಂತದಲ್ಲಿ ಖರೀದಿಸಿರುವ 
ನಿವೇಶನ ಸಂಖ್ಯೆ: ಎಂ .ಐ . ಜಿ.398 - ಎ 
ಕಂದಾಯ ಪಾವತಿ. 

ಶ್ರೀ ಹಚ್‌ . ಸಿ. ನಾಗರಾಜ್‌ರವರು ತಮ್ಮ 
ಹೆಸರಿನಲ್ಲಿ ನಿವೇಶನ ಸಂಖ್ಯೆ: 3969 ದಟ್ಟಗಳ್ಳಿ 
ಬಡಾವಣೆ, ಮೈಸೂರು, ಇದಕ್ಕೆ ಪಾವತಿಸಿರುವ 
ನಿವೇಶನ ತೆರಿಗೆ ಹಾಗೂ ನೋಂದಣಿ ಶುಲ್ಕ 
ಆರೋಪಿತರ ಪತ್ನಿ ಶ್ರೀಮತಿ 
ಟಿ. ಆರ್.ಕೋಕಿಲಾರವರ ತಾಯಿ ಶ್ರೀಮತಿ 
ರಾಜಮ್ಮ ನೀಡಿರುವ ತರೀಕೆರೆ ಜಮೀನು 
ನೋಂದಣಿ ಖರ್ಚು 


20. 985 - 00 


| 


10 


2 ,3 ,8,13,14 
17 ,18 ,19 


1, 995 - 99 | 


| 


14 | 


5 , 6 , 8 


೩೬೭೬ 


ಭಾಗ - ೧ 
ಪುಟ ಸಂಖ್ಯೆ 


1011 


| 


| 


1 , 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 
ವಿವರ 

ಮೊತ್ತ ಕಡತ ಸಂಖ್ಯೆ 

ರೂ . ಗಳಲ್ಲಿ 
ಆರೋಪಿತರ ಪತ್ನಿ ಶ್ರೀಮತಿ | 2 , 75 , 473 - 00 
ಟಿ.ಆರ್.ಕೋಕಿಲಾರವರ ಶಿವಮೊಗ್ಗ 
ಎಸ್. ಬಿ .ಐ . ಖಾತೆ ಸಂಖ್ಯೆ : 10482594534 
ರಲ್ಲಿ ಸಾಲವಾಗಿ 2 ,56,000 ಪಡೆದ ನಂತರ 
ಅಸಲು ಬಡ್ಡಿ ಮತ್ತು ಪ್ರೊಸೆಸಿಂಗ್ ಫೀ 
ಪಾವತಿ 
ಆರೋಪಿತ ಶ್ರೀ ಹೆಚ್ . ಸಿ. ನಾಗರಾಜ್‌ರವರು 3 , 29 ,425 - 00 
ವಿಜಯಾ ಬ್ಯಾಂಕ್ , ಮಧುಗಿರಿಯಲ್ಲಿ ಗೃಹ 
ಸಾಲ ರೂ .2,74,000/ - ಪಡೆದಿರುವ ಬಾಬು 
ಅಸಲು ಮತ್ತು ಬಡ್ಡಿ ಪಾವತಿ 
ಪಾವಗಡ ಸೌಹಾರ್ಧ ಪತ್ತಿನ ಸಹಕಾರಿ 8,325 - 00 | 24 
ಸಂಘದಲ್ಲಿ ಆರೋಪಿತರು ತಮ್ಮ ಪತ್ನಿ 
ಕೋಕಿಲಾ ಮಕ್ಕಳಾದ ಶಿಲ್ಪಶ್ರೀ , ಬಿಂದುಶ್ರೀ , 
ಶಮಂತ್‌ ಮತ್ತು ಸಂಬಂಧಿಕರಾದ 
ರಾಮಚಂದ್ರ, ಶೋಭಾರಾಣಿ ಮತ್ತು ಗಜೇಂದ್ರ 
ಇವರುಗಳ ಹೆಸರುಗಳಲ್ಲಿ ಷೇರು ಖರೀದಿ 
ಮಾಡಿರುವುದು. 
ಆರೋಪಿತ ಶ್ರೀ ಹೆಚ್. ಸಿ. ನಾಗರಾಜ್‌ರವರ 50 ,460 - 00 33 
ತಾಯಿ ಶ್ರೀಮತಿ ಪುಟ್ಟಮ್ಮನವರ ಹೆಸರಿನಲ್ಲಿ 
ತುಮಕೂರು ವಿದ್ಯಾನಗರ 2ನೇ ಕ್ರಾಸ್‌ನಲ್ಲಿರುವ 
ಚೆಲುವ ಕೃಪ ಮನೆಗೆ ವಿದ್ಯುತ್ ಸಂಪರ್ಕ 
ಪಡೆದಿರುವ ಖರ್ಚು 
ಆರೋಪಿತರ 

- ಶ್ರೀಮತಿ 18 , 777 - 00 | 34 
ಟಿ . ಆರ್.ಕೋಕಿಲಾರವರ ಹೆಸರಿನಲ್ಲಿರುವ 
ಸ್ಥಿರದೂರವಾಣಿ ಕರೆಗಳ ಹಣ ಪಾವತಿ 
ಶ್ರೀ ಹೆಚ್. ಸಿ. ನಾಗರಾಜ್‌ರವರು ಶಿವಮೊಗ್ಗದ 2 , 414 - 00 
ಎಂ . ಐ. ಜಿ.10 ಗೋಪಾಳದಲ್ಲಿ ವಾಸವಿದ್ದಾಗ 
ಅನಿಲ ಸಂಪರ್ಕ ಪಡೆದಿರುವ ಖರ್ಚು 
ಅಕಲ್ ಏಜೆನ್ಸಿ , ತುಮಕೂರು ರವರಿಂದ 10,200 - 00 
ಪಡೆದಿರುವ ಅನಿಲ ಸಂಪರ್ಕ ಖರ್ಚು 
ಆರೋಪಿತ ಶ್ರೀ ಹೆಚ್ . ಸಿ. ನಾಗರಾಜ್‌ರವರ 
ಕಾರ್ ಸಂಖ್ಯೆ:ಕೆಎ02 - ಪಿ - 864 ಇದರ 
ಇಂಧನ ಮತ್ತು ನಿರ್ವಹಣಾ ವೆಚ್ಚ 
ಆರೋಪಿತರು ಹೊಂದಿರುವ ಕೆಎ02 - ಇಎಲ್ 22195 - 00 
7113 ಹೊಂಡಾ ಆಕ್ಟಿವಾ ದ್ವಿಚಕ್ರ ವಾಹನದ 
ತೆರಿಗೆ ವಿಮ , ನಿರ್ವಹಣಾ ವೆಚ್ಚ ಮತ್ತು 
ಇಂಧನ ವೆಚ್ಚ 
| ಆರೋಪಿತ ಹೆಚ್. ಸಿ . ನಾಗರಾಜ್‌ರವರ 46, 021 - 00 
ಮಕ್ಕಳಾದ ಶಿಲ್ಪಶ್ರೀ , ಬಿಂದುಶ್ರೀ , ಶಮಂತ್‌ರವರ 
ವಿದ್ಯಾಭ್ಯಾಸದ ಖರ್ಚು 


18ಎ 


19 


7 , 8 


19ಎ 


20 


1 ರಿಂದ 11 


* 
) 
8 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೭೭ 
ವಿವರ 

ಮೊತ್ತ ಕಡತ ಸಂಖ್ಯೆ | ಪುಟ ಸಂಖ್ಯೆ 

ರೂ . ಗಳಲ್ಲಿ 
ಆರೋಪಿತ ಹೆಚ್ . ಸಿ. ನಾಗರಾಜ್‌ರವರ 11 ,700 - 00 

42 
ಮಗಳಾದ ಶಿಲ್ಪಶ್ರೀ ಮದುವೆಗೆ ಕಲ್ಯಾಣ 
ಮಂಟಪಕ್ಕೆ ಪಾವತಿಸಿರುವ ಖರ್ಚು 
ಆರೋಪಿತ - ಹೆಚ್ . ಸಿ .ನಾಗರಾಜ್‌ರವರ 22 ,000 - 00 | 38 | 
ಜರ್ಮನ್‌ಷಪರ್ಡ್ ನಾಯಿ ಸಾಕಾಣಿಕೆ ಖರ್ಚು 
ಒಟ್ಟು 

22 , 83 ,900 - 00 
ಆಪಾದಿತರು ಮತ್ತು ಅವರ ಕುಟುಂಬದವರು ಪರಿಶೀಲನಾ ಅವಧಿಯಲ್ಲಿ ಮಾಡಿರುವ ಒಟ್ಟು ಖರ್ಚು 
ರೂ . 22 ,83 ,900 - 00 

- ತನಿಖಾಧಿಕಾರಿಗಳಾದ ಶ್ರೀ ಎನ್. ಟಿ. ಅಶ್ವತ್ಥನಾರಾಯಣ, ಪೊಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ 
ತುಮಕೂರು, ಇವರು ಶ್ರೀ ಹೆಚ್.ಸಿ. ನಾಗರಾಜ್ , ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರವರ ವಿರುದ್ದ ದಂಡಾರ್ಹ ಪ್ರಕರಣವನ್ನು 
ಕರ್ನಾಟಕ ಲೋಕಾಯುಕ್ತ, ತುಮಕೂರು, ಪೊಲೀಸ್ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ: 07/2007 ರಲ್ಲಿ ಲಂಚ ನಿರೋಧ ಕಾಯ್ದೆ 
1988ರ ಕಲಂ 13(1)( ಇ) ಜೊತೆಯಲ್ಲಿ ಓದಲಾದ ಕಲಂ 13( 2) ರಡಿಯಲ್ಲಿ ದೂರನ್ನು ದಾಖಲಿಸಿಕೊಂಡಿರುತ್ತಾರೆ. 

ಮೇಲ್ಕಂಡಂತೆ ಪ್ರಕರಣವನ್ನು ದಾಖಲಿಸಿದ ನಂತರ ತನಿಖಾಧಿಕಾರಿಗಳು 

(1) “ ಚೆಲುವ ಕೃಪ” 2ನೇ ಕ್ರಾಸ್ , ವಿದ್ಯಾನಗರ, ತುಮಕೂರು. 
( 2 ) ಆರೋಪಿತ ಕಛೇರಿ, 
( 3) ಯೂಕೋ ಭದ್ರತಾ ಕೊಠಡಿ, ತುಮಕೂರು 

( 4) ತುಮಕೂರು ಸಿದ್ದಗಂಗಾ ಬಡಾವಣೆ ಎಸ್. ಬಿ. ಎಂ . ಬ್ಯಾಂಕ್ 

ಮೇಲ್ಕಂಡ ಸ್ಥಳಗಳನ್ನು ದಿನಾಂಕ: 30 -05 - 2007, 30 -5 -2007, 04 - 07 - 2007 ಮತ್ತು 02 - 11 -2008 ರಂದು 
ಪಂಚ ಸಾಕ್ಷಿಗಳ ಸಮಕ್ಷಮ ಶೋಧಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಬರೆಯಲಾದ ಶೋಧನಾ ಮಹಜರ್‌ಗಳ ಪ್ರಕಾರ ಆಪಾದಿತರ 
ಚರ ಮತ್ತು ಸ್ಥಿರಾಸ್ತಿ ಅಂದರೆ ಗೃಹೋಪಯೋಗಿ ಉಪಕರಣಗಳು , ಚಿನ್ನ ಮತ್ತು ಬೆಳ್ಳಿ, ಬ್ಯಾಂಕ್ ಡೆಪಾಸಿಟ್‌ಗಳು , ವಾಹನಗಳು, 
ನಿವೇಶನಗಳು ಹಾಗೂ ಜಮೀನು ಇವುಗಳನ್ನೊಳಗೊಂಡಂತೆ ಆಸ್ತಿಗಳು ಮತ್ತು ಇವುಗಳಿಗೆ ಸಂಬಂಧಿಸಿದ ದಾಖಲೆಗಳು 
ಪತ್ತೆಯಾಗಿರುತ್ತದೆ. 

ಸದರಿ ಪ್ರಕರಣದ ತನಿಖೆಯು ಪೂರ್ಣಗೊಂಡ ನಂತರ ಆಪಾದಿತ ಸರ್ಕಾರಿ ಅಧಿಕಾರಿ ಶ್ರೀ ಹೆಚ್. ಸಿ. ನಾಗರಾಜ್ , 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರವರು ದಿನಾಂಕ: 12 -10 -1981 ರಿಂದ ದಿನಾಂಕ: 30 -07- 2007 ರವರೆಗಿನ “ ಚೆಕ್ 
ಪೀರಿಯಡ್” ನಲ್ಲಿ ಒಟ್ಟು 3,02,64 , 639 - 14 ರೂ .ಗಳ ಆಸ್ತಿಯನ್ನು ಹೊಂದಿರುತ್ತಾರೆಂದು ಮತ್ತು ಈ ಅವಧಿಯಲ್ಲಿ 
ಆಪಾದಿತರು ತಮ್ಮ ಮತ್ತು ತಮ್ಮ ಕುಟುಂಬದ ಸದಸ್ಯರುಗಳಿಗಾಗಿ ಮಾಡಿರುವ ಒಟ್ಟು ಖರ್ಚು ರೂ .22,83,900 - 00 
ಗಳಾಗಿದ್ದು , ಆಪಾದಿತರು ಈ ಅವಧಿಯಲ್ಲಿ ಎಲ್ಲಾ ಬಲ್ಲ ಮೂಲಗಳಿಂದ ಗಳಿಸಿರುವ ಆದಾಯವು ರೂ .2,84 ,74 ,449 - 00 
ರೂ . ಗಳಾಗಿರುತ್ತವೆ ಎಂದು ಕಂಡು ಬಂದಿರುತ್ತದೆ. ಆಪಾದಿತ ಆಸ್ತಿ ಮತ್ತು ಖರ್ಚಿನ ಒಟ್ಟು ಮೊತ್ತ ರೂ .3, 25,48 ,539 -14 
ರೂ . ಗಳಾಗಿದ್ದು, ಹೆಚ್ಚಿನ ಪ್ರಮಾಣದ ಆಸ್ತಿಯ ಮೊತ್ತವು ರೂ . 2,84 ,74 ,449 - 00 ಗಳಾಗಿರುತ್ತದೆ. ಅಂದರೆ, ಆಪಾದಿತ 
ಸಾರ್ವಜನಿಕ ಅಧಿಕಾರಿ ಶೇ .698. 91 ರಷ್ಟು ತಮ್ಮ ಎಲ್ಲಾ ಬಲ್ಲ ಮೂಲಗಳಿಗಿಂತಲೂ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು 
ಹೊಂದಿರುವುದು ಕಂಡುಬಂದಿರುತ್ತದೆ. ಇದಕ್ಕೆ ಆಪಾದಿತರ ಬಳಿ ಯಾವುದೇ ಸಮಾಧಾನಕರ ವಿವರಣೆ ಅಥವಾ ಲೆಕ್ಕ 
ಲಭ್ಯವಿರುವುದಿಲ್ಲ . 

ಆದ್ದರಿಂದ ಶ್ರೀ ಹೆಚ್.ಸಿ.ನಾಗರಾಜ್ , ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರು ಲಂಚ ನಿರೋಧಕ ಕಾಯ್ದೆ 
1988ರ ಕಲಂ 13(1)( 2) ರ ಜೊತೆ ಕಲಂ 13(2) ರ ಅಡಿಯಲ್ಲಿ ಅಪರಾಧ ಎಸಗಿರುವುದು ಸ್ಪಷ್ಟವಾಗಿ ಸರ್ಕಾರಕ್ಕೆ 
ಮನವರಿಕೆಯಾಗಿರುತ್ತದೆ. 

ಆಪಾದಿತ ಸರ್ಕಾರಿ ನೌಕರರು ತಮ್ಮ ಬಲ್ಲ ಮೂಲಗಳ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿಯನ್ನು ಗಳಿಸಿ 
ಅಪರಾಧಿಕ ದುರ್ನಡತೆ ಎಸಗಿರುವುದರಿಂದ ಸದರಿಯವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ನ್ಯಾಯಾಲಯದಲ್ಲಿ 
ಅಭಿಯೋಜನೆಗೊಳಿಸುವುದು ಅತ್ಯವಶ್ಯಕ . 

ಶ್ರೀ ಹೆಚ್ .ಸಿ. ನಾಗರಾಜ್ , ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರ ವಿರುದ್ದ ಬಲ್ಲ ಮೂಲಗಳಿಂತ ಹೆಚ್ಚಿನ ಆಸ್ತಿ 
ಹೊಂದಿರುವ ಬಗ್ಗೆ ಲೋಕಾಯುಕ್ತ , ತುಮಕೂರು, ಇವರು ತನಿಖೆಯನ್ನು ಕೈಗೊಂಡಿದ್ದು, ಈಗ ತನಿಖೆಯನ್ನು ಪೂರ್ಣಗೊಳಿಸಿ, 


೩೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

ಭಾಗ - ೧ 
ತಮ್ಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಲೋಕಾಯುಕ್ತ ವರದಿಯ ಪ್ರಕಾರ ಶ್ರೀ ಹೆಚ್. ಸಿ. ನಾಗರಜ್‌ರವರು ದಿನಾಂಕ: 
12 -10 -1981 ರಿಂದ ಅಂದರೆ ಸೇವೆಗೆ ಸೇರಿದ ದಿನಾಂಕದಿಂದ 30 - 05 - 2007ರ ವರೆಗೆ ರೂ .40,74,090 - 00 ಗಳಷ್ಟು 
ಆದಾಯಗಳಿಸಿದ್ದು, ಇದೇ ಅವಧಿಯಲ್ಲಿ ಇವರು ಒಟ್ಟು ರೂ .3,25 ,48 ,539 - 00 ರಷ್ಟು ಆಸ್ತಿ ಗಳಿಸಿರುತ್ತಾರೆ. ಇದರೊಂದಿಗೆ ಈ 
ಅವದಿಯಲ್ಲಿ ಇವರು ಬಲ್ಲ ಆದಾಯಕ್ಕಿಂತ ರೂ .2,84,74 ,449 - 00 ಅಂದರೆ ಶೇ . 698.91 ರಷ್ಟು ಅಧಿಕ ಪ್ರಮಾಣದ 
ಆಸ್ತಿಯನ್ನು ಹೊಂದಿರುವರೆಂದು ತಿಳಿಸಿ, ಲಂಚ ನಿರೋಧ ಕಾಯ್ದೆಯಡಿ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಗಗೊಳಿಸಲು 
ಸರ್ಕಾರದ ಪೂರ್ವಾನುಮತಿ ಕೋರಿರುತ್ತಾರೆ . ಇವರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಸಾಕಷ್ಟು 
ದಾಖಲೆಗಳು, ಪುರಾವೆಗಳು ಇವೆಎಂದು ಲೋಕಾಯುಕ್ತರು ತಿಳಿಸಿರುವುದರಿಂದ ಶ್ರೀ ಹೆಚ್. ಸಿ. ನಾಗರಾಜ್, ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರು, ಇವರು ಬಲ್ಲ ಮೂಲಗಳಿಗಿಂತ ಹೆಚ್ಚಿನ ಆಸ್ತಿ , ಆದಾಯ ಹೊಂದಿರುವ ಆಪಾದನೆಯ ಮೇಲೆ ಸಕ್ಷಮ 
ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಸರ್ಕಾರವು ನಿರ್ಧರಿಸಿದೆ. 

ಆಪಾದಿತರು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 13 (1) ( ಇ) ಜೊತೆಗೆ ಓದಲಾದ ಕಲಂ 13 ( 2 ) ರ ಅಡಿಯಲ್ಲಿ 
ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಸರ್ಕಾರಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಇವರನ್ನು ಲಂಚ ನಿರೋಧಕ 
ಕಾಯ್ದೆ 1988ರ ಅನ್ವಯ ಕಲಂ 13 (1)( ಇ) ಮತ್ತು ಜೊತೆಗೆ ಕಲಂ 13( 2) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು 
ಅವಶ್ಯ ಎಂದು ಸರ್ಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತರನ್ನು ಕೆಲಸದಿಂದ ತೆಗೆದುಹಾಕಲು ಅಧಿಕಾರವುಳ್ಳದ್ದಾಗಿರುತ್ತಾರೆ. 
ಆದ್ದರಿಂದ ಲಂಚ ನಿರೋಧ ಕಾಯ್ದೆ 1988ರ ಕಲಂ 19 (1)( ಸಿ) ರಡಿ ಆಪಾದಿತ ನೌಕರರಾದ ಶ್ರೀ ಹೆಚ್. ಸಿ. ನಾಗರಾಜ್, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರವರನ್ನು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 13(1)( ಇ ) ಜೊತೆಗೆ ಓದಲಾದ ಕಲಂ 
13 ( 2 ) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ ನೀಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಅದರಂತೆ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

* ಸರ್ಕಾರಿ ಆದೇಶ ಸಂಖ್ಯೆ: ಆಇ 38 ವಾತೆತ 2007 ಬೆಂಗಳೂರು, ದಿನಾಂಕ : 4ನೇ ನವೆಂಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ ಲಂಚ ನಿರೋಧಕ ಕಾಯ್ದೆ 1988ರ 19 (1)( ಬಿ) ರಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಆಪಾದಿತ ಅಧಿಕಾರಿಯಾದ ಶ್ರೀ ಹೆಚ್. ಸಿ. ನಾಗರಾಜ್ , ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರು , ವಾಣಿಜ್ಯ ತೆರಿಗೆ ಇಲಾಖೆ, ಇವರ ವಿರುದ್ದ ಸಕ್ಷಮ ನ್ಯಾಯಾಲಯದಲ್ಲಿ ಲಂಚ ನಿರೋಧಕ ಕಾಯ್ದೆ 
13 (1) ( ಇ) ಜೊತೆಯಲ್ಲಿ ಓದಲಾದ ಕಲಂ 13( 2) ರ ಪ್ರಕಾರ ಅಭಿಯೋಜಿಸಲು ಲೋಕಾಯುಕ್ತ ಪೊಲೀಸರಿಗೆ ಈ ಮೂಲಕ 
ಅನುಮತಿ ನೀಡಿದೆ. 

` ಟಕ ಸರ್ಕಾರದ ( ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರ ನಿಯಮ - 19 ರನ್ವಯ ಈ ಆದೇಶವನ್ನು 
ನನ್ನ ಕಛೇರಿಯ ಮೊಹರು ಮತ್ತು ಸಹಿಯ ಅಡಿಯಲ್ಲಿ ದಿನಾಂಕ: 04 - 11 - 2009 ರಂದು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ .ಆರ್. 2541 

- ಎಲ್.ಎಸ್ . ವಾಸನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ - 2). 

ಕಾರ್ಮಿಕ ಸಚಿವಾಲಯ 
ವಿಷಯ : ರಾಜ್ಯ ಶಿಶಿಕ್ಷು ಪರಿಷತ್ತನ್ನು ಪುನರ್ ರಚಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ : ಕಾಇ 151 ಇಟಿಐ 2004 ದಿನಾಂಕ 01/09 /2006 

2) ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ರವರ ಪತ್ರ ಸಂಖ್ಯೆ: ಉತ/ತರಬೇತಿ/ಶಿಶಿಕ್ಷು - 1/ 

ವಿವ - 15 /09 - 10 ದಿನಾಂಕ 05 /08 /2009 
ಪ್ರಸ್ತಾವನೆ: 

ಮೇಲೆ(1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಶಿಶಿಕ್ಷು ಪರಿಷತ್ತನ್ನು ಮೂರು ವರ್ಷಗಳ ಅವಧಿಗೆ ಮುನರ್‌ 
ರಚಿಸಿ ಆದೇಶ ಹೊರಡಿಸಲಾಗಿತ್ತು. 

ಮೇಲೆ( 2) ರಲ್ಲಿ ಓದಲಾದ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ರವರ ಪತ್ರದಲ್ಲಿ ರಾಜ್ಯ ಶಿಶಿಕ್ಷು 
ಪರಿಷತ್ತಿನ ಅವಧಿಯು ದಿನಾಂಕ 31 /08/ 2009ಕ್ಕೆ ಅಂತ್ಯಗೊಳ್ಳಲಿದ್ದು ಇದನ್ನು ದಿನಾಂಕ 01 /09/ 2009 ರಿಂದ 
ಮುಂದುವರೆಸುವ ಉದ್ದೇಶದಿಂದ ಪರಿಷತ್ತನ್ನು ಪುನರ್ ರಚಿಸಲು ಪ್ರಸ್ತಾಪಿಸಿರುತ್ತಾರೆ . ಆದ್ದರಿಂದ ಶಿಶಿಕ್ಷು ತರಬೇತಿ 
ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಟಾನಗೊಳಿಸುವ ಉದ್ದೇಶದಿಂದ ರಾಜ್ಯ ಶಿಶಿಕ್ಷು ಪರಿಷತ್ತನ್ನು ಪುನರ್ ರಚಿಸಿ 
ಸರ್ಕಾರಿ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಕಾಣ 323 ಆಟಿಐ 2009 , ಬೆಂಗಳೂರು, ದಿನಾಂಕ: 21ನೇ ಅಕೋಬರ್ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಶಿಶಿಕ್ಷು ಪರಿಷತ್ತನ್ನು ಈ ಕೆಳಕಂಡ ಸದಸ್ಯರೊಂದಿಗೆ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಪುನರ್ ರಚಿಸಿ ಆದೇಶ ಹೊರಡಿಸಲಾಗಿದೆ. 


4 


| 


1 


. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೭೯ 
_ 1 | ಮಾನ್ಯ ಕಾರ್ಮಿಕ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು 

ಅಧ್ಯಕ್ಷರು | 
ರಾಜ್ಯ ಸರ್ಕಾರದ ಪ್ರತಿನಿಧಿಗಳು | 
ಕಾರ್ಯದರ್ಶಿಗಳು , ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು 

ಉಪಾಧ್ಯಕ್ಷರು 
3 ಆಯುಕ್ತರು /ಪದ ನಿಮಿತ್ತ ರಾಜ್ಯ ಶಿಶಿಕ್ಷು ಸಲಹೆಗಾರರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ,| ಸದಸ್ಯ 
ಬೆಂಗಳೂರು 

ಕಾರ್ಯದರ್ಶಿ 
ಪ್ರಧಾನ ಕಾರ್ಯದರ್ಶಿಗಳು , ಹಣಕಾಸು ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು 

ಸದಸ್ಯರು 
ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು 

ಸದಸ್ಯರು 
ಪ್ರಧಾನ ಕಾರ್ಯದರ್ಶಿ , ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ , ಕರ್ನಾಟಕ ಸರ್ಕಾರ, ಬೆಂಗಳೂರು ಸದಸ್ಯರು 
ಪ್ರಧಾನ ಕಾರ್ಯದರ್ಶಿ , ಕಾನೂನು ಇಲಾಖೆ, ಕರ್ನಾಟಕ ಸರ್ಕಾರ , ಬೆಂಗಳೂರು 

ಸದಸ್ಯರು 
8 . ಕಾರ್ಯದರ್ಶಿ , ಯೋಜನಾ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು 

ಸದಸ್ಯರು 
ಶ್ರೀ . ಎಂ .ಲಗುಮಯ್ಯ , ಬಿನ್ ಮುನಿಸಾದಪ್ಪ, ಕಾವ್ಯ ನಿಲಯ , ಬೋಧನ ಹೊಸಹಳ್ಳಿ, | ಸದಸ್ಯರು 
ಸಮೇತನಹಳ್ಳಿ ಅಂಚೆ, ಹೊಸಕೋಟೆ ತಾಲ್ಲೂಕು, ಬೆಂಗಳೂರು- 67 ( ಪರಿಶಿಷ್ಟ ಜಾತಿ) 
ಮೊಬೈಲ್- 94485 64484. 
ಶ್ರೀ . ಟಿ. ಬಸವಯ್ಯ , ಬಿನ್ ಲೇಟ್ ತಿಮ್ಮಯ್ಯ , ಕಿಲಾರಿ ಪೇಟೆ, ಹೊಸಕೋಟೆ ಟೌನ್ ( ಪರಿಶಿಷ್ಟ | ಸದಸ್ಯರು 

ಪಂಗಡ) ( ಮೊ ) 9343797361 
ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು 

ಮಹಾ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ನಿರ್ದೇಶನಾಲಯ , ನವದೆಹಲಿ | ಸದಸ್ಯರು 
ಇವರು ಅಥವಾ ಪ್ರತಿನಿಧಿಗಳು 
ಪ್ರಾದೇಶಿಕ ನಿರ್ದೇಶಕರು, ರೀಜನಲ್ ಡೈರೆಕ್ಟೋರೇಟ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ | ಸದಸ್ಯರು 

ಟೈನಿಂಗ್, ಹೈದರಾಬಾದ್ 
ತಾಂತ್ರಿಕ ಶಿಕ್ಷಣ ಮಂಡಳಿಯ ಅಥವಾ ಬೋರ್ಡ್ನ ಇಬ್ಬರು ಪ್ರತಿನಿಧಿಗಳು 
1 | ನಿರ್ದೇಶಕರು , ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು 

ಸದಸ್ಯರು 
ಕಾರ್ಯದರ್ಶಿ, ತಾಂತ್ರಿಕ ಶಿಕ್ಷಣ ಇಲಾಖೆಯ ಪರೀಕ್ಷಾ ಮಂಡಳಿ, ಬೆಂಗಳೂರು ಅಥವಾ ಅವರ ಸದಸ್ಯರು 

ಪ್ರತಿನಿಧಿಗಳು 
ನಿರ್ವಜನಿಕ ಉದ್ದಿಮೆಗಳ ಉದ್ಯೋಗದಾತರು | ಪ್ರತಿನಿಧಿಗಳು 

ಟೈನಿಂಗ್ ಮ್ಯಾನೇಜರ್ , ಬಿ.ಹೆಚ್. ಇ.ಎಲ್ , ಮೈಸೂರು ರಸ್ತೆ, ಬೆಂಗಳೂರು ಅಥವಾ ಅವರ | ಸದಸ್ಯರು 
ಪ್ರತಿನಿಧಿಗಳು 
ಟೈನಿಂಗ್ ಮ್ಯಾನೇಜರ್, ಹೋಟೆಲ್ ಅಶೋಕ, ಕುಮಾರ ಪಾರ್ಕ್ ರಸ್ತೆ, ಬೆಂಗಳೂರು ಅಥವಾ ಸದಸ್ಯರು 
ಅವರ ಪ್ರತಿನಿಧಿಗಳು 
ಜಿ. ಟಿ. ಟಿ. ಸಿ. ಬೆಂಗಳೂರು ಅಥವಾ ಪ್ರತಿನಿಧಿಗಳು 

ಸದಸ್ಯರು 
ಟೈನಿಂಗ್ ಮ್ಯಾನೇಜರ್, ಬಿ . ಇ. ಎಂ .ಎಲ್., ಬಿ. ಇ. ಎಂ .ಎಲ್. ನಗರ, ಕೆ. ಜಿ.ಎಫ್ ಅಥವಾ ಅವರ | ಸದಸ್ಯರು 
ಪ್ರತಿನಿಧಿಗಳು 
ನಿರ್ದೇಶಕರು, ಇಂಡಸ್ಟ್ರಿಯಲ್ ಟೈನಿಂಗ್ ಸೆಂಟರ್, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ , ಸದಸ್ಯರು 
ಆನಂದ ರಾವ್ ಸರ್ಕಲ್, ಬೆಂಗಳೂರು ಅಥವಾ ಇವರ ಪ್ರತಿನಿಧಿಗಳು 
ಟೈನಿಂಗ್ ಮ್ಯಾನೇಜರ್, ಬಿ. ಇ .ಎಲ್. ಜಾಲಹಳ್ಳಿ, ಬೆಂಗಳೂರು. 

ಸದಸ್ಯರು 
ಟೈನಿಂಗ್ ಮ್ಯಾನೇಜರ್, ಮೈಸೂರು ಕಾಗದ ಕಾರ್ಖಾನೆ, ಭದ್ರಾವತಿ ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
ಡಿ. ಜಿ. ಎಂ . ಟೈನಿಂಗ್ ಅಂಡ್ ಡೆವೆಲಪ್‌ಮೆಂಟ್ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ | ಸದಸ್ಯರು 
( ಐಟಿಐ ), ಕೆ. ಆರ್. ಪುರಂ, ಬೆಂಗಳೂರು ಅಥವಾ ಇವರ ಪ್ರತಿನಿಧಿಗಳು 
ಟೈನಿಂಗ್ ಮ್ಯಾನೇಜರ್ , ಹೆಚ್.ಎ .ಎಲ್. ಟೈನಿಂಗ್ ಸೆಂಟರ್, ಬೆಂಗಳೂರು ಅಥವಾ ಅವರ | ಸದಸ್ಯರು 
ಪ್ರತಿನಿಧಿಗಳು 


2 


. 


0 . 


ತ್ಯಾಮಗೆ 


೩೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

ಭಾಗ - ೧ 
ಖಾಸಗಿ ಸಂಸ್ಥೆಗಳ ಉದ್ಯೋಗದಾತರ ಪ್ರತಿನಿಧಿಗಳು 
1 | ಟೈನಿಂಗ್ ಮ್ಯಾನೇಜರ್, ಟೊಯೋಟಾ ಕಿರ್ಲೋಸ್ಕರ್‌ ಮೋಟಾರ್ ಕಂಪನಿ, ಜಿಗಣಿ, ಬೆಂಗಳೂರು | ಸದಸ್ಯರು 
2 ಟೈನಿಂಗ್ ಮ್ಯಾನೇಜರ್, ಕೆಯೆಟೀ , ಸ್ವಿಚ್‌ಗೇರ್ ಲಿಮಿಟೆಡ್, ನಂ .16 , ಗೋವಿನ ಹಳ್ಳಿ ವಿಲೇಜ್, | ಸದಸ್ಯರು 

೦ಡಲು ಹೋಬಳಿ, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಜನರಲ್ ಮ್ಯಾನೇಜರ್, ಬಾಷ್ , ಆಡುಗೋಡಿ, ಬೆಂಗಳೂರು ಅಥವಾ ಪ್ರತಿನಿಧಿ 

ಸದಸ್ಯರು 
| ಟೈನಿಂಗ್ ಮ್ಯಾನೇಜರ್, ಕೆನ್ನಾಮೆಟಲ್ ವಿಡಿಯಾ ಇಂಡಿಯಾ ಲಿಮಿಟೆಡ್, ತುಮಕೂರು ರಸ್ತೆ, ಸದಸ್ಯರು 

ಬೆಂಗಳೂರು ಅಥವಾ ಪ್ರತಿನಿಧಿಗಳು 
| 5 | ಟೈನಿಂಗ್ ಮ್ಯಾನೇಜರ್ , ಎಲ್ ಅಂಡ್ ಟಿಕೋಮಾಟ್ಟು, ಬೆಂಗಳೂರು ಅವರ ಪ್ರತಿನಿಧಿಗಳು ಸದಸ್ಯರು 
| 6 | ಮ್ಯಾನೇಜರ್ ಡೈರೆಕ್ಟರ್, ಮಣಿಪಾಲ್ ಪವರ್ ಪ್ರೆಸ್ , ಮಣಿಪಾಲ್, ಉಡುಪಿ ಅಥವಾ ಇವರ ಸದಸ್ಯರು 
| 7 | ಟೈನಿಂಗ್ ಮ್ಯಾನೇಜರ್, ಜಿ.ಕೆ.ಟೈರ್ ಲಿ., ಕೆ. ಆರ್.ಎಸ್. ರಸ್ತೆ , ಮೈಸೂರು 

ಸದಸ್ಯರು 
8 | ಶ್ರೀ . ಮೈಲಪ್ಪ, ಕೆ.ಗೌಡ ಬಿನ್ ಲೇಟ್ ಕೆ.ಶಿವಪ್ಪ ಗೌಡ, ನಿರ್ದೇಶಕರು , ರೀಚ್ ಮ್ಯಾನೇಜ್‌ಮೆಂಟ್ ಸದಸ್ಯರು 
| ಸಲ್ಯೂಷನ್, ನಂ .2254 , 2ನೇ ಮಹಡಿ, ಸ್ಟರ್ಲಿಂಗ್ ಪಾರ್ಕ್ ಅಪಾರ್ಟ್‌ಮೆಂಟ್ ಎದುರು, 

ಕೊಡಿಗೇಹಳ್ಳಿ ಮುಖ್ಯ ರಸ್ತೆ , ಸಹಕಾರ ನಗರ, ಬೆಂಗಳೂರು- 560 092 . 
9 ಶ್ರೀ . ದೇವರಾಜ್ ಬಿನ್ ಮುನಿವೆಂಕಟಪ, ಮ್ಯಾನೇಜರ್ - ಹೆಚ್ ಆರ್, ಕಾರ್ಗಿಲ್ ಇಂಡಿಯಾ ಸದಸ್ಯರು 

ಪೈವೇಟ್ ಲಿಮಿಟೆಡ್, ನಂ .99, ಓ ಫಾರ್ಮ್, ಹೂಡಿ, ವೈಟ್‌ಫೀಲ್ಡ್ ರೋಡ್, ಬೆಂಗಳೂರು-66, 

ಮೊಬೈಲ್ : 9945240140 
ಕೈಗಾರಿಕ ಮತ್ತು ಕಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನುಭವ ಮತ್ತು ವಿಷಯ ಜ್ಞಾನ ಇರುವ ವ್ಯಕ್ತಿಗಳು 

ಪಿ. ವಿ. ಬಿ. ಆರ್‌.ಕೆ. ಬ್ರಹ್ಮನ್, ತರಬೇತಿ ಪರಿಣಿತರು, ನಂ .14 , 10ನೇ ಕ್ರಾಸ್ , ಎಫ್. ಟಿ. ಪಿ. ಕಾಲೋನಿ, | ಸದಸ್ಯರು 
ನಂದಿನಿ ಲೇಔಟ್ , ಬೆಂಗಳೂರು 
ಪ್ರಾಚಾರ್ಯರು, ಸೇವಾ ಸದನ, ಟೆಕ್ನಿಕಲ್ ಟೈನಿಂಗ್ ಇನ್ಸ್ಟಿಟ್ಯೂಟ್ ಸರ್ಜಾಪುರ ರಸ್ತೆ , | ಸದಸ್ಯರು 
ಬೆಂಗಳೂರು ಅಥವಾ ಪ್ರತಿನಿಧಿಗಳು 
| ಛೇರ್‌ಮನ್, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್, ವಿಧಾನ ವೀಧಿ, ಬೆಂಗಳೂರು ಅಥವಾ ಅವರ | ಸದಸ್ಯರು 
ಪ್ರತಿನಿಧಿಗಳು 
ಪ್ರೆಸಿಡೆಂಟ್ , ಎ . ಐ. ಟಿ. ಯು . ಸಿ., ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು 

ಸದಸ್ಯರು 
ಛೇರ್‌ಮನ್, ಕಾನ್‌ಫೆಡರೇಷನ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್, ಮಣಿಪಾಲ್ ಸೆಂಟರ್, | ಸದಸ್ಯರು 

ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು 
6 | ಅಧ್ಯಕ್ಷರು, ಎಫ್.ಕೆ. ಸಿ . ಸಿ. ಐ , ಕೆಂಪೇಗೌಡ ರಸ್ತೆ , ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು 

ಸದಸ್ಯರು 
ನಿರ್ದೇಶಕರು, ವೊಕೇಷನಲ್ ಎಜುಕೇಷನ್ ಡಿಪಾರ್ಟ್‌ಮೆಂಟ್, ಬೆಂಗಳೂರು 

ಸದಸ್ಯರು 
8 | ಶ್ರೀ . ಡಿ. ಹೆಚ್.ರವೀಂದ್ರನಾಥ್ ಬಿನ್ . ಹನಮಂತರಾಯ , ದೊಡ್ಡಹುಲ್ಲೂರು, ಹೊಸಕೋಟೆ| ಸದಸ್ಯರು 

ತಾಲ್ಲೂಕು ಮೊಬೈಲ್ - 9611131688 
ಶ್ರೀ . ಹೆಚ್.ಎಸ್. ಮಲ್ಲೇಶ್ ಬಿನ್ ಲೇಟ್ ಶಿವರುದ್ರಯ್ಯ . ಎಂ ., ಸಿಲ್‌ಟೆಕ್ಸ್ ಡೈಯಿಂಗ್ ವಿಭಾಗ, | ಸದಸ್ಯರು 
ಹೊಸಕೋಟೆ ಇಂಡಸ್ಟ್ರೀಯಲ್ ಏರಿಯಾ, ಪಿಳ್ಳಗುಂಪೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ -562114, 
ಮೊಬೈಲ್ - 9740525466 

ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಿಗೆ ಕಾಲಾನುಕಾಲಕ್ಕೆ ಆದ ತಿದ್ದುಪಡಿಗಳನ್ವಯ ರಾಜ್ಯ ಶಿಶಿಕ್ಷು ಪರಿಷತ್ತಿನ 
ಅಧಿಕಾರೇತರ ಸದಸ್ಯರುಗಳಿಗೆ ಪ್ರಯಾಣ ಭತ್ಯೆ , ದಿನ ಭತ್ಯೆಯನ್ನು ನೀಡಲು ಮಂಜೂರಾತಿ ನೀಡಲಾಗಿದೆ. 

ರಾಜ್ಯ ಶಿಶಿಕ್ಷು ಪರಿಷತ್ತಿನ ಸದಸ್ಯರುಗಳ ಪ್ರಯಾಣ ಭತ್ಯೆ / ದಿನ ಭತ್ಯೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2230 
ಕಾರ್ಮಿಕ ಮತ್ತು ಉದ್ಯೋಗ- 02 ಉದ್ಯೋಗ ಮತ್ತು ತರಬೇತಿ- 001 ನಿರ್ದೇಶನ ಮತ್ತು ಆಡಳಿತ - 01 ಉದ್ಯೋಗ ಮತ್ತು 
ತರಬೇತಿ ನಿರ್ದೇಶನಾಲಯ - 2 ಪ್ರಯಾಣ ವೆಚ್ಚಗಳು (ಯೋಜನೇತರ ) ಅಡಿಯಲ್ಲಿ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಎಸ್. ವಿಶ್ವೇಶ್ವರಯ್ಯ 
ಪಿ . ಆರ್ . 2548 

ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ, (ಉದ್ಯೋಗ ಮತ್ತು ತರಬೇತಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೮೧ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲ್ಲೂಕಿನ ಛತ್ರಕುರ್ವೆ ಎಂಬಲ್ಲಿ ಮಿರ್ಜಾನ ಪಂಚಾಯತಿ ವ್ಯಾಪ್ತಿಯಲ್ಲಿ 

ಉಪ್ಪುನೀರು ತಡೆ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 15 ಸಾವಿ 2009 (1) ದಿನಾಂಕ 26 .02 . 2009. 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : ಮುಇ೦ / 

ಸನೀ ( ಉ ) ವಲಯ /ಬಿಜೆಪಿ / ಪಿಬಿ - 2 /2009 - 10 /5664 ದಿನಾಂಕ 24.09.2009. 
3. ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10. 2009ರ ಪತ್ರ ಸಂಖ್ಯೆ: 

ಮುಸದ / ಆಪ್ತಶಾಖೆ/ ಟೆಂಡರ್/ 08 - 09 / 3055 . 
ಪ್ರಸ್ತಾವನೆ : 

ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲ್ಲೂಕಿನ ಛತ್ರಕುರ್ವೆ ಎಂಬಲ್ಲಿ ಮಿರ್ಜಾನ ಪಂಚಾಯತಿ ವ್ಯಾಪ್ತಿಯಲ್ಲಿ 
ಉಪ್ಪುನೀರು ತಡೆ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 40.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ 
ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಳಿಯಾಳ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

21. 02 . 2009 | 
ಕನ್ನಡ ಪ್ರಭ ದಿನಪತ್ರಿಕೆ 

04 . 03 .2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 13 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರನ್ನು ದಿನಾಂಕ 
22 . 07. 2009ರಂದು ತೆರೆದು ಪರಿಶೀಲಿಸಲಾಗಿದ್ದು ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹರಾಗಿದ್ದು, ಅವರ ಟೆಂಡರನ್ನು 
ಪರಿಶೀಲಿಸಲಾಗಿದೆ. ಟೆಂಡರಿನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 37,80,652 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ 35,46,148 / 

ಮಂಜೂರಾದ ಪ್ರಸಕ್ತ ಸಾಲಿನ 
ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಅಂದಾಜಿನ ದರಗಳ | ದರಗಳ ಮೇಲಿನ 
ದರ್ಜೆ ನಮೂದಿಸಿರುವ ದರಗಳಂತೆ | 

ಮೇಲಿನ ಶೇಕಡಾವಾರು | ಶೇಕಡಾವಾರು 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ | 

ಹೆಚ್ಚಳ 
ಕೆ. ಸಿ .ನಾಯಕ್ , 

41,03137 / 

8.52 

15 .70 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಕೆ.ಸಿ.ನಾಯಕ್, 1ನೇ ದರ್ಜೆ ಗುತ್ತಿಗೆದಾರರು ಇವರು ಅರ್ಹತೆ ಹೊಂದಿದ ಏಕೈಕ ಟೆಂಡರ್ 
ಗುತ್ತಿಗೆದಾರರಾಗಿದ್ದು , ಇವರ ಟೆಂಡರನ್ನು ಸಂಧಾನ ಮಾಡಿ ಅನುಮೋದಿಸಲು ಮುಖ್ಯ ಇಂಜಿನಿಯರ್ ಶಿಫಾರಸ್ಸು 
ಮಾಡಿರುತ್ತಾರೆ. 
- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತಿಗೆದಾರರೊಂದಿಗೆ ಸಂಧಾನ ನಡೆಸಲು 

20 /10 / 09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು . ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದ 
ಟೆಂಡರಿಗಿಡಲಾದ ಮೊತ್ತ ರೂ . 35 ,46,148/ - ಗಳ ಮೇಲೆ ಶೇಕಡ 14.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .40,42,609 / 
ಗಳಿಗೆ ಕಾಮಗಾರಿಯನ್ನು ಶ್ರೀ ಕೆ. ಸಿ.ನಾಯಕ್, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಕ್ರ. ಸಂ 


ಹೆಚ್ಚಳ 


ಹೆಚ್ಚು 


೩೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 69 ಅಪಿಬಂ 2009 , ಬೆಂಗಳೂರು, ದಿನಾಂಕ : 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲ್ಲೂಕಿನ ಛತ್ರಕುರ್ವೆ 
ಎಂಬಲ್ಲಿ ಮಿರ್ಜಾನ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಪ್ಪುನೀರು ತಡೆ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ 
ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 35,46,148/ - ಗಳ ಮೇಲೆ ಶೇಕಡ 14.00ರಷ್ಟು 
ಹೆಚ್ಚಿನ ದರಗಳಿಗೆ ಅಂದರೆ ರೂ .40, 42,609/- ಗಳಿಗೆ (ನಲವತ್ತು ಲಕ್ಷದ ನಲವತ್ತೆರಡು ಸಾವಿರದ ಆರುನೂರ ಒಂಬತ್ತು 
ರೂ . ಗಳು ಮಾತ್ರ) ಶ್ರೀ ಕೆ.ಸಿ.ನಾಯಕ್, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3, ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20/ 01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2588 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ : ಹಾಸನ ಜಿಲ್ಲೆ, ಹಾಸನ ತಾಲ್ಲೂಕು, ಅಂಬುಗ ದೊಡ್ಡಕೆರೆ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್ 

ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007 ದಿನಾಂಕ: 11 .12 . 2007. 

2 . ದಿನಾಂಕ 14 .09.2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ 

ಪತ್ರದ ಸಂಖ್ಯೆ: ಮುಸದ/ ತಾಂ .2 / ಸಂ .4 / ಹಾಸನ/ ಅಂಬುಗ/ ಟೆಂಡರ್ /2009 - 10/ 3676 
3. ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ ಪತ್ರ ಸಂಖ್ಯೆ : 
ಮುಸದ/ ಆಪ್ತಶಾಖೆ/ ಟೆಂಡರ್/ 08 - 09 /3055 . 


ಪ್ರಸ್ತಾವನೆ : 


ಹಾಸನ ಜಿಲ್ಲೆ, ಹಾಸನ ತಾಲ್ಲೂಕು, ಅಂಬುಗ ದೊಡ್ಡಕೆರೆ ಅಭಿವೃದ್ಧಿ ಕಾಮಗಾರಿಯ 60.00 ಲಕ್ಷ ರೂ . ಗಳ 
ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 11 /12 /2007ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಹಾಸನ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

25 .10.2008 
ಕರ್ನಾಟಕ ರಾಜ್ಯ ಪತ್ರ 

30.10 .2008 
ವಿಜಯ ಕರ್ನಾಟಕ ದಿನ ಪತ್ರಿಕೆ 

02. 11.2008 
4 | ಕನ್ನಡಪ್ರಭ ದಿನ ಪತ್ರಿಕೆ 

01. 11 .2008 
| 5 | ದಿ ಟೈಮ್ ಅಫ್ ಇಂಡಿಯ ದಿನಪತ್ರಿಕೆ 

01 .11 . 2008 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 6 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಇಬ್ಬರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ . ಸ್ವೀಕರಿಸಲಾದ ತಾಂತ್ರಿಕ ಬಿಡ್ ಅನ್ನು 
ದಿನಾಂಕ 02/03/ 09ರಂದು ತೆರೆಯಲಾಗಿ ಒಬ್ಬರು ಗುತ್ತಿಗೆದಾರರ ಟೆಂಡರು ಮಾತ್ರ ಅರ್ಹವಾಗಿದ್ದು , ಅವರ ಅರ್ಥಿಕ 
ಬಿಡ್‌ಗಳನ್ನು 22 /05 / 2009 ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 


ಕ್ರಸಂ 


ಹೆಚ್ಚಳ 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೦೯ 

೩೬೮೩ 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 67,53 , 934 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ . 70 ,34,477 / 
| ಗುತ್ತಿಗೆದಾರರ ಹೆಸರು ಮತ್ತು | 

ಮಂಜೂರಾದ 

ಪ್ರಸಕ್ತ ಸಾಲಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 
ದರ್ಜೆ 

ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ | 

ಮೇಲಿನ ಶೇಕಡಾವಾರು | ಶೇಕಡಾವಾರು 
ಟೆಂಡರಿನ ಮೊತ್ತ ರೂ . 
ಶ್ರೀ / ಮೆಸರ್ 

ಹೆಚ್ಚಳ 
ಹೆಚ್ . ವಿ .ಕೃಷ್ಣ , 1ನೇ ದರ್ಜೆ 78, 89 , 738 / 

16. 81 

12 .15 
ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಹೆಚ್. ವಿ .ಕೃಷ್ಣ, 1ನೇ ದರ್ಜೆ ಗುತ್ತಿಗೆದಾರರು ಏಕೈಕ ಟೆಂಡರದಾರರಾಗಿದ್ದು ಇವರು ನಮೂದಿಸಿರುವ ಮೊತ್ತ 
ರೂ . 78,89 ,738/- ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ 
ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 12.15 ರಷ್ಟು ಹೆಚ್ಚಾಗಿದ್ದು , ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು 
ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10/ 09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 70 ,34, 477 /- ಗಳ ಮೇಲೆ ಶೇಕಡ 10 .00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .77,37,925/- ಗಳಿಗೆ ಕಾಮಗಾರಿಯನ್ನು ಶ್ರೀ ಹೆಚ್. ವಿ .ಕೃಷ್ಣ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆ ಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 70 ಕೆಜಿದು 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ, ಹಾಸನ ತಾಲ್ಲೂಕು, ಅಂಬುಗ ದೊಡ್ಡಕೆರೆ 
ಅಭಿವೃದ್ಧಿ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ 
ಇಡಲಾದ ಮೊತ್ತ ರೂ . 70,34 ,477/ - ಗಳ ಮೇಲೆ ಶೇಕಡ 10.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .77,37,925/ - ಗಳಿಗೆ 
( ಎಪ್ಪತ್ತೇಳು ಲಕ್ಷದ ಮುವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂ . ಗಳು ಮಾತ್ರ) ಶ್ರೀ ಹೆಚ್. ವಿ.ಕೃಷ್ಣ, 1ನೇ ದರ್ಜೆ 
ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20/ 01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2598 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ವಿಷಯ : ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲ್ಲೂಕು, ಹಿಂಡಸಘಟ್ಟ ಬಳಿ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ 

ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 14 (5) ಮಸಾವಿ 2009 ದಿನಾಂಕ:04.02.2009 

2 . ದಿನಾಂಕ 27.08.2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ 

ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ / ತಾಂ .4 /ಸಇಂ.10 / ದಾವಣಗೆರೆ / ದಾವಣಗೆರೆ/ ಹಿಂಡಸಘಟ್ಟ 
ಚೆಕ್‌ಡ್ಯಾಂ/2009/ 3430. 


3 . 


೩೬ ೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ ಪತ್ರ ಸಂಖ್ಯೆ: 

ಮುಸದ / ಆಪ್ತಶಾಖೆ/ ಟೆಂಡರ್/ 08 - 09 /3055 . 
ಪ್ರಸ್ತಾವನೆ: 

- ದಾವಣಗೆರೆ ಜಿಲ್ಲೆ , ದಾವಣಗೆರೆ ತಾಲ್ಲೂಕು, ಹಿಂಡಸಘಟ್ಟ ಬಳಿ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯ 
40.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 04 /02 /2009ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವದಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
1 ದಾವಣಗೆರೆ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

13 .02 .2009 
_ 2 | ಪ್ರಜಾವಾಣಿ ದಿನ ಪತ್ರಿಕೆ 

13 .02 . 2009 
ಉದಯವಾಣಿ ದಿನ ಪತ್ರಿಕೆ 

13.02 . 2009 
ಈ ಟೆಂಡರ್ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 10 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಇಬ್ಬರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರುಗಳನ್ನು ದಿನಾಂಕ 
18/06 / 09ರಂದು ತೆರೆಯಲಾಗಿದೆ. ಟೆಂಡರ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 38,53,863/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 37 ,75 ,990 / 
ಗುತ್ತಿಗೆದಾರರ ಹೆಸರು ಮತ್ತು | 

ಮಂಜೂರಾದ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 

ಪ್ರಸಕ್ತ ಸಾಲಿನ 
ದರ್ಜೆ 

ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ ರೂ . | 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
1 ಕೆ. ಸಿದ್ದಲಿಂಗಪ್ಪ , 1ನೇ 

42,66,446 / 

10 . 71 

12 . 99 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
2 ಜಿ. ಎಂ .ಉಜ್ಜಣ್ಣ, 1ನೇ ದರ್ಜೆ | 52 , 23 , 202 / 

35 .53 

38 . 33 
ಗುತ್ತಿಗೆದಾರರು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಕೆ.ಸಿದ್ದಲಿಂಗಪ್ಪ 1ನೇ ದರ್ಜೆ ಗುತ್ತಿಗೆದಾರರು ಅತಿ ಕಡಿಮೆ ದರ ನೀಡಿರುವ 
ಟೆಂಡರದಾರರಾಗಿದ್ದು ಇವರು ನಮೂದಿಸಿರುವ ಮೊತ್ತ ರೂ . 42,66,446/- ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 12. 99ರಷ್ಟು ಹೆಚ್ಚಾಗಿದ್ದು, 
ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ . 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10 / 09ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 37,75 ,990/ - ಗಳ ಮೇಲೆ ಶೇಕಡ 12 .00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 
42,29,109 /- ಗಳಿಗೆ ಕಾಮಗಾರಿಯನ್ನು ಶ್ರೀ ಕೆ. ಸಿದ್ದಲಿಂಗಪ್ಪ 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಕ್ರ. ಸಂ 


ಹೆಚ್ಚು 


ಹೆಚ್ಚು 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೮೫ 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 67 ಅಪಿಬಂ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ , ದಾವಣಗೆರೆ ತಾಲ್ಲೂಕು, ಹಿಂಡಸಘಟ್ಟ ಬಳಿ 
ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 37,75, 990/ - ಗಳ ಮೇಲೆ ಶೇಕಡ 12.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ . 42,29 ,109 /- ಗಳಿಗೆ ( ನಲವತ್ತೆರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ರೂ .ಗಳು ಮಾತ್ರ) ಶ್ರೀ 
ಕೆ. ಸಿದ್ದಲಿಂಗಪ್ಪ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20/ 01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2599 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ವಿಷಯ : ಶಿವಮೊಗ್ಗ ಜಿಲ್ಲೆ , ಸಾಗರ ತಾಲ್ಲೂಕು, ಕಣ್ಣೂರು ಗ್ರಾಮದ ಏತ ನೀರಾವರಿ ಯೋಜನೆ ನಿರ್ಮಾಣ 

ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ನಯೋಕಾ 2009ದಿನಾಂಕ: 05 .02.2009. 

2 . ದಿನಾಂಕ 14.09. 2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ 

ಪತ್ರದ ಸಂಖ್ಯೆ; ಮುಸದ / ತಾಂ .3/ ಸಇಂ.8/ ಶಿವಮೊಗ್ಗ/ ಟೆಂಡರ್ /2009 - 10/ 3665 
3. ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10 . 2009ರ ಪತ್ರ ಸಂಖ್ಯೆ: 

ಮುಸದ/ ಆಪ್ತಶಾಖೆ/ ಟೆಂಡರ್ / 08 -09/3055 . 
ಪ್ರಸ್ತಾವನೆ : 

ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, ಕಣ್ಣೂರು ಗ್ರಾಮದ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ 
ರೂ .70 .00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05/02 /2009ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
1 ಶಿವಮೊಗ್ಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

31. 01. 2009 
2 ವಿಜಯ ಕರ್ನಾಟಕ ದಿನ ಪತ್ರಿಕೆ 

07.02 .2009 
ಈ ಟೆಂಡರ್ ಕರೆಗೆ ಪ್ರತಿಕ್ರಯಿಸಿ ಒಬ್ಬ ಗುತ್ತಿಗೆದಾರರು ಮಾತ್ರ ಖಾಲಿ ಟೆಂಡರ್ ಫಾರಂ ಪಡೆದು ನಿಗದಿತ ದಿನದಂದು 
ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 13 /07/ 09ರಂದು 
ತೆರೆಯಲಾಗಿ ಈ ಗುತ್ತಿಗೆದಾರರ ಟೆಂಡರು ಅರ್ಹವಾಗಿದ್ದು , ಅವರ ಅರ್ಥಿಕ ಬಿಡ್‌ಗಳನ್ನು 24 /07/2009 ತೆರೆಯಲಾಗಿದೆ. 
ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 54, 43177 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 53,75, 055/ 


ಹೆಚ್ಚು 


೩೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಗುತ್ತಿಗೆದಾರರ ಹೆಸರು ಮತ್ತು | 

ಮಂಜೂರಾದ ಪ್ರಸಕ್ತ ಸಾಲಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ದರ್ಜೆ 

ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ | 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ ರೂ . 
ಶ್ರೀ / ಮೆಸರ್ 

ಹೆಚ್ಚಳ | ಹೆಚ್ಚಳ 
| ವಿ.ದಯಾನಂದ , 1ನೇ 

67,80 , 695 / 

24.57 

26 .15 
( ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ವಿ.ದಯಾನಂದ, 1ನೇ ದರ್ಜೆ ಗುತ್ತಿಗೆದಾರರು ಏಕೈಕ ಟೆಂಡರದಾರರಾಗಿದ್ದು ಇವರು 
ನಮೂದಿಸಿರುವ ಮೊತ್ತ ರೂ . 67 ,80,695 /- ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 26.15ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ 
ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 53 ,75 ,055/ - ಗಳ ಮೇಲೆ ಶೇಕಡ 14.95ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .61,78,626/ - ಗಳಿಗೆ ಕಾಮಗಾರಿಯನ್ನು ಶ್ರೀ ವಿ. ದಯಾನಂದ, 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 33 ಏನಿಯೋ 2009 , ಬೆಂಗಳೂರು, ದಿನಾಂಕ : 29ನೇ ಅಕ್ಟೋಬರ್ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, ಕಣ್ಣೂರು ಗ್ರಾಮದ ಏತ 

೯ಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 53,75,055/ - ಗಳ ಮೇಲೆ ಶೇಕಡ 14.95ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ . 61 ,78,626 /- ಗಳಿಗೆ ( ಅರವತ್ತೊಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಆರುನೂರ ಇಪ್ಪತ್ತಾರು ರೂ .ಗಳು ಮಾತ್ರ) ಶ್ರೀ 
ವಿ .ದಯಾನಂದ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 
- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ:20/ 01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2600 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ : ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಹರಗಿ ರಾಮಲಿಂಗನವೊಡು ಪಿಕಪ್ ಅಭಿವೃದ್ಧಿ ಕಾಮಗಾರಿಯ 

ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 14 ಸಾವಿ 2009 ( 2) ದಿನಾಂಕ:14.02.2009. 

2 . ದಿನಾಂಕ 14.09.2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ 

ಪತ್ರದ ಸಂಖ್ಯೆ; ಮುಸದ/ ತಾಂ .3 / ಸಂ .8/ಶಿವಮೊಗ್ಗ ಟೆಂಡರ್/2009 - 10/3666 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21 .10 .2009ರ ಪತ್ರ ಸಂಖ್ಯೆ: 
ಮುಸದ/ ಆಪ್ತಶಾಖೆ/ ಟೆಂಡರ್ / 08 - 09 /3055 . 


(೧ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೮೭ 
ಪ್ರಸ್ತಾವನೆ : 

ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಹರಗಿ ರಾಮಲಿಂಗನವೊಡು ಪಿಕಪ್ ಅಭಿವೃದ್ಧಿ ಕಾಮಗಾರಿಯ 
ರೂ .40.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ( 1) ರಲ್ಲಿ ಓದಲಾದ ದಿನಾಂಕ 14 /02 /2009ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಶಿವಮೊಗ್ಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

31. 01.2009 
| 2 | ಉದಯವಾಣಿ ದಿನ ಪತ್ರಿಕೆ | 

07.02.2009 
ಈ ಟೆಂಡರ್ ಕರೆಗೆ ಪ್ರತಿಕ್ರಯಿಸಿ 2 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ನಿಗದಿತ ದಿನದಂದು 
ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರ್‌ಗಳನ್ನು ದಿನಾಂಕ 15/06/ 09ರಂದು ತೆರೆಯಲಾಗಿದೆ. 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 39 ,82 ,501/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 37, 01 ,926 / 
| ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ 

ಪ್ರಸಕ್ತ ಸಾಲಿನ 
ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 

ಅಂದಾಜಿನ ದರಗಳ ದರಗಳ ಮೇಲಿನ 
ಕ್ರ. ಸಂ 

ನಮೂದಿಸಿರುವ ದರಗಳಂತೆ | 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ ರೂ . 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
ಟಿ .ಶೇಷಯ್ಯ , 1ನೇ ದರ್ಜೆ 

45 , 75 ,380 / 

14 .89 

23.59 
ಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
2 ಸುಬ್ಬರಾಯಡು, 1ನೇ ದರ್ಜೆ | 47, 51 ,323/ 

19 .31 

28. 35 
ಗುತ್ತಿಗೆದಾರರು 

ಹೆಚ್ಚು | ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ: 1ರಲ್ಲಿರುವ ಶ್ರೀ ಟಿ.ಶೇಷಯ್ಯ , 1ನೇ ದರ್ಜೆ ಗುತ್ತಿಗೆದಾರರು ಅತೀ ಕಡಿಮೆ ದರ ನೀಡಿರುವ 
ಟೆಂಡರದಾರರಾಗಿದ್ದು ಇವರು ನಮೂದಿಸಿರುವ ಮೊತ್ತ ರೂ . 45, 75,380 / - ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 23.59ರಷ್ಟು ಹೆಚ್ಚಾಗಿದ್ದು , 
ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 37, 01 ,926/- ಗಳ ಮೇಲೆ ಶೇಕಡ 12 . 00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 
41, 46,157/- ಗಳಿಗೆ ಕಾಮಗಾರಿಯನ್ನು ಶ್ರೀ ಟಿ.ಶೇಷಯ್ಯ , 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 71 ಕೆಜಿದು 2009, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಹರಗಿ 
ರಾಮಲಿಂಗನವೊಡ್ಡು ಪಿಕಪ್ ಅಭಿವೃದ್ಧಿ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 37,01,926/- ಗಳ ಮೇಲೆ ಶೇಕಡ 12 .00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ . 41,46,157 /- ಗಳಿಗೆ ( ನಲವತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಒಂದುನೂರ ಐವತ್ತೇಳು ರೂ .ಗಳು ಮಾತ್ರ) ಶ್ರೀ 


೩೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಟಿ.ಶೇಷಯ್ಯ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3 . ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು . 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ .ಆರ್. 2601 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ವಿಷಯ : ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲ್ಲೂಕಿನ ಕೆಂಪಟ್ಟಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಂದಾರ 

ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ 05.02. 2009. 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇಂ/ ಸನೀ ( ಉ ) ವ/ ಬಿಜೆಪಿ/ ಎಇ -1 /2009 - 10 /5729 ದಿನಾಂಕ: 20. 09 . 2009 . 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ ಪತ್ರ ಸಂಖ್ಯೆ : 
ಮುಸದ/ ಆಪ್ತಶಾಖೆ/ ಟೆಂಡರ್/ 08 -09/3055 . 


ಪ್ರಸ್ತಾವನೆ: 


- ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲ್ಲೂಕಿನ ಕೆಂಪಟ್ಟಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಂದಾರ ನಿರ್ಮಾಣ 
ಕಾಮಗಾರಿಯ 40.00ಲಕ್ಷ ರೂ .ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05 . 02 . 2009ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಕೆ. ಡಬ್ಲೂ -2 ಪದ್ಧತಿಯಲ್ಲಿ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಬೆಳಗಾವಿ ಜಿಲ್ಲಾ ಟೆಂಡರ್ ಬುಲೆಟಿನ್ ದಿನಾಂಕ 

20. 07 .2009. 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 

06.08.2009 . 
ಸಂಯುಕ್ತಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

31 .07.2009. 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 34 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ಮೂವರು 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಇವರ ತಾಂತ್ರಿಕ ಬಿಡ್ ಅನ್ನು 
ದಿನಾಂಕ 05. 08.2009ರಂದು ತೆರೆದು ಪರಿಶೀಲಿಸಲಾಗಿದ್ದು ಈ ಪೈಕಿ ಅರ್ಹತೆ ಹೊಂದಿದ ಒಬ್ಬರು ಗುತ್ತಿಗೆದಾರರು 
ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1,36,09 ,659/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 1,36, 20 , 070 / 
ಕ್ರ. ಸಂ ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ - ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ ಮೇಲಿನ ಶೇಕಡಾವಾರು ಶೇಕಡಾವಾರು 

ಹೆಚ್ಚಳ 

ಹೆಚ್ಚಳ 
| ಡಿ . ಆರ್. ಪಿದಾಯಿ , 

47 ,35 ,701 / 

20. 88 

20. 12 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೮೯ 
ಮೇಲ್ಕಂಡ ಪಟ್ಟಿಯಂತೆ ಶ್ರೀ ಡಿ.ಆರ್.ಪಿದಾಯಿ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರ ಟೆಂಡರ್ ಏಕೈಕ 
ಟೆಂಡರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ 
ಹೋಲಿಸಿದಾಗ ಶೇಕಡ 20.12ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್ ರವರು ಶ್ರೀ ಡಿ. ಆರ್. ಪಿದಾಯಿ , ಒಂದನೇ ದರ್ಜೆ 
ಗುತ್ತಿಗೆದಾರರು ಇವರ ಜೊತೆ ಸಂದಾನವನ್ನು ಮಾಡಿದ್ದು, ಸದರಿ ಗುತ್ತಿಗೆದಾರರು ಟೆಂಡರ್ ದರಗಳನ್ನು ಪರಿಷ್ಕತ ಟೆಂಡರ್ 
ಮೊತ್ತದ ಮೇಲೆ ಶೇಕಡ 20.12 ರಷ್ಟು ಹೆಚ್ಚಿನ ಮೊತ್ತಕ್ಕೆ ಅಂದರೆ ರೂ .47 ,35 ,701/ - ಗಳಿಗೆ ಕಾಮಗಾರಿಯನ್ನು ನಿರ್ವಹಿಸಲು 
ಸಮ್ಮತಿಸಿರುವುದಾಗಿ ತಿಳಿಸಿ ಅವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 39,42,326 /- ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .44,15,405/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಡಿ. ಆರ್. ಪಿದಾಯಿ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 

ರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 71 ಅಪಿಬಂ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲ್ಲೂಕಿನ ಕೆಂಪಟ್ಟಿ ಗ್ರಾಮದ 
ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಂದಾರ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 39,42,326 / - ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ .44,15,405/- ಗಳಿಗೆ ( ನಲವತ್ತ ನಾಲ್ಕು ಲಕ್ಷದ ಹದಿನೈದು ಸಾವಿರದ ನಾಲ್ಕುನೂರ ಐದು ರೂ . ಗಳು 
ಮಾತ್ರ) ಶ್ರೀ ಡಿ.ಆರ್. ಪಿದಾಯಿ, ಒಂದನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ :20/ 01/ 2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2603 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ವಿಷಯ: ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ಹಿರೆಹಳ್ಳಕ್ಕೆ ಅಡ್ಡಲಾಗಿ ( ಹಾರುಗೇರಿ-ಶೇಗುಣಸಿ ರೋಡ್) 

ಯರಗಟ್ಟಿ ಗ್ರಾಮದ ಹತ್ತಿರ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್ ಅಂಗೀಕರಿಸುವ 

ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007( 2) ದಿನಾಂಕ 02.03.2009 . 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಸಂಖ್ಯೆ : ಮುಇ೦/ಸನೀ ( ಉ ) ವ / ವಿಜಾಪುರ/ ಸ. ಇಂ - 1/2009 - 10/ 6096ದಿನಾಂಕ: 15 .10. 2009. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ ಪತ್ರ ಸಂಖ್ಯೆ : 

ಮುಸದ / ಆಪ್ತಶಾಖೆ/ ಟೆಂಡರ್/ 08 - 09 /3055 . 
ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ಹಿರೆಹಳ್ಳಕ್ಕೆ ಅಡ್ಡಲಾಗಿ ( ಹಾರುಗೇರಿ-ಶೇಗುಣಸಿ ರೋಡ್) ಯರಗಟ್ಟಿ 
ಗ್ರಾಮದ ಹತ್ತಿರ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ 82.00 ಲಕ್ಷ ರೂ .ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ 
ಓದಲಾದ ದಿನಾಂಕ 02 .03.2009ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


೩.೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಬೆಳಗಾವಿ ಜಿಲ್ಲಾ ಟೆಂಡರ್‌ ಬುಲೆಟಿನ್ ದಿನಾಂಕ 

08.06.2009 | 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 

25 . 06.2009 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

20.06 .2009 
ಪ್ರಜಾವಾಣಿ ದಿನ ಪತ್ರಿಕೆ ದಿನಾಂಕ 

20 . 06 . 2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 25 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ಮೂರು ಜನ 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಈ ಪೈಕಿ ಅರ್ಹತೆ ಹೊಂದಿದ 
ಇಬ್ಬರು ಗುತ್ತಿಗೆದಾರರ ಟೆಂಡರ್ ಅನ್ನು ದಿನಾಂಕ 05 .08 . 2009 ರಂದು ತೆರೆಯಲಾಗಿದೆ. ಗುತ್ತಿಗೆದಾರರು ನಮೂದಿಸಿರುವ 
ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 31 ,21,663/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ( ರೂ 31,30 ,516 / 
| ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ ಪ್ರಸಕ್ತ ಸಾಲಿನ 
ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಅಂದಾಜಿನ ದರಗಳ ದರಗಳ ಮೇಲಿನ 
ಕ್ರ. ಸಂ 

ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 

ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
1 | ಎಸ್ ಸಿ ಅಂಗಡಿ 

37,50,752 / 

20. 15 

19 . 81 


ಹೆಚ್ಚು 


ಹೆಚ್ಚು 


2 ] ಎ ಎಸ್ ಸವಸುದ್ದಿ 


38 , 24 , 798 / 


22.52 


22.18 


ಹೆಚ್ಚು 


ಹೆಚ್ಚು 


ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಎಸ್. ಸಿ. ಅಂಗಡಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ .37,50,752 / - ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19.81ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್ ರವರು 
ಶ್ರೀ ಎಸ್ ಸಿ ಅಂಗಡಿ ಇವರ ಜೊತೆ ಸಂದಾನವನ್ನು ಮಾಡಿದ್ದು , ಸದರಿ ಗುತ್ತಿಗೆದಾರರು ಟೆಂಡರ್ ದರಗಳನ್ನು ಪರಿಷ್ಕೃತ 
ಟೆಂಡರ್ ಮೊತ್ತದ ಮೇಲೆ ಶೇಕಡ 18 ರಷ್ಟು ಹೆಚ್ಚಿನ ಮೊತ್ತಕ್ಕೆ ಅಂದರೆ ರೂ .36,94 ,009 / - ಗಳಿಗೆ ಕಾಮಗಾರಿಯನ್ನು 
ನಿರ್ವಹಿಸಲು ಸಮ್ಮತಿಸಿರುವುದಾಗಿ ತಿಳಿಸಿ ಅವರ ಟೆಂಡರನ್ನು ಅನುಮೋದಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 31 ,30,516/ - ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .35,06,178/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ಸಿ. ಅಂಗಡಿ, 1ನೇ ದರ್ಜೆ ಗುತ್ತಿಗೆದಾರರು , ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 77 ಅಪಿಬಂ 2009, ಬೆಂಗಳೂರು, ದಿನಾಂಕ : 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ಹಿರೆಹಳ್ಳಕ್ಕೆ 
ಅಡ್ಡಲಾಗಿ ( ಹಾರುಗೇರಿ-ಶೇಗುಣಸಿ ರೋಡ್) ಯರಗಟ್ಟಿ ಗ್ರಾಮದ ಹತ್ತಿರ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ 
ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
31,30,516/ - ಗಳ ಮೇಲೆ ಶೇಕಡ 12ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .35 ,06,178 - 00ಗಳಿಗೆ (ಮೂವತ್ತೈದು ಲಕ್ಷದ ಆರು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೬೯೧ 
ಸಾವಿರದ ಒಂದು ನೂರ ಎಪ್ಪತ್ತೆಂಟು ರೂ .ಗಳು ಮಾತ್ರ) ಶ್ರೀ ಎಸ್. ಸಿ. ಅಂಗಡಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ 
ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ . 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20/ 01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2604 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ವಿಷಯ : ಕೊಪ್ಪಳ ಜಿಲ್ಲೆಯ ಹಾಗೂ ತಾಲ್ಲೂಕಿನ ಇಂದಿರಾನಗರ ಗ್ರಾಮದ ಹತ್ತಿರ ಜಿನುಗುಕೆರೆಯ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ 05.02. 2009 . 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : ಮುಇ೦/ 
- ಸನೀ ( ಉ ) ವ/ ತಾ . ಸ. - 3 / ಸಇ೦ - 7/ ಇಂದಿರಾನಗರ/2009 - 10 /5808 ದಿನಾಂಕ 01.10. 2009. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10. 2009ರ ಪತ್ರ ಸಂಖ್ಯೆ: 

ಮುಸದ/ ಆಪ್ತಶಾಖೆ/ ಟೆಂಡರ್/ 08 - 09 /3055 
ಪ್ರಸ್ತಾವನೆ: 

ಕೊಪ್ಪಳ ಜಿಲ್ಲೆಯ ಹಾಗೂ ತಾಲ್ಲೂಕಿನ ಇಂದಿರಾನಗರ ಗ್ರಾಮದ ಹತ್ತಿರ ಜಿನುಗುಕೆರೆಯ ನಿರ್ಮಾಣ ಕಾಮಗಾರಿಯ 
44 . 00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05. 02.2009ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಕುಷ್ಟಗಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

12 . 06. 2009 
| ಪ್ರಜಾವಾಣಿ ಕನ್ನಡ ದಿನ ಪತ್ರಿಕೆ 

17.02 .2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 13 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರನ್ನು ದಿನಾಂಕ 
08 .07. 2009ರಂದು ತೆರೆದು ಪರಿಶೀಲಿಸಲಾಗಿದ್ದು, ಟೆಂಡರಿನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 22 ,33 ,757 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 22,34 ,409 / 
ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ | ಪ್ರಸಕ್ತ ಸಾಲಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ದರ್ಜೆ 

ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ | 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 
ಎನ್ . ಅಶೋಕ 

25 ,67,353/ 

14. 93 

14 .90 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
( ಯು .ಎಸ್. ಅಕ್ಕಿ, 1ನೇ ದರ್ಜೆ 26 ,50, 794 / 

18 .66 

18 .63 
ಗುತ್ತಿಗೆದಾರರು 


ಕ್ರ. ಸಂ 


ಹೆಚ್ಚಳ 


ಹೆಚ್ಚು 


ಹೆ 


ಹೆಚ್ಚು 


೩.೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಈ ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಎಚ್. ಅಶೋಕ ಬಳ್ಳೋಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ 
ಮೊತ್ತ ರೂ . 25 ,67,353/ - ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14.90ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್‌ರವರು ಶ್ರೀ 
ಎನ್.ಅಶೋಕ ಬಳ್ಳೋಳ್ಳಿ ಇವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 22 ,34,409/ - ಗಳ ಮೇಲೆ ಶೇಕಡ 12 .00ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ . 25 ,02,538/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಎನ್. ಅಶೋಕ ಬಳ್ಳೋಳ್ಳಿ 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 21 ಹೊಕೆವಿ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಹಾಗೂ ತಾಲ್ಲೂಕಿನ ಇಂದಿರಾನಗರ 
ಗ್ರಾಮದ ಹತ್ತಿರ ಜಿನುಗುಕೆರೆಯ 

ಹತ್ತಿರ ಜಿನುಗುಕೆರೆಯ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 22 ,34,409 / - ಗಳ ಮೇಲೆ ಶೇಕಡ 12 .00ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ . 25 ,02 ,538 /- ಗಳಿಗೆ ( ಇಪ್ಪತ್ತೈದು ಲಕ್ಷದ ಎರಡು ಸಾವಿರದ ಐನೂರ ಮುವತ್ತೆಂಟು ರೂ . ಗಳು ಮಾತ್ರ) 
ಶ್ರೀ ಎನ್. ಅಶೋಕ ಬಳ್ಳೋಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 / 01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

- ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2605 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ ) 
ವಿಷಯ : ಬೆಳಗಾವಿ ಜಿಲ್ಲೆ , ಗೋಕಾಕ ತಾಲ್ಲೂಕು, ಕಳ್ಳಿಗುದ್ದಿ ಗ್ರಾಮದ ಹತ್ತಿರ ಇಂಗುಕೆರೆ ನಿರ್ಮಾಣ ಕಾಮಗಾರಿಯ 

ಟೆಂಡರ್ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ 05 .02.2009. 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇ೦ / ಸನೀ ( ಉ ) ವ/ ವಿಜಾಪುರ/ ಸ. ಇಂ - 1 /2009 - 10 / 6094ದಿನಾಂಕ:15.10 . 2009 . 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ ಪತ್ರ ಸಂಖ್ಯೆ : 
ಮುಸದ/ ಆಪ್ತಶಾಖೆ/ ಟೆಂಡರ್/ 08 - 09/3055 


ಪ್ರಸ್ತಾವನೆ: 


ಬೆಳಗಾವಿ ಜಿಲ್ಲೆ, ಗೋಕಾಕ ತಾಲ್ಲೂಕು, ಕಳ್ಳಿಗುದ್ದಿ ಗ್ರಾಮದ ಹತ್ತಿರ ಇಂಗುಕೆರೆ ನಿರ್ಮಾಣ ಕಾಮಗಾರಿಯ 44.00 
ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05.02.2009ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 


ಕ್ರಸಂ 


ಹೆಚ್ಚು 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೯೩ 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಬೆಳಗಾವಿ ಜಿಲ್ಲಾ ಟೆಂಡರ್‌ ಬುಲೆಟಿನ್ ದಿನಾಂಕ 

27. 07 .2009. 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 

30 .07.2009 . 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

01. 08 . 2009 . 
ವಿಜಯ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

02 . 08. 2009 . 
ಈ ಟೆಂಡರ್ ಕರೆಗೆ ಪ್ರತಿಕ್ರಿಯಿಸಿ 08 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಈ ಪೈಕಿ ಅರ್ಹತೆ ಹೊಂದಿದ ಒಬ್ಬರು 
ಗುತ್ತಿಗೆದಾರರ ಟೆಂಡರ್ ಅನ್ನು ದಿನಾಂಕ 01 . 09.2009 ರಂದು ತೆರೆಯಲಾಗಿದೆ. ಗುತ್ತಿಗೆದಾರರು ನಮೂದಿಸಿರುವ ದರಗಳ 
ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 38 ,55 ,038/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 38,62, 463/ 
1 ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ ಪ್ರಸಕ್ತ ಸಾಲಿನ 
ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
| ವಿ ಎಸ್ ವಾಲಿ, 

46, 22 ,566/ 

19 . 91 

19 . 68 
1ನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡ ಪಟ್ಟಿಯಂತೆ ಶ್ರೀ ವಿ ಎಸ್ ವಾಲಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರ ಟೆಂಡರ್ ಏಕೈಕ 
ಟೆಂಡರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ 
ಹೋಲಿಸಿದಾಗ ಶೇಕಡ 19 .68ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್ ರವರು ಶ್ರೀ ವಿ .ಎಸ್. ವಾಲಿ, ಒಂದನೇ ದರ್ಜೆ 
ಗುತ್ತಿಗೆದಾರರು ಇವರ ಜೊತೆ ಸಂದಾನವನ್ನು ಮಾಡಿದ್ದು, ಸದರಿ ಗುತ್ತಿಗೆದಾರರು ಟೆಂಡರ್ ದರಗಳನ್ನು ಪರಿಷ್ಕೃತ ಟೆಂಡರ್ 
ಮೊತ್ತದ ಮೇಲೆ ಶೇಕಡ 19 ರಷ್ಟು ಹೆಚ್ಚಿನ ಮೊತ್ತಕ್ಕೆ ಅಂದರೆ ರೂ .45,96,331 /- ಗಳಿಗೆ ಕಾಮಗಾರಿಯನ್ನು ನಿರ್ವಹಿಸಲು 
ಸಮ್ಮತಿಸಿರುವುದಾಗಿ ತಿಳಿಸಿ ಅವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 / 0/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 38 ,62, 463 /- ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .43, 25,959 /- ಗಳಿಗೆ ಕಾಮಗಾರಿಯನ್ನು ಶ್ರೀ ವಿ.ಎಸ್. ವಾಲಿ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 25 ಹೊಕೆನಿ 2009 , ಬೆಂಗಳೂರು, ದಿನಾಂಕ 29ನೇ ಅಕ್ಟೋಬರ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ , ಗೋಕಾಕ ತಾಲ್ಲೂಕು, ಕಳ್ಳಿಗುದ್ದಿ ಗ್ರಾಮದ 
ಹತ್ತಿರ ಇಂಗುಕೆರೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 38,62 ,463 /- ಗಳ ಮೇಲೆ ಶೇಕಡ 12ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 
43,25,959/- ಗಳಿಗೆ ( ನಲವತ್ತೂರು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂ .ಗಳು ಮಾತ್ರ) ಶ್ರೀ 
ವಿ .ಎಸ್. ವಾಲಿ, ಒಂದನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 


೩೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 /01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2606 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 
ವಿಷಯ : ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನ ಆದಾಪುರ ಹೊಸಕೆರೆಯ ಟೇಲ್ ಚಾನೆಲ್‌ಗಾಗಿ ಸಿ. ಡಿ. 

ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ: 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ನೋಂದಣಿ ಸಂಖ್ಯೆ: 

444 /2008 - 09 ದಿನಾಂಕ 28.02 . 2009 . 
2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: ಮುಇ೦/ 

ಸನೀ ( ಉ ) ವ/ ತಾ . ಸ.- 3/ ಸಇಂ - 7 / ಆದಾಪ್ರ / 2008 - 9 /5807 ದಿನಾಂಕ 01.10. 2009 . 
3. ಅಧ್ಯಕ್ಷರು, ಟೆಂಡರ್ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21 .10.2009ರ ಪತ್ರ ಸಂಖ್ಯೆ: 

ಮುಸದ / ಆಪ್ತಶಾಖೆ/ ಟೆಂಡರ್/ 08 - 09/ 3055. 
ಪ್ರಸ್ತಾವನೆ : 

* ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನ ಆದಾಪುರ ಹೊಸಕೆರೆಯ ಟೇಲ್ ಚಾನೆಲ್‌ಗಾಗಿ ಸಿ. ಡಿ. ನಿರ್ಮಾಣ 
ಕಾಮಗಾರಿಯ 17 .50 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 28.02 .2009 ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಕುಷ್ಟಗಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

| ಕೊಪ್ಪಳ ಜಿಲ್ಲಾ ಟೆಂಡರ್ ಬುಲೆಟಿನ್ | 28.02.2009 | 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ ೨ ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ . ಸ್ವೀಕರಿಸಲಾದ ಟೆಂಡರನ್ನು ದಿನಾಂಕ 
30. 07 . 2009ರಂದು ತೆರೆದು ಪರಿಶೀಲಿಸಲಾಗಿದ್ದು, ಟೆಂಡರ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 16 , 71,812/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ 16,71, 812 / 
ಗುತ್ತಿಗೆದಾರರ ಹೆಸರು ಮತ್ತು | 

ಮಂಜೂರಾದ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 

ಪ್ರಸಕ್ತ ಸಾಲಿನ 
ದರ್ಜೆ 

ಅಂದಾಜಿನ ದರಗಳ | ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
1 | ಎನ್. ಅಶೋಕ ಬಳ್ಳೋಳ್ಳಿ, 

19,08178 / 

1413 

14 .13 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
|ಉಮೇಶ್ ಪಾಟೀಲ್, 1ನೇ 

19 , 19 , 623/ 

14 . 82 

14.82 
ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಎನ್. ಅಶೋಕ ಬಳ್ಳೋಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು ಇವರ ಟೆಂಡರನ್ನು 
ಅನುಮೋದಿಸಲು ಮುಖ್ಯ ಇಂಜಿನಿಯರ್ ಶಿಪಾರಸ್ಸು ಮಾಡಿರುತ್ತಾರೆ . 


_ 0 


ಕ್ರ. ಸಂ 


ಹೆಚ್ಚು 


ಹೆಚ್ಚು 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೯೫ 
ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದ 
ಟೆಂಡರಿಗಿಡಲಾದ ಮೊತ್ತ ರೂ . 16 ,71,812/ - ಗಳ ಮೇಲೆ ಶೇಕಡ 12 .00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 18 , 72 ,429 / 
ಗಳಿಗೆ ಕಾಮಗಾರಿಯನ್ನು ಶ್ರೀ ಎನ್.ಅಶೋಕ ಬಳ್ಳೋಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು , ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 18 ಹೊಕೆನಿ 2009, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನ ಆದಾಪುರ 
ಹೊಸಕೆರೆಯ ಟೇಲ್ ಚಾನೆಲ್‌ಗಾಗಿ ಸಿ. ಡಿ . ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 16 ,71,812/- ಗಳ ಮೇಲೆ ಶೇಕಡ 12.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .18 ,72,429/- ಗಳಿಗೆ ( ಹದಿನೆಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ರೂ . ಗಳು ಮಾತ್ರ) ಶ್ರೀ 
ಎನ್. ಅಶೋಕ ಬಳ್ಳೋಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2002 , ದಿನಾಂಕ:20 /01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2607 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ : ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ತಾಲ್ಲೂಕು, ಹಿರೆಕೋಡಿ ಹಳ್ಳಕ್ಕೆ ಅಡ್ಡಲಾಗಿ ಹಿರೆಕೋಡಿ ಮಿರ್ಜಾನಕೋಡಿ 

ನಡುವೆ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007 ( 2 ) ದಿನಾಂಕ 02 . 03 . 2 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : ಮುಇ೦ / 

ಸನೀ ( ಉ ) ವ/ ಬಿಜೆಪಿ / ಎ . ಇ -1/2009 -10/5730 ದಿನಾಂಕ:26. 09 . 2009 . 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ ಪತ್ರ ಸಂಖ್ಯೆ: 

ಮುಸದ/ ಆಪ್ತಶಾಖೆ/ ಟೆಂಡರ್ / 08 - 09/3055. 
ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ತಾಲ್ಲೂಕು, ಹಿರೆಕೋಡಿ ಹಳ್ಳಕ್ಕೆ ಅಡ್ಡಲಾಗಿ ಹಿರೆಕೋಡಿ ಮಿರ್ಜಾನಕೋಡಿ ನಡುವೆ ಬ್ರಿಡ್ 
ಕಂ ಬ್ಯಾರೇಜ್ ಕಾಮಗಾರಿಯ 71. 00 ಲಕ್ಷ ರೂ .ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ ಓದಲಾದ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ . 
ಬೆಳಗಾವಿ ಜಿಲ್ಲಾ ಟೆಂಡರ್ ಬುಲೆಟಿನ್ ದಿನಾಂಕ 

08 . 06.2009 | 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 

25 . 06. 2009 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

14 .06.2009 


ಹೆಚ್ಚಳ 


ಹೆಚ್ಚು 


ಹೆಚ್ಚು 


೩೬೯ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಕನ್ನಡಪ್ರಭ ದಿನ ಪತ್ರಿಕೆ ದಿನಾಂಕ 

13 .06 . 2009 
| ಟೈಮ್ಸ್‌ ಆಫ್ ಇಂಡಿಯಾ 

13.06.2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 12 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ಮೂರು ಜನ 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಈ ಪೈಕಿ ಅರ್ಹತೆ ಹೊಂದಿದ 
ಒಬ್ಬರು ಗುತ್ತಿಗೆದಾರರ ಟೆಂಡರ್ ಅನ್ನು ದಿನಾಂಕ 11 .08 . 2009 ರಂದು ತೆರೆಯಲಾಗಿದೆ. ಗುತ್ತಿಗೆದಾರರು ನಮೂದಿಸಿರುವ 
ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 62 , 86,752/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ 63 ,42 , 225 / 
ಕ್ರ. ಸಂ ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ | ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ ಮೇಲಿನ ಶೇಕಡಾವಾರು ಶೇಕಡಾವಾರು 

ಹೆಚ್ಚಳ 
| ಅರುಣ ಟೋಪಣ್ಣನವರ್, 1ನೆ | 72 ,15 , 983 / 

14 . 78 

13. 77 
ದರ್ಜೆ ಗುತ್ತಿಗೆದಾರರು, 

ಮೇಲ್ಕಂಡಂತೆ ಶ್ರೀ ಅರುಣ ಟೋಪಣ್ಣನವರ್, 1ನೇ ದರ್ಜೆ ಗುತ್ತಿಗೆದಾರರು ಇವರು ಅರ್ಹತೆ ಹೊಂದಿದ ಏಕೈಕ 
ಟೆಂಡರುದಾರರಾಗಿದ್ದು , ಇವರ ಟೆಂಡರನ್ನು ಸಂದಾನ ಮಾಡಿ ಅನುಮೋದಿಸಲು ಮುಖ್ಯ ಇಂಜಿನಿಯರ್ ಶಿಪಾರಸ್ಸು 
ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 63 ,42,225/- ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ . 71 ,03,292/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಅರುಣ ಟೋಪಣ್ಣನವರ್ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 70 ಅಪಿಬಂ 2009, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ತಾಲ್ಲೂಕು, ಹಿರೆಕೋಡಿ ಹಳ್ಳಕ್ಕೆ 

| ಹಿರೆಕೊಡಿ ಮಿರ್ಜಾನಕೊಡಿ ನಡುವೆ ಬ್ರಿಡ್ಜ್ ಕಂ ಬ್ಯಾರೇಜ್ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ 
ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 63 ,42 ,225 / - ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .71,03, 292 / - ಗಳಿಗೆ ( ಎಪತ್ತೊಂದು ಲಕ್ಷದ ಮೂರು ಸಾವಿರದ ಎರಡು ನೂರ ತೊಂಬತ್ತೆರಡು ರೂ . ಗಳು ಮಾತ್ರ) 
ಶ್ರೀ ಅರುಣ ಟೋಪಣ್ಣನವರ್, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20/ 01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್. 2608 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

೩೬೯೭ 
ವಿಷಯ: ಗದಗ ಜಿಲ್ಲೆ, ಶಿರಹಟ್ಟಿ ತಾಲ್ಲೂಕಿನ, ಗೊಜನೂರ ಗ್ರಾಮದ ಹತ್ತಿರಬಂದಾರ ನಿರ್ಮಾಣ ಕಾಮಗಾರಿಯ 

ಟೆಂಡರ್‌ ಅನುಮೋದನೆ ಕುರಿತು . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 15 ಮಸಾವಿ 2009 ಭಾಗ - 1 ( 1) ದಿನಾಂಕ 28 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: ಮುಇ೦/ 

ಸನೀ ( ಉ ) ವ/ ಬಿಜೆಪಿ /ಎಇ- 3 /2009 -10/ 4775 ದಿನಾಂಕ 11 .08.2009 
3. ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ ಪತ್ರ ಸಂಖ್ಯೆ : 
ಮುಸದ / ಆಪ್ತಶಾಖೆ/ ಟೆಂಡರ್/ 08 - 09 /3055. 


ಪ್ರಸ್ತಾವನೆ: 


ಗದಗ ಜಿಲ್ಲೆ, ಶಿರಹಟ್ಟಿ ತಾಲ್ಲೂಕಿನ, ಗೊಜನೂರ ಗ್ರಾಮದ ಹತ್ತಿರ ಬಂದಾರ ನಿರ್ಮಾಣ ಕಾಮಗಾರಿಯ 50.00ಲಕ್ಷ 
ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 28.02 .2009ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಗದಗ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

| 03. 03. 2009 | 
ಕರ್ನಾಟಕ ರಾಜ್ಯ ಪತ್ರ 

26.02. 2009 
ಕನ್ನಡಪ್ರಭ ದಿನ ಪತ್ರಿಕೆಯಲ್ಲಿ 

06.03 .2009 
ಪ್ರಜಾವಾಣಿ ದಿನ ಪತ್ರಿಕೆಯಲ್ಲಿ 

07 .03.2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 07 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರನ್ನು ದಿನಾಂಕ 
19. 06.2009 ರಂದು ತೆರೆಯಲಾಗಿದೆ. ಟೆಂಡರಿನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 47,58,766 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ರೂ 47, 96 ,748/ 
ಇಡಲಾದ ಮೊತ 
ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ ಪ್ರಸಕ್ತ ಸಾಲಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 
ದರ್ಜೆ 

ಅಂದಾಜಿನ ದರಗಳ | ದರಗಳ ಮೇಲಿನ 
ಕ್ರ. ಸಂ 

ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
ಎಸ್ . ಎ . ಮಾಡಳ್ಳಿ 1ನೇ 56,16 ,594./ 

18. 03 

17 .09 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಆರ್ . ಎಂ . ಕುಲಕರ್ಣಿ, 

56,69,747./ 

19 . 71 

18 .76 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಎಸ್.ಎ . ಮಾಡಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ . 56,16 ,594 /- ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 17.09ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರವರು ಶ್ರೀ 
ಎಸ್.ಎ . ಮಾಡಳ್ಳಿ, ರವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10/ 09ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 47, 96 ,748/- ಗಳ ಮೇಲೆ ಶೇಕಡ 13.25ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .54,32 ,317 /- ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ಎ . ಮಾಡಳ್ಳಿ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 


ಹೆಚ್ಚು 


ಹೆಚ್ಚು 


೩೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 58 ಅಪಿಬಂ 2009 , ಬೆಂಗಳೂರು, ದಿನಾಂಕ 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ, ಶಿರಹಟ್ಟಿ ತಾಲ್ಲೂಕಿನ, ಗೊಜನೂರ ಗ್ರಾಮದ 
ಹತ್ತಿರ ಬಂದಾರ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ 
ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 47,96,748/ - ಗಳ ಮೇಲೆ ಶೇಕಡ 13. 25ರಷ್ಟು 
ಹೆಚ್ಚಿನ ದರಗಳಿಗೆ ಅಂದರೆ ರೂ .54,32,317 / - ಗಳಿಗೆ ( ಐವತ್ತನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರ ಹದಿನೇಳು 
ರೂ . ಗಳು ಮಾತ್ರ) ಶ್ರೀ ಎಸ್.ಎ . ಮಾಡಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3 . ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ: 20 /01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್. 2609 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ : ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲ್ಲೂಕಿನ ನಂದಾಪುರ ಗ್ರಾಮದ ಹತ್ತಿರ ಜಿನುಗುಕೆರೆಯ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 15 ಮಸಾವಿ 2009 (5) ದಿನಾಂಕ 26.02 .2009 . 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : ಮುಇ೦/ 
ಸನೀ ( ಉ ) ವ / ತಾ .ಸ.- 3/ ಸಇಂ - 7/ನಂದಾಪೂರ/2009 - 10 /5809 ದಿನಾಂಕ 01.10.2009. 

ಧಕರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 21.10. 2009ರ ಪತ್ರ ಸಂಖ್ಯೆ: 

ಮುಸದ/ ಆಪ್ತಶಾಖೆ/ ಟೆಂಡರ್ / 08 -09/ 3055. 
ಪ್ರಸ್ತಾವನೆ: 

ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲ್ಲೂಕಿನ ನಂದಾಪುರ ಗ್ರಾಮದ ಹತ್ತಿರ ಜಿನುಗುಕೆರೆಯ ನಿರ್ಮಾಣ ಕಾಮಗಾರಿಯ 
40 . 00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 26.02.2009ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಕುಷ್ಟಗಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

ಜಿಲ್ಲಾ ಟೆಂಡರ್ ಬುಲೆಟಿನ್ | 13.02. 2009 | 
ಈ ಟೆಂಡರ್ ಕರೆಗೆ ಪ್ರತಿಕ್ರಿಯಿಸಿ 18 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಇಲ್ಲ 

ಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರನ್ನು ದಿನಾಂಕ 
16 . 07 .2009 ರಂದು ತೆರೆದು ಪರಿಶೀಲಿಸಲಾಗಿದ್ದು , ಟೆಂಡರನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 35 ,18,380/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 3491 , 068 / 


ಹೆಚ್ಚು 


ಹೆಚ್ಚು 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೬೯೯ 
ಕ್ರ. ಸಂ | ಗುತ್ತಿಗೆದಾರರ ಹೆಸರು ಮತ್ತು | ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 

ಟೆಂಡರಿನ ಮೊತ್ತ ಮೇಲಿನ ಶೇಕಡಾವಾರು ಶೇಕಡಾವಾರು 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
| ಎನ್. ಅಶೋಕ ಬಳ್ಳೋಳ್ಳಿ, 

41, 00 , 636 / 

16.54 

17 .46 
1ನೇ ದರ್ಜೆ 

ಹೆಚ್ಚು 
ಯು .ಎಸ್. ಅಕ್ಕಿ, 1ನೇ ದರ್ಜೆ 41 ,76, 256/ 

18 .69 

19. 62 
ಗುತ್ತಿಗೆದಾರರು 

ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಎನ್. ಅಶೋಕ ಬಳ್ಳೋಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ 
ಮೊತ್ತ ರೂ . 41, 00, 636 /- ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 17. 46ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್‌ರವರು ಶ್ರೀ 
ಎನ್. ಅಶೋಕ ಬಳ್ಳೋಳ್ಳಿ ಇವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 / 0/ 09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಗೆ ಪರಿಷ್ಕರಿಸಿದ 
ಟೆಂಡರಿಗಿಡಲಾದ ಮೊತ್ತ ರೂ . 34,91,068/ - ಗಳ ಮೇಲೆ ಶೇಕಡ 12 .00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .39,09 ,996 
00ಗಳಿಗೆ ಕಾಮಗಾರಿಯನ್ನು ಶ್ರೀ ಎನ್. ಅಶೋಕ ಬಳ್ಳೋಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 20 ಹೊಕೆನಿ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲ್ಲೂಕಿನ ನಂದಾಪುರ ಗ್ರಾಮದ 
ಹತ್ತಿರ ಜಿನುಗುಕೆರೆಯ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿ ಟೆಂಡರಿಗೆ ಇಡಲಾದ ಮೊತ್ತ 
ರೂ . 34,91,068/- ಗಳ ಮೇಲೆ ಶೇಕಡ 12. 00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .39,09,996 - 00ಗಳಿಗೆ (ಮೂವತ್ತು ಲಕ್ಷದ 
ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ರೂ . ಗಳು ಮಾತ್ರ) ಶ್ರೀ ಎನ್. ಅಶೋಕ ಬಳ್ಳೋಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು, 
ಇವರಿಗೆ ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3 . ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 / 01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2610 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ವಿಷಯ : ಗುಲ್ಬರ್ಗ ಜಿಲ್ಲೆ, ಆಳಂದ ತಾಲ್ಲೂಕಿನ ಬೆಳಮಗಿ ಗ್ರಾಮದ ಹತ್ತಿರ ಹೊಸ ಕೆರೆ ನಿರ್ಮಾಣ ಕಾಮಗಾರಿಯ 

ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ನಯೋಕಾ 2009 ದಿನಾಂಕ 05.02.2009 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇ೦/ ಸನೀ ( ಉ ) ವ / ಬಿಜೆಪಿ / ಎ. ಇ -5 / 2009 - 10 / 6070 ದಿನಾಂಕ:15 .10 .2009. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ ರ ಪತ್ರ ಸಂಖ್ಯೆ : ಮುಸದ 
ಆಪ್ತಶಾಖೆ/ ಟೆಂಡರ್/ 08 - 09). 


೩೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಪ್ರಸ್ತಾವನೆ: 

ಗುಲ್ಬರ್ಗ ಜಿಲ್ಲೆ, ಆಳಂದ ತಾಲ್ಲೂಕಿನ ಬೆಳಮಗಿ ಗ್ರಾಮದ ಹತ್ತಿರ ಹೊಸ ಕೆರೆ ನಿರ್ಮಾಣ ಕಾಮಗಾರಿಯ 
489.00ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05.02.2009ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಗುಲ್ಬರ್ಗ ಜಿಲ್ಲಾ ಟೆಂಡರ್‌ ಬುಲೆಟಿನ್ ದಿನಾಂಕ 

28. 02 .2009 . 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ | 

26. 02 . 2009 . 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

05 . 03. 2009. 
ಈ ಟೆಂಡರ್ ಕರೆಗೆ ಪ್ರತಿಕ್ರಿಯಿಸಿ 09 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ಮೂರು ಜನ 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರ್‌ನ 
ತಾಂತ್ರಿಕ ಬಿಡ್ ಅನ್ನು ದಿನಾಂಕ 31. 08 .2009 ರಂದು ತೆರೆದು ಪರಿಶೀಲಿಸಲಾಗಿದ್ದು ಈ ಪೈಕಿ ಅರ್ಹತೆ ಹೊಂದಿದ ಇಬ್ಬರು 
ಗುತ್ತಿಗೆದಾರರ ಆರ್ಥಿಕ ಬಿಡ್ ಅನ್ನು ದಿನಾಂಕ 10 . 09.2009 ರಂದು ತೆರೆಯಲಾಗಿದೆ. ಟೆಂಡರಿನಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 4 ,60 ,91 ,557 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ರೂ . 4 ,54 ,50,595 / 
ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ | ಪ್ರಸಕ್ತ ಸಾಲಿನ 
ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು | 

ಅಂದಾಜಿನ ದರಗಳ | ದರಗಳ ಮೇಲಿನ 
ಕ್ರ . ಸಂ 

ನಮೂದಿಸಿರುವ ದರಗಳಂತೆ | 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
1 | ಅಮೃತ ಕನ್ ಸ್ಪೆಕ್ಷನ್ಸ್ 

5 , 82 ,68, 283 ,/ 

26.42 

28.20 
ಪೈವೇಟ್ ಲಿಮಿಟೆಡ್ , 
| ರಘು ಕನ್‌ಸ್ಪೆಕ್ಷನ್ಸ್ ಪೈವೇಟ್ 6, 07 ,29 ,450/ 

31.76 

33.62 
ಲಿಮಿಟೆಡ್ , ಬೆಂಗಳೂರು. 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಮೆ . ಅಮೃತ ಕನ್‌ಸ್ಪೆಕ್ಷನ್ಸ್ ಪೈವೇಟ್ ಲಿಮಿಟೆಡ್ , 1ನೇ ದರ್ಜೆ ಗುತ್ತಿಗೆದಾರರು ಇವರು 
ನಮೂದಿಸಿರುವ ಮೊತ್ತ ರೂ . 5,82 ,68 ,283/- ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ 
ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 28 .20ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ 
ಇಂಜಿನಿಯರ್ ರವರು ಮೆ . ಅಮೃತ ಕನ್‌ಸ್ಪೆಕ್ಷನ್ಸ್ ಪೈವೇಟ್ ಲಿಮಿಟೆಡ್, ರವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು 
ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10 / 09ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 4,54 .50 ,595/ - ಗಳ ಮೇಲೆ ಶೇಕಡ 14 .25ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ .5,19,27,305 /- ಗಳಿಗೆ ಕಾಮಗಾರಿಯನ್ನು ಮೆ . ಅಮೃತ ಕನ್‌ಸ್ಪೆಕ್ಷನ್ಸ್ ಪೈವೇಟ್ ಲಿಮಿಟೆಡ್ , 1ನೇ ದರ್ಜೆ 
ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು 
ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಹೆಚ್ಚು 


ಹೆಚ್ಚು 


ಹೆಚ್ಚು 


ವ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೦೯ 

೩೭೦೧ 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 24 ಹೊಕೆನಿ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗ ಜಿಲ್ಲೆ, ಆಳಂದ ತಾಲ್ಲೂಕಿನ ಬೆಳಮಗಿ ಗ್ರಾಮದ 
ಹತ್ತಿರ ಹೊಸ ಕೆರೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 4,54.50,595/ - ಗಳ ಮೇಲೆ ಶೇಕಡ 14.25ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .5 ,19,27,305/ - ಗಳಿಗೆ ( ಐದು ಕೋಟಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಮೂನ್ನೂರ ಐದು ರೂ . ಗಳು 
ಮಾತ್ರ) ಮೆ . ಅಮೃತ ಕನ್‌ಸ್ಪೆಕ್ಷನ್ಸ್ ಪೈವೇಟ್ ಲಿಮಿಟೆಡ್ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 /01/ 2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2611 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕು, ಜೀರಾಳ ಗ್ರಾಮದ ಹತ್ತಿರ ಜಿನುಗು ಕೆರೆ ನಿರ್ಮಾಣ ಕಾಮಗಾರಿಯ 

ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 82 ನಯೋಕಾ 2009 ದಿನಾಂಕ 05.02.2009. 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : ಮುಇ೦/ 

ಸನೀ ( ಉ ) ವ / ತಾಸ- 3 / ಸ. ಇಂ - 7 /ಜೀರಾಳ ಜಿನುಗುಕೆರೆ/ 2009 - 10 /6071 ದಿನಾಂಕ 15.10 .2009 . 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10 .2009ರ ಪತ್ರ ಸಂಖ್ಯೆ : 

ಮುಸದ / ಆಪ್ತಶಾಖೆ/ ಟೆಂಡರ್/ 08 - 09 /3055 . 
ಪ್ರಸ್ತಾವನೆ: 

ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕು, ಜೀರಾಳ ಗ್ರಾಮದ ಹತ್ತಿರ ಜಿನುಗು ಕೆರೆ ನಿರ್ಮಾಣ ಕಾಮಗಾರಿಯ 82 .00 
ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05.02.2009ರ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಕುಷ್ಟಗಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ಕೊಪ್ಪಳ ಜಿಲ್ಲಾ ಟೆಂಡರ್‌ ಬುಲೆಟಿನ್ ದಿನಾಂಕ 

28. 02 .2009 . 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

07. 03 . 2009 . 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 15 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಮೂರು ಜನ 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ . ಸ್ವೀಕರಿಸಲಾದ ಟೆಂಡರ್‌ನ 
ತಾಂತ್ರಿಕ ಬಿಡ್ ಅನ್ನು ದಿನಾಂಕ 24.08.2009 ರಂದು ತೆರೆದು ಪರಿಶೀಲಿಸಲಾಗಿದ್ದು ಈ ಪೈಕಿ ಅರ್ಹತೆ ಹೊಂದಿದ ಇಬ್ಬರು 
ಗುತ್ತಿಗೆದಾರರ ಆರ್ಥಿಕ ಬಿಡ್ ಅನ್ನು ದಿನಾಂಕ 03.09.2009 ರಂದು ತೆರೆಯಲಾಗಿದೆ. ಗುತ್ತಿಗೆದಾರರು ನಮೂದಿಸಿರುವ ದರಗಳ 
ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 73 , 75 ,811 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 73 ,80 ,520 / 


ಪ್ರಸಕ್ತ ಸಾಲಿನ 


ದರ್ಜೆ 


ಕ್ರ . ಸಂ 


ಹೆಚ್ಚು 


೩೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
| ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
ಪಿ ಕರೆಕಲ್ 99 , 41,025 / 

34 .77 

34. 69 
ಹೆಚ್ಚು 

ಹೆಚ್ಚು 
| ಎಸ್ ಎ ಪಾಟೀಲ್ 

1,02,61,788 / 

39 .12 

39 . 03 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ವಿ ಪಿ ಕರೆಕಲ್, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ . 99 ,41,025/ - ಗಳು ಅತಿ ಕಡಿಮೆ ಮೊತ್ತವಾಗಿದ್ದು , ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 34.69ರಷ್ಟು ಹೆಚ್ಚಾಗಿರುತ್ತದೆ . ಮುಖ್ಯ ಇಂಜಿನಿಯರ್ ರವರು ಶ್ರೀ 
ವಿ ಪಿ ಕರೆಕಲ್ ಇವರ ಜೊತೆ ಸಂದಾನವನ್ನು ಮಾಡಿದ್ದು , ಸದರಿ ಗುತ್ತಿಗೆದಾರರು ಟೆಂಡರ್ ದರಗಳನ್ನು ಪರಿಷ್ಕೃತ ಟೆಂಡರ್ 
ಮೊತ್ತದ ಮೇಲೆ ಶೇಕಡ 15 ರಷ್ಟು ಹೆಚ್ಚಿನ ಮೊತ್ತಕ್ಕೆ ಅಂದರೆ ರೂ .84,87,598/- ಗಳಿಗೆ ಕಾಮಗಾರಿಯನ್ನು ನಿರ್ವಹಿಸಲು 
ಸಮ್ಮತಿಸಿರುವುದಾಗಿ ತಿಳಿಸಿ ಅವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10 / 09ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 73,80 ,520/- ಗಳ ಮೇಲೆ ಶೇಕಡ 12.50ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .83,03 ,085 / - ಗಳಿಗೆ ಕಾಮಗಾರಿಯನ್ನು ಶ್ರೀ ವಿ. ಪಿ. ಕರೆಕಲ್, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 23 ಹೊಕೆನಿ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲೂಕು, ಜೀರಾಳ ಗ್ರಾಮದ 
ಹತ್ತಿರ ಜಿನುಗು ಕೆರೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 73,80,520/- ಗಳ ಮೇಲೆ ಶೇಕಡ 12 .50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ . 83,03,085/- ಗಳಿಗೆ ( ಎಂಬತ್ತೂರು ಲಕ್ಷದ ಮೂರು ಸಾವಿರದ ಎಂಬತ್ತೈದು ರೂ . ಗಳು ಮಾತ್ರ) ಶ್ರೀ ವಿ. ಪಿ. ಕರೆಕಲ್, 
1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ: 20 / 01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2612 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೦೩ 
ವಿಷಯ : ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಹರ್ತಿ ಗ್ರಾಮದ ಹತ್ತಿರ ಬಂದಾರ ನಿರ್ಮಾಣ ಕಾಮಗಾರಿಯ 

ಟೆಂಡರ್ ಅನುಮೋದನೆ ಕುರಿತು 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 15 ಮಸಾವಿ ( 3) 2009 ದಿನಾಂಕ 16.02. 2009. 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಸಂಖ್ಯೆ: ಮುಇಂ/ಸನೀ ( ಉ ) ವ/ ಬಿಜೆಪಿ / ಎಣ -3/2009 - 10 /4774 ದಿನಾಂಕ 11.8. 2009 
3 . ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21. 10 .2009ರ 

ಪತ್ರ ಸಂಖ್ಯೆ: ಮುಸದ / ಆಪ್ತಶಾಖೆ/ ಟೆಂಡರ್/ 08 - 09 /3055. 
ಪ್ರಸ್ತಾವನೆ: 

ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಹರ್ತಿ ಗ್ರಾಮದ ಹತ್ತಿರ ಬಂದಾರ ನಿರ್ಮಾಣ ಕಾಮಗಾರಿಯ 50.00ಲಕ್ಷ ರೂ . ಗಳ 
ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಗದಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

03 . 02. 2009 
ಕರ್ನಾಟಕ ರಾಜ್ಯ ಪತ್ರ 

29 .01.2009 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆಯಲ್ಲಿ 

05 . 02 .2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 02 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ನಿಗದಿತ ದಿನದಂದು 
ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರನ್ನು ದಿನಾಂಕ 11. 05.2009 ರಂದು ತೆರೆಯಲಾಗಿದೆ. 
ಟೆಂಡರಿನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ 44 , 41, 964 / 


ಹೆಚ್ಚಳ 


ಹೆಚ್ಚು 


ಹೆಚ್ಚು 


ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರೀಷ್ಕರಿಸಿದಂತೆ ಟೆಂಡರಿಗೆ ರೂ 43, 20 ,431/ 
ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ ಪ್ರಸಕ್ತ ಸಾಲಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ದರ್ಜೆ 

ಅಂದಾಜಿನ ದರಗಳ ದರಗಳ ಮೇಲಿನ 
ಕ್ರ. ಸಂ 

ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 
1 | ಎಸ್. ಎ . ಮಾಡಳ್ಳಿ, 1ನೇ 

50,86,386 / 

14 .51 

17 .73 
( ದರ್ಜೆ ಗುತ್ತಿಗೆದಾರರು 
ಎಸ್ . ಎಂ . ಹರನಾಳ , 1ನೇ 

53 , 46, 488 / 

20 .36 

23 . 75 
( ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ:1ರಲ್ಲಿರುವ ಎಸ್.ಎ . ಮಾಡಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು ಇವರ ಟೆಂಡರನ್ನು ಸಂದಾನ 
ಮಾಡಿ ಅನುಮೋದಿಸಲು ಮುಖ್ಯ ಇಂಜಿನಿಯರ್ ರವರು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 / 0 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದ 
ಟೆಂಡರಿಗಿಡಲಾದ ಮೊತ್ತ ರೂ43,20,431 / - ಗಳ ಮೇಲೆ ಶೇಕಡ 13 .25ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .48,92,888/ 
ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ಎ . ಮಾಡಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು , ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 


ಹೆಚ್ಚು 


೩೭೦೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 57 ಅಪಿಬಂ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಹರ್ತಿ ಗ್ರಾಮದ ಹತ್ತಿರ 
ಬಂದಾರ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ 
ರೂ43 ,20,431/- ಗಳ ಮೇಲೆ ಶೇಕಡ 13. 25ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .48 ,92,888/ - ಗಳಿಗೆ ( ನಲವತ್ತೆಂಟು ಲಕ್ಷದ 
ತೊಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆಂಟು ರೂ . ಗಳು ಮಾತ್ರ ) ಶ್ರೀ ಎಸ್ . ಎ . ಮಾಡಳ್ಳಿ , 1ನೇ ದರ್ಜೆ ಗುತ್ತಿಗೆದಾರರು , 
ಇವರಿಗೆ ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ:20/01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್. 2613 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲ್ಲೂಕಿನ ಮಂಗಳೂರು ಏತ ನೀರಾವರಿ ಯೋಜನೆ (ಕೆರೆ ನೀರು 

ತುಂಬುವ ಯೋಜನೆ) ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 25 ಏನೀಯೋ 2008 ದಿನಾಂಕ 29 . 03 .2008. 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಸಂಖ್ಯೆ: ಮುಇ೦ /ಸನೀ ( ಉ ) ವಲಯ /ಬಿಜೆಪಿ / ಎಇ -6 /2009 -10 / 4766 ದಿನಾಂಕ: 11 .08.2009. 
3. ಅಧ್ಯಕ್ಷರು, ಟೆಂಡರ್ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ ) ವಲಯ , ಬೆಂಗಳೂರು ರವರ ದಿನಾಂಕ 21.10 . 2009ರ 

ಪತ್ರ ಸಂಖ್ಯೆ: ಮುಸದ ಆಪ್ತಶಾಖೆ/ ಟೆಂಡರ್ / 08 - 09 /3055 . 
ಪ್ರಸ್ತಾವನೆ: 

ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲ್ಲೂಕಿನ ಮಂಗಳೂರು ಏತ ನೀರಾವರಿ ಯೋಜನೆ (ಕೆರೆ ನೀರು ತುಂಬುವ 
ಯೋಜನೆ) ಕಾಮಗಾರಿಯ 148.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 29 .03.2008 .ರ 
ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

02.03. 2009 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

01. 03 . 2009 
ಇಂಡಿಯನ್ ಎಕ್ಸ್‌ಪ್ರೆಸ್ ಆಂಗ್ಲ ದಿನಪತ್ರಿಕೆ 

02 . 03 . 2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ ಒಬ್ಬರು ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ನಿಗದಿತ ದಿನದಂದು 
ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿದ್ದು ಇವರ ತಾಂತ್ರಿಕ ಬಿಡ್ಗಳನ್ನು ದಿನಾಂಕ 23.05.2009ರಂದು ತೆರೆದು 
ಪರಿಶೀಲಿಸಲಾಗಿ ಸದರಿ ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ ಅನ್ನು ಅದೇ ದಿನದಂದು ತೆರೆಯಲಾಗಿದೆ. 
ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1 ,38 , 82 ,998 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ 

ರೂ 1 ,42 ,59 , 095 / 
ಇಡಲಾದ ಮೊತ 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೦೫ 
| ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಪ್ರಸಕ್ತ ಸಾಲಿನ 
ದರ್ಜೆ 

ಅಂದಾಜಿನ ದರಗಳ ದರಗಳ ಮೇಲಿನ 
ಕ್ರ.ಸಂ 

ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 

ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
ಬಿ . ಎ .ಮೇಟಿ, 

1,76 ,38, 074 / 

27.04 

23. 70 
1ನೇದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಬಿ.ಎ .ಮೇಟಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಭಾಗವಹಿಸಿದ 
ಏಕೈಕ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ 
ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 23. 70ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್‌ರವರು ಇವರ ಟೆಂಡರನ್ನು 
ಸಂದಾನ ಮಾಡಿ ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ . 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ 1, 42 ,59, 095/ - ಗಳ ಮೇಲೆ ಶೇಕಡ 14.95ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ .1, 63,90,830 /- ಗಳಿಗೆ ಕಾಮಗಾರಿಯನ್ನು ಶ್ರೀ ಬಿ. ಎ.ಮೇಟಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 29 ಏನೀಯೋ 2009, ಬೆಂಗಳೂರು, ದಿನಾಂಕ : 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲ್ಲೂಕಿನ ಮಂಗಳೂರು 
ಏತ ನೀರಾವರಿ ಯೋಜನೆ ( ಕೆರೆ ನೀರು ತುಂಬುವ ಯೋಜನೆ) ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ 1,42 ,59,095/ - ಗಳ 
ಮೇಲೆ ಶೇಕಡ 14 .95ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .1,63,90,830/ - ಗಳಿಗೆ ( ಒಂದು ಕೋಟಿ ಅರವತ್ತಮೂರು ಲಕ್ಷದ 
ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತು ರೂ . ಗಳು ಮಾತ್ರ) ಶ್ರೀ ಬಿ .ಎ . ಮೇಟಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ 
ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2614 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ ) 
ವಿಷಯ : ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಬೆಳದಡಿ ಗ್ರಾಮದ ಹತ್ತಿರ ಬಾಂದಾರ ನಿರ್ಮಾಣ ಕಾಮಗಾರಿಯ 

ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ 05. 02.2009. 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಸಂಖ್ಯೆ : ಮುಇಂ/ ಸನೀ ( ಉ ) ವ/ಬಿಜೆಪಿ /ಎಇ - 3/2009 -10/ 4776 ದಿನಾಂಕ 11.08.2009 


೩೭೦೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ 

ಪತ್ರ ಸಂಖ್ಯೆ: ಮುಸದ ಆಪ್ತಶಾಖೆ / ಟೆಂಡರ್ / 08 - 09 / 3055. 
ಪ್ರಸ್ತಾವನೆ: 

ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಬೆಳದಡಿ ಗ್ರಾಮದ ಹತ್ತಿರ ಬಾಂದಾರ ನಿರ್ಮಾಣ ಕಾಮಗಾರಿಯ 50 .00ಲಕ್ಷ 
ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05 .02. 2009ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ . 
ಗದಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

03 . 03. 2009 | 
ಕರ್ನಾಟಕ ರಾಜ್ಯ ಪತ್ರ 

26. 02 .2009 
ಕನ್ನಡಪ್ರಭ ದಿನ ಪತ್ರಿಕೆಯಲ್ಲಿ 

06 .03.2009 
ಪ್ರಜಾವಾಣಿ ದಿನ ಪತ್ರಿಕೆಯಲ್ಲಿ | 

07 .03.2009 | 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 09 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಇಬ್ಬರು ಗುತಿ 

ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರನ್ನು ದಿನಾಂಕ 
19 .06. 2009 ರಂದು ತೆರೆಯಲಾಗಿದೆ. ಟೆಂಡರಿನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ 45 ,57 ,304 / 


ಹೆಚ್ಚು 


ಹೆಚ್ಚು 


ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ರೂ 44 ,85,594 / 
ಇಡಲಾದ ಮೊತ್ತ 
ಕ್ರ. ಸಂ ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ಹೆಚ್ಚಳ 

ಹೆಚ್ಚಳ 
ಎಸ್. ಎ . ಮಾಡಳ್ಳಿ, 1ನೇ 

54,07 ,968/ 

18. 67 

20 .56 
ದರ್ಜೆ ಗುತ್ತಿಗೆದಾರರು 
ಆರ್. ಎಂ .ಕುಲಕರ್ಣಿ, 1ನೇ 

55 ,47, 008/ 

21.72 

23 .66 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಎಸ್. ಎ. ಮಾಡಳ್ಳಿ , 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿದ ದರಗಳನ್ನು 
ಸಂದಾನ ಮಾಡಿ ಅನುಮೋದಿಸಲು ಮುಖ್ಯ ಇಂಜಿನಿಯರವರು ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 / 0/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದ 
ಟೆಂಡರಿಗಿಡಲಾದ ಮೊತ್ತ ರೂ . 44,85 ,594/ - ಗಳ ಮೇಲೆ ಶೇಕಡ 13 .25ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .50,79,935/ 
ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್ . ಎ . ಮಾಡಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೦೭ 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 59 ಅಪಿಬಂ 2009, ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್ 2009 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಬೆಳದಡಿ ಗ್ರಾಮದ ಹತ್ತಿರ 
ಬಾಂದಾರ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ 
ರೂ . 44,85,594/- ಗಳ ಮೇಲೆ ಶೇಕಡ 13 . 25ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .50, 79 ,935 / - ಗಳಿಗೆ ( ಐವತ್ತು ಲಕ್ಷದ 
ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದು ರೂ .ಗಳು ಮಾತ್ರ) ಶ್ರೀ ಎಸ್.ಎ . ಮಾಡಳ್ಳಿ, 1ನೇ ದರ್ಜೆ 
ಗುತ್ತಿಗೆದಾರರು, ಇವರಿಗೆ ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ:20 /01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2615 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ವಿಷಯ : ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ನಿಡಗುಂದಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಾಂದಾರ 

ನಿರ್ಮಾಣ ಕಾಮಗಾರಿಯ ಟೆಂಡರ್ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ನಯೋಕಾ 2009 ದಿನಾಂಕ 05.02.2009 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : 

ಮುಇಂ/ ಸನೀ ( ಉ ) ವ / ವಿಜಾಪುರ / ಸ . ಇಂ -1 /2009 - 10 /6092ದಿನಾಂಕ.15 .10.2009 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10 .2009 ರ 

ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್ / 08- 09 /3055. 
ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ನಿಡಗುಂದಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಾಂದಾರ ನಿರ್ಮಾಣ 
ಕಾಮಗಾರಿಯ 39 .60 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾಂ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಬೆಳಗಾವಿ ಜಿಲ್ಲಾ ಟೆಂಡರ್ ಬುಲೆಟಿನ್ ದಿನಾಂಕ 

08. 06. 2009 . 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 

25. 06.2009 . 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

20. 06. 2009 . 
ಈ ಟೆಂಡರ್ ಕರೆಗೆ ಪ್ರತಿಕ್ರಿಯಿಸಿ 31 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ಮೂವರು 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರನ್ನು 
ದಿನಾಂಕ 05. 08.2009 ರಂದು ತೆರೆಯಲಾಗಿದೆ. ಟೆಂಡರಿನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 39 ,10 ,134 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ . 39 .35 .515/ 


| 0 


0 


ಭಾಗ - ೧ 


ದರ್ಜೆ 


೩೭೦೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 
| ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಅಂದಾಜಿನ ದರಗಳ 
ಕ್ರ . ಸಂ 

ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ | 
ಶ್ರೀ / ಮೆಸರ್ 

ಹೆಚ್ಚಳ 
| ವಿ .ಎಸ್. ವಾಲಿ 

43,58,765 / 

11. 47 


ಪ್ರಸಕ್ತ ಸಾಲಿನ 
ದರಗಳ ಮೇಲಿನ 
ಶೇಕಡಾವಾರು 

ಹೆಚ್ಚಳ 
10. 75 


ಹೆಚ್ಚು 


ಹೆಚ್ಚು 


ಹೆಚ್ಚು 


2 | ಎ .ಎಸ್. ಸವಸುದ್ದಿ 

43 ,77, 952 / 

11.96 

11 .24 

ಹೆಚ್ಚು 
3 | ಟಿ . ವಿ . ಪವಾರ 

44 ,87, 276 / 

14 . 76 

14. 02 
ಹೆಚ್ಚು 

ಹೆಚ್ಚು 
ಈ ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ವಿ .ಎಸ್. ವಾಲಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ . 43 ,58,765 /- ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 10. 75ರಷ್ಟು ಹೆಚ್ಚಾಗಿರುತ್ತದೆ. 

ಮುಖ್ಯ ಇಂಜಿನಿಯರ್ ರವರು ಶ್ರೀ ವಿ.ಎಸ್. ವಾಲಿ, 1ನೇ ದರ್ಜೆ ಗುತ್ತಿಗೆದಾರರು ಇವರ ಜೊತೆ ಸಂದಾನವನ್ನು 
ಮಾಡಿದ್ದು, ಇವರು ಅವರ ಟೆಂಡರ್ ದರಗಳನ್ನು ಪರಿಷ್ಕತ ಟೆಂಡರ್‌ 39 . 35 .515 / - ಮೊತ್ತದ ಮೇಲೆ ಶೇಕಡ 10.70 ರಷ್ಟು 
ಹೆಚ್ಚಿನ ಮೊತ್ತಕ್ಕೆ ಅಂದರೆ ರೂ . 43 ,56 ,615/ - ಗಳಿಗೆ ಕಾಮಗಾರಿಯನ್ನು ನಿರ್ವಹಿಸಲು ಸಮ್ಮತಿಸಿರುವುದಾಗಿ ತಿಳಿಸಿ ಅವರ 
ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 39 .35.515/ - ಗಳ ಮೇಲೆ ಶೇಕಡ 10.50 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ . 43, 48,744 /- ಗಳಿಗೆ ಶ್ರೀ ವಿ . ಎಸ್. ವಾಲಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 

ಖತು. ಈ ನಿರ್ಧಾರಕೆ, ಗುತ್ತಿಗೆದಾರರು ತಮ್ಮ ಒಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

- ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 78 ಅಪಿಬಂ 2009 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ನಿಡಗುಂದಿ 
ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಾಂದಾರ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ 
ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 39.35 .515/ - ಗಳ ಮೇಲೆ ಶೇಕಡ 10.50 ರಷ್ಟು 
ಹೆಚ್ಚಿನ ದರಗಳಿಗೆ ಅಂದರೆ ರೂ . 43,48,744 /- ( ನಲವತ್ತ ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಏಳುನೂರ ನಲವತ್ತ 
ನಾಲ್ಕು ರೂ .ಗಳು ಮಾತ್ರ) ಶ್ರೀ ವಿ.ಎಸ್. ವಾಲಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ: 20 / 01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2616 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೦೯ 
ವಿಷಯ : ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ಬೊಮ್ಮನಾಳ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಾಂದಾರ 

( ಬಿಸಿಬಿ) ನಿರ್ಮಾಣ ಕಾಮಗಾರಿಯ ಟೆಂಡರ್ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ 05. 02 .2009. 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಸಂಖ್ಯೆ: ಮುಇಂ/ ಸನೀ ( ಉ ) ವ/ ವಿಜಾಪುರ/ ಸ. ಇಂ -1 /2009 -10/6093ದಿನಾಂಕ:15 .10 .2009 . 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10 .2009ರ 

ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್/ 08 -09 /3055. 
ಪ್ರಸ್ತಾವನೆ : 

ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ಬೊಮ್ಮನಾಳ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಾಂದಾರ ( ಬಿಸಿಬಿ) 
ನಿರ್ಮಾಣ ಕಾಮಗಾರಿಯ 40. 70 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05.02.2009ರ 
ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 

ಬೆಳಗಾವಿ ಜಿಲ್ಲಾ ಟೆಂಡರ್ ಬುಲೆಟಿನ್ ದಿನಾಂಕ 08.06.2009. 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 

25 . 06. 2009 . 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ | 

20. 06. 2009 . 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 31 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಮೂರು ಜನ 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಈ ಪೈಕಿ ಅರ್ಹತೆ ಹೊಂದಿದ 
ಇಬ್ಬರು ಗುತ್ತಿಗೆದಾರರ ಟೆಂಡರ್ ಅನ್ನು ದಿನಾಂಕ 05. 08. 2009 ರಂದು ತೆರೆಯಲಾಗಿದೆ. ಗುತ್ತಿಗೆದಾರರು ನಮೂದಿಸಿರುವ 
ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
| ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 37, 68 , 816 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 37 , 76,092 / 
ಕ್ರ. ಸಂ | ಗುತ್ತಿಗೆದಾರರ ಹೆಸರು ಮತ್ತು | ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ | ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 
ಶ್ರೀ /ಮೆಸರ್ ಟೆಂಡರಿನ ಮೊತ್ತ ಮೇಲಿನ ಶೇಕಡಾವಾರು ಶೇಕಡಾವಾರು 

ಹೆಚ್ಚಳ 
| ಎ ಎಸ್ ಸವಸುದ್ದಿ 

45 ,17 ,374 / 

19 .86 

19 . 63 


។ 


ಹೆಚ್ಚಳ 


ಹೆಚ್ಚು 


ಹೆಚ್ಚು 


2 ಟಿ ವಿ ಪವಾರ 

46 , 21.168/ 

22.62 

22 . 38 
ಹೆಚ್ಚು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಎ . ಎಸ್. ಸವಸುದ್ದಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ .45,17,374/ - ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19 .63ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್ ರವರು 
ಶ್ರೀ ಎ ಎಸ್ ಸವಸುದ್ದಿ ಇವರ ಜೊತೆ ಸಂದಾನವನ್ನು ಮಾಡಿದ್ದು , ಸದರಿ ಗುತ್ತಿಗೆದಾರರು ಟೆಂಡರ್ ದರಗಳನ್ನು ಪರಿಷ್ಕೃತ 
ಟೆಂಡರ್ ಮೊತ್ತದ ಮೇಲೆ ಶೇಕಡ 18 ರಷ್ಟು ಹೆಚ್ಚಿನ ಮೊತ್ತಕ್ಕೆ ಅಂದರೆ ರೂ .44,55,789 /- ಗಳಿಗೆ ಕಾಮಗಾರಿಯನ್ನು 
ನಿರ್ವಹಿಸಲು ಸಮ್ಮತಿಸಿರುವುದಾಗಿ ತಿಳಿಸಿ ಅವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 / 0/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 


೩೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 37 ,76, 092 / - ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .42 ,29 ,223 /- ಗಳಿಗೆ ಕಾಮಗಾರಿಯನ್ನು ಶ್ರೀ ಎ.ಎಸ್. ಸವಸುದ್ದಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 76 ಅಪಿಬಂ 2009, ಬೆಂಗಳೂರು, ದಿನಾಂಕ 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ಬೊಮ್ಮನಾಳ 
ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬಾಂದಾರ ( ಬಿಸಿಬಿ) ನಿರ್ಮಾಣ 

ಸ್ವಲಾಗಿ ಬಾಂದಾರ ( ಬಿಸಿಬಿ) ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು 
ಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 37 ,76,092/ - ಗಳ ಮೇಲೆ ಶೇಕಡ 12ರಷ್ಟು 
ಹೆಚ್ಚಿನ ದರಗಳಿಗೆ ಅಂದರೆ ರೂ . 42 , 29, 223/ - ಗಳಿಗೆ ( ನಲವತ್ತೆರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ 
ಇಪ್ಪತ್ತೂರು ರೂ .ಗಳು ಮಾತ್ರ) ಶ್ರೀ ಎ.ಎಸ್.ಸವಸುದ್ದಿ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿ 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ:20/01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ , 2618 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಕೊಪ್ಪಳ ಜಿಲ್ಲೆಯ ಹಾಗೂ ಗಂಗಾವತಿ ತಾಲ್ಲೂಕಿನ ಮಲಕನಮರಡಿ ಗ್ರಾಮದ ಹತ್ತಿರ ಜಿನುಗುಕೆರೆಯ 

ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದನೆ ಕುರಿತು . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ನಯೋಕಾ 2009 ದಿನಾಂಕ 05.02.2009 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇಂ/ ಸನೀ (ಉ ) ವ/ ತಾ .ಸ.-3/ ಸಂ -7 / ಮಲಕನಮರಡಿ/ 2009 - 10/ 5806ದಿನಾಂಕ 01.10.2009. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10 .2009ರ 

ಪತ್ರ ಸಂಖ್ಯೆ: ಮುಸದ/ ಆಪ್ತಶಾಖೆ / ಟೆಂಡರ್ / 08 - 09 /3055 
ಪ್ರಸ್ತಾವನೆ: 

ಕೊಪ್ಪಳ ಜಿಲ್ಲೆಯ ಹಾಗೂ ಗಂಗಾವತಿ ತಾಲ್ಲೂಕಿನ ಮಲಕನಮರಡಿ ಗ್ರಾಮದ ಹತ್ತಿರ ಜಿನುಗುಕೆರೆಯ ನಿರ್ಮಾಣ 
ಕಾಮಗಾರಿಯ 33 .50ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05. 02 . 2009ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಕುಷ್ಟಗಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

12 . 06. 2009 
ಪ್ರಜಾವಾಣಿ ದಿನ ಪತ್ರಿಕೆಯಲ್ಲಿ 

17 . 02 .2009 | 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 19 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರ್ ಅನ್ನು ದಿನಾಂಕ 
08. 07.2009ರಂದು ತೆರೆದು ಪರಿಶೀಲಿಸಲಾಗಿದ್ದು ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 


8. 89 


ಹೆಚ್ಚು 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೭೧೧ 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 26, 25, 843 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ( ರೂ 26 , 20,642 / 

ಮಂಜೂರಾದ 
ಗುತ್ತಿಗೆದಾರರ ಹೆಸರು ಮತ್ತು | ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಪ್ರಸಕ್ತ ಸಾಲಿನ 

ಅಂದಾಜಿನ ದರಗಳ 
ಕ್ರಸಂ ದರ್ಜೆ ನಮೂದಿಸಿರುವ ದರಗಳಂತೆ 

ದರಗಳ ಮೇಲಿನ 

ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ 

ಶೇಕಡಾವಾರು ಹೆಚ್ಚಳ 

ಹೆಚ್ಚಳ 
| ಎಚ್ . ಅನಂತರೆಡ್ಡಿ, ನೇ 

28,53,624/ 

8 .67 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
ಯು . ಎ . ಗಣೇಶ, 1ನೇ 

29 , 78131 / 

13 . 41 

13. 64 
ಗೆದಾರರು 
ಮೇಲ್ಕಂಡಂತೆ ಕ್ರ. ಸಂ :1 ರಲ್ಲಿರುವ ಶ್ರೀ ಎಚ್. ಅನಂತರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ 
ಮೊತ್ತ ರೂ . 28,53,624/- ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 8.89ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್‌ರವರು ಶ್ರೀ 
ಎಚ್. ಅನಂತರೆಡ್ಡಿ ಇವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 26 ,20,642 / - ಗಳ ಮೇಲೆ ಶೇಕಡ 8.89ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .28,53, 624 / - ಗಳಿಗೆ ಕಾಮಗಾರಿಯನ್ನು ಶ್ರೀ ಎಚ್. ಅನಂತರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 19 ಹೊಕೆನಿ 2009 , ಬೆಂಗಳೂರು, ದಿನಾಂಕ : 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಹಾಗೂ ಗಂಗಾವತಿ ತಾಲ್ಲೂಕಿನ 
ಮಲಕನಮರಡಿ ಗ್ರಾಮದ ಹತ್ತಿರ ಜಿನುಗುಕೆರೆಯ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ 
ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿ ಟೆಂಡರಿಗೆ ಇಡಲಾದ ಮೊತ್ತ ರೂ . 26, 20,642 /- ಗಳ ಮೇಲೆಶೇಕಡ 8. 89ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ .28 ,53 ,624 /- ಗಳಿಗೆ ( ಇಪ್ಪತ್ತೆಂಟು ಲಕ್ಷದ ಐವತ್ತಮೂರು ಸಾವಿರದ ಆರುನೂರ ಇಪ್ಪತ್ತಾನಾಲ್ಕು 
ರೂ . ಗಳು ಮಾತ್ರ) ಶ್ರೀ ಎಚ್ . ಅನಂತರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1 . ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿ 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ:20 /01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್. 2619 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


೩೭೧೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ವಿಷಯ : ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ನಿಡಗುಂದಿ ಗ್ರಾಮದ ಕಾಂಬಳೆ ತೋಟದ ಹತ್ತಿರ ಹಳ್ಳಕ್ಕೆ 

( ರ. ಸಂ 106) ರಲ್ಲಿ ಬಾಂದಾರ ( ಬಿಸಿಬಿ) ನಿರ್ಮಾಣ ಕಾಮಗಾರಿಯ ಟೆಂಡರ್ ಅಂಗೀಕರಿಸುವ 

ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ 05.02. 2009. 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಸಂಖ್ಯೆ: ಮುಇಂ/ ಸನೀ ( ಉ ) ವ /ವಿಜಾಪುರ / ಸ. ಇಂ -1/2009 -10 /6095 ದಿನಾಂಕ: 15.10.2009. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21 .10.2009 ರ 

ಪತ್ರ ಸಂಖ್ಯೆ: ಮುಸದ/ ಆಪ್ತಶಾಖೆ/ ಟೆಂಡರ್ / 08 - 09 /3055. 
ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ನಿಡಗುಂದಿ ಗ್ರಾಮದ ಕಾಂಬಳೆ ತೋಟದ ಹತ್ತಿರ ಹಳ್ಳಕ್ಕೆ ( ರ. ಸಂ 106) ರಲ್ಲಿ 
ಬಾಂದಾರ ( ಬಿಸಿಬಿ) ನಿರ್ಮಾಣ ಕಾಮಗಾರಿಯ 30.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ವಲಯ ಬಿಜಾಪುರರವರು ನೋಂದಣಿ ಸಂಖ್ಯೆ: 334/2008 - 09ರಲ್ಲಿ ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಬೆಳಗಾವಿ ಜಿಲ್ಲಾ ಟೆಂಡರ್ ಬುಲೆಟಿನ್ ದಿನಾಂಕ 

08. 06. 2009 . 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 

25.06. 2009 . 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 

21. 06.2009 . 
ಕನ್ನಡಮ್ಮ ದಿನ ಪತ್ರಿಕೆ ದಿನಾಂಕ 

23. 06. 2009 . 
ಈ ಟೆಂಡರ್ ಕರೆಗೆ ಪ್ರತಿಕ್ರಿಯಿಸಿ 13 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಈ ಪೈಕಿ ಅರ್ಹತೆ ಹೊಂದಿದ ಒಬ್ಬರು 
ಗುತ್ತಿಗೆದಾರರ ಟೆಂಡರನ್ನು ದಿನಾಂಕ 17.08 .2009 ರಂದು ತೆರೆಯಲಾಗಿದೆ. ಟೆಂಡರಿನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ 
ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 28,70, 291/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ 29 ,00,415 / 
ಗುತ್ತಿಗೆದಾರರ ಹೆಸರು ಮತ್ತು 

ಮಂಜೂರಾದ ಪ್ರಸಕ್ತ ಸಾಲಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ದರ್ಜೆ 

ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು ಶೇಕಡಾವಾರು 

ಟೆಂಡರಿನ ಮೊತ್ತ 
ಶ್ರೀ / ಮೆಸರ್ 

ಹೆಚ್ಚಳ 

ಹೆಚ್ಚಳ 
ಆರ್. ಆರ್.ಪಿದಾಯಿ 

36, 06 ,237 / 

25.64 

24 . 33 
| 1ನೇದರ್ಜೆಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
ಮೇಲ್ಕಂಡ ಪಟ್ಟಿಯಂತೆ ಶ್ರೀ ಆರ್.ಆರ್.ಪಿದಾಯಿ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಅರ್ಹತೆ ಹೊಂದಿದ 
ಏಕೈಕ ಟೆಂಡರ್ ಗುತ್ತಿಗೆದಾರರಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ 
ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 24 .33ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್‌ರವರು ಶ್ರೀ 
ಆರ್. ಆರ್. ಪಿದಾಯಿ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರ ಜೊತೆ ಸಂದಾನವನ್ನು ಮಾಡಿ ಅವರ ಟೆಂಡರನ್ನು 
ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ . 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದ 


ಕ್ರಸಂ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೧೩ 
ಟೆಂಡರಿಗಿಡಲಾದ ಮೊತ್ತ ರೂ . 29,00,415/ - ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .32 ,48 ,465/ 
ಗಳಿಗೆ ಕಾಮಗಾರಿಯನ್ನು ಶ್ರೀ ಆರ್. ಆರ್. ಪಿದಾಯಿ 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 

ಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪಿಗೆಯನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 75 ಅಪಿಬಂ 2009, ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್ 2009 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ , ರಾಯಭಾಗ ತಾಲ್ಲೂಕು, ನಿಡಗುಂದಿ 
ಗ್ರಾಮದ ಕಾಂಬಳೆ ತೋಟದ ಹತ್ತಿರ ಹಳ್ಳಕ್ಕೆ ( ರ. ಸಂ 106 ) ರಲ್ಲಿ ಬಾಂದಾರ ( ಬಿಸಿಬಿ) ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ 
ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 29, 00,415 /- ಗಳ ಮೇಲೆ ಶೇಕಡ 12 ರಷ್ಟು 
ಹೆಚ್ಚಿನ ದರಗಳಿಗೆ ಅಂದರೆ ರೂ .32,48,465/ - ಗಳಿಗೆ (ಮೂವತ್ತೆರಡು ಲಕ್ಷದ ನಲವತ್ತೆಂಟು ಸಾವಿರದ ನಾಲ್ಕುನೂರ 
ಅರವತ್ತೈದು ರೂ .ಗಳು ಮಾತ್ರ) ಶ್ರೀ ಆರ್. ಆರ್.ಪಿದಾಯಿ , ಒಂದನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು . 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20 /01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕೇ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ , 2620 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ವಿಷಯ : ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಳಸಾಪುರ ಸೈಟ್ -2 ಬಂದಾರ ನಿರ್ಮಾಣ ಕಾಮಗಾರಿಯ ಟೆಂಡರ್ 

ಅನುಮೋದನೆ ಕುರಿತು . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ 05.02. 2009 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಸಂಖ್ಯೆ : ಮುಇಂ/ ಸನೀ ( ಉ ) ವ/ ಬಿಜೆಪಿ /ಎಇ -3 /2009 - 10 /4773 ದಿನಾಂಕ 11.08.2009 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 21.10.2009ರ 

ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್/ 08 -09 /3055. 
ಪ್ರಸ್ತಾವನೆ : 

ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಳಸಾಪುರ ಸೈಟ್ -2 ಬಂದಾರ ನಿರ್ಮಾಣ ಕಾಮಗಾರಿಯ 48. 00ಲಕ್ಷ ರೂ .ಗಳ 
ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05 .02.2009ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಗದಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

03. 03 .2009 
ಕರ್ನಾಟಕ ರಾಜ್ಯ ಪತ್ರ 

26.02.2009 
ಕನ್ನಡಪ್ರಭ ದಿನ ಪತ್ರಿಕೆಯಲ್ಲಿ | 

06.03.2009 
ಪ್ರಜಾವಾಣಿ ದಿನ ಪತ್ರಿಕೆಯಲ್ಲಿ 

07. 03 .2009 


ಹೆಚ್ಚಳ 


1ನೇ 


ಹೆಚ್ಚು 


ಹೆಚ್ಚು 


೩೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 08 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರ್‌ಅನ್ನು ದಿನಾಂಕ 
19 .06.2009 ರಂದು ತೆರೆಯಲಾಗಿದೆ. ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ | ರೂ 42 ,61, 620 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ರೂ 43, 07 ,900/ 
ಇಡಲಾದ ಮೊತ್ತ 
ಕ್ರ . ಸಂ ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 
ಟೆಂಡರಿನ ಮೊತ್ತ 

ಮೇಲಿನ ಶೇಕಡಾವಾರು ಶೇಕಡಾವಾರು 
| ಶ್ರೀ / ಮೆಸರ್ 

ಹೆಚ್ಚಳ 
ಎಸ್ . ಎ . ಮಾ 

50 , 29 ,277 / 

18 . 01. 

16 .75 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಆರ್. ಎಂ .ಕುಲಕರ್ಣಿ, 1ನೇ 52,92 ,899/ 

24 .20 

22 .86 
( ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಕ್ರ . ಸಂ :1ರಲ್ಲಿರುವ ಎಸ್ . ಎ . ಮಾಡಳ್ಳಿ , 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ . 50, 29,277 /- ಗಳು ಅತಿ ಕಡಿಮೆ ಮೊತ್ತವಾಗಿದ್ದು , ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16 . 75ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್ ರವರು ಶ್ರೀ 
ಎಸ್ . ಎ . ಮಾಡಳ್ಳಿ , ರವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 43,07, 900/- ಗಳ ಮೇಲೆ ಶೇಕಡ 13 . 25ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .48,78,697/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ಎ . ಮಾಡಳ್ಳಿ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 60 ಅಪಿಬಂ 2009, ಬೆಂಗಳೂರು, ದಿನಾಂಕ :29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಳಸಾಪುರ ಸೈಟ್-2 
ಬಂದಾರ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 43,07,900 /- ಗಳ ಮೇಲೆ ಶೇಕಡ 13.25ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .48 ,78,697/- ಗಳಿಗೆ (ನಲವತ್ತೆಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಆರು ನೂರ ತೊಂಬತ್ತೇಳು ರೂ . ಗಳು ಮಾತ್ರ ) 
ಶ್ರೀ ಎಸ್. ಎ. ಮಾಡಳ್ಳಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿ 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ:20/ 01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2621 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೧೫ 
ವಿಷಯ : ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, ಬಳ್ಳಿಬೈಲು ಗ್ರಾಮದ ಬಳಿ ನಂದಿಹೊಳೆಗೆ ಅಡ್ಡಲಾಗಿ ಬ್ಯಾರೆಜ್ 

ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007 ದಿನಾಂಕ: 29. 01.2009. 

2. ದಿನಾಂಕ 13.08.2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ 

ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ/ ತಾಂ .3/ಸಇಂ.8/ಶಿವಮೊಗ್ಗ/ ಟೆಂಡರ್/2009 

10 /3243 
3 . ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10 .2009ರ 

ಪತ್ರ ಸಂಖ್ಯೆ: ಮುಸದ / ಆಪ್ತಶಾಖೆ/ ಟೆಂಡರ್ /08 - 09 / 3055. 
ಪ್ರಸ್ತಾವನೆ : 

ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, ಬಳ್ಳಿಬೈಲು ಗ್ರಾಮದ ಬಳಿ ನಂದಿಹೊಳೆಗೆ ಅಡ್ಡಲಾಗಿ ಬ್ಯಾರೆಜ್ ನಿರ್ಮಾಣ 
ಕಾಮಗಾರಿಯ 100.00 ಲಕ್ಷ ರೂ .ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ ಓದಲಾದ ದಿನಾಂಕ 29 /01 /2009ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ಶಿವಮೊಗ್ಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

31.01.2009 
2 | ಉದಯವಾಣಿ ದಿನ ಪತ್ರಿಕೆ 

07 . 02 .2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್ ಫಾರಂ ಪಡೆದ 4 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಒಬ್ಬ ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ . ಸ್ವೀಕರಿಸಲಾದ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 
13 / 07 /09ರಂದು ತೆರೆಯಲಾಗಿ ಈ ಗುತ್ತಿಗೆದಾರರ ಟೆಂಡರು ಅರ್ಹವಾಗಿದ್ದು, ಅವರ ಅರ್ಥಿಕ ಬಿಡ್‌ಗಳನ್ನು 24 /07 /2009 
ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 97 ,26 ,414 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ | ರೂ 94,82 ,941 / 
| ಗುತ್ತಿಗೆದಾರರ ಹೆಸರು ಮತ್ತು | 

ಮಂಜೂರಾದ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ದರ್ಜೆ 

ಪ್ರಸಕ್ತ ಸಾಲಿನ 

ಅಂದಾಜಿನ ದರಗಳ 
ಕ್ರ. ಸಂ ನಮೂದಿಸಿರುವ ದರಗಳಂತೆ 

ದರಗಳ ಮೇಲಿನ 
ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ ರೂ . 

| ಶೇಕಡಾವಾರು ಹೆಚ್ಚಳ 
ಶ್ರೀ / ಮೆಸರ್ 

ಹೆಚ್ಚಳ 
1 ಡಿ.ಕೆ.ಸಿದ್ದೇಶ್ವರ ಪ್ರಸಾದ್ , 1 ,12 , 65 , 816 / 

15. 83 

18 .80 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು | ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಡಿ.ಕೆ.ಸಿದ್ದೇಶ್ವರ ಪ್ರಸಾದ್, 1ನೇ ದರ್ಜೆ ಗುತ್ತಿಗೆದಾರರು ಏಕೈಕ ಟೆಂಡರದಾರರಾಗಿದ್ದು ಇವರು 
ನಮೂದಿಸಿರುವ ಮೊತ್ತ ರೂ . 1,12 ,65,816/ - ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 18. 80ರಷ್ಟು ಹೆಚ್ಚಾಗಿದ್ದು , ಈ ಮೊತ್ತಕ್ಕೆ ಸದರಿಯವರ 
ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10 /09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 94 ,82,941 / - ಗಳ ಮೇಲೆ ಶೇಕಡ 12 .75ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .1,06,92,016/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಡಿ.ಕೆ.ಸಿದ್ದೇಶ್ವರ ಪ್ರಸಾದ್ , 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ತಮ್ಮ ಒಪ್ಪಿಗೆಯನ್ನು 
ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 


೩೭೧೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 63 ಅಪಿಬಂ 2009 , ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, ಬಳ್ಳಿಬೈಲು ಗ್ರಾಮದ 
ಬಳಿ ನಂದಿಹೊಳೆಗೆ ಅಡ್ಡಲಾಗಿ ಬ್ಯಾರೆಜ್ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿ ದ ಟೆಂಡರಿಗೆ ಇಡಲಾದ ಮೊತ್ತ ರೂ . 94 ,82,941 / - ಗಳ ಮೇಲೆ ಶೇಕಡ 12 .75ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ . 1,06,92 ,016 / - ಗಳಿಗೆ ( ಒಂದು ಕೋಟಿ ಆರು ಲಕ್ಷದ ತೊಂಬತ್ತೆರಡು ಸಾವಿರದ ಹದಿನಾರು 
ರೂ . ಗಳು ಮಾತ್ರ) ಶ್ರೀ ಡಿ.ಕೆ.ಸಿದ್ದೇಶ್ವರ ಪ್ರಸಾದ್, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು . 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20/01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2622 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಬಿಜಾಪುರ ಜಿಲ್ಲೆಯ ಹಾಗೂ ತಾಲ್ಲೂಕಿನ ಮಮದಾಪುರ ಕೆರೆ ಸುಧಾರಣೆ ಕಾಮಗಾರಿಯ ಟೆಂಡರ್ 

ಅನುಮೋದನೆ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 15 ಮಸಾವಿ 2009 ದಿನಾಂಕ 28 . 02 .2009 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಸಂಖ್ಯೆ: ಮುಇ೦ /ಸನೀ ( ಉ ) ವಲಯ / ಬಿಜೆಪಿ / ಪಿ. ಬಿ -9 / ಮಮದಾಪುರ ಕೆರೆ ಸುಧಾರಣೆ / 2009 

10 /4877 ದಿನಾಂಕ : 14 .08. 2009 . 
3. ಅಧ್ಯಕ್ಷರು, ಟೆಂಡರ್ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 21.10. 2009ರ 

ಪತ್ರ ಸಂಖ್ಯೆ: ಮುಸದ/ ಆಪ್ತಶಾಖೆ/ ಟೆಂಡರ್ / 08 - 09 / 3055. 
ಪ್ರಸ್ತಾವನೆ: 

ಬಿಜಾಪುರ ಜಿಲ್ಲೆಯ ಹಾಗೂ ತಾಲ್ಲೂಕಿನ ಮಮದಾಪುರ ಕೆರೆ ಸುಧಾರಣೆ ಕಾಮಗಾರಿಯ 95.00 ಲಕ್ಷ ರೂ . ಗಳ 
ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 28.02 .2009. ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವದಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ಜಿಲ್ಲಾ ಟೆಂಡರ್ ಬುಲೆಟಿನ್ 

02 . 03 .2009 
ವಿಜಯ ಕರ್ನಾಟಕ ದಿನಪತ್ರಿಕೆ 

| 03.03 .2009 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 07 ಗುತ್ತಿಗೆದಾರರು ಖಾಲಿ ಟೆಂಡರ್‌ ಫಾರಂ ಪಡೆದು ನಿಗದಿತ ದಿನದಂದು ಮೂರು 
ಜನ ಗುತ್ತಿಗೆದಾರರು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿದ್ದು ಇವರ ತಾಂತ್ರಿಕ ಬಿಡ್‌ಗಳನ್ನು ತೆರೆದು ಪರಿಶೀಲಿಸಲಾಗಿ 
ಕೇವಲ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ ಅನ್ನು 23.05.2009ರಂದು ತೆರೆಯಲಾಗಿದೆ. 
ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ | ರೂ 91,52 ,842 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ರೂ 91,63 ,786/ 
ಇಡಲಾದ ಮೊತ್ತ 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೭೧೭ 
ಕ್ರ. ಸಂ | ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 

ಟೆಂಡರಿನ ಮೊತ್ತ ಮೇಲಿನ ಶೇಕಡಾವಾರು ಶೇಕಡಾವಾರು 
ಶ್ರೀ / ಮೆಸರ್‌ 

| ಹೆಚ್ಚಳ 

ಹೆಚ್ಚಳ 
ಬಿ .ಆರ್. ನಂದಗೋಳ , 

1, 0317 , 402 / 

12 . 72 

12 .59 
1ನೇ ದರ್ಜೆಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಬಿ.ಆರ್. ನಂದಗೋಳ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ 
ಭಾಗವಹಿಸಿದ ಗುತ್ತಿಗೆದಾರರ ಪೈಕಿ ಅರ್ಹತೆ ಹೊಂದಿದ ಏಕೈಕ ಗುತ್ತಿಗೆದಾರರಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ 
ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 12 .59ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ 
ಇಂಜಿನಿಯರ್‌ರವರು ಶ್ರೀ ಬಿ.ಆರ್‌. ನಂದಗೋಳ ಟೆಂಡರನ್ನು ಸಂದಾನ ಮಾಡಿ ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10/ 09ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ91 ,63,786 /- ಗಳ ಮೇಲೆ ಶೇಕಡ 10 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .1,00,80165 / - ಗಳಿಗೆ ಕಾಮಗಾರಿಯನ್ನು ಶ್ರೀ ಬಿ.ಆರ್‌. ನಂದಗೋಳ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 64 ಕೆಜಿದು 2009, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯ ಹಾಗೂ ತಾಲ್ಲೂಕಿನ ಮಮದಾಪುರ ಕೆರೆ 
ಸುಧಾರಣೆ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ 91, 63 , 786/- ಗಳ ಮೇಲೆ ಶೇಕಡ 10ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .1,00 , 80165/- ಗಳಿಗೆ ( ಒಂದು ಕೋಟಿ ಎಂಬತ್ತು ಸಾವಿರದ ಒಂದುನೂರ ಅರವತೈದು ರೂ . ಗಳು ಮಾತ್ರ) ಶ್ರೀ 
ಬಿ .ಆರ್‌.ನಂದಗೋಳ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ :20/ 01/ 2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2625 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಬೆಳಗಾವಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಅತ್ತವಾಡ ಸಣ್ಣ ನೀರಾವರಿ ಕೆರೆ ನಿರ್ಮಾಣ ಕಾಮಗಾರಿಯ 

ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007 ದಿನಾಂಕ 29.01.2009 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇಂ/ ಸನೀ ( ಉ ) ವಲಯ /ವಿಜಾಪುರ / ಸ. ಇಂ -1 /2009 - 10 / 6072 ದಿನಾಂಕ: 15 .10 . 09. 


೩೭೧೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ . 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10 .2009ರ 

ಪತ್ರ ಸಂಖ್ಯೆ: ಮುಸದ/ ಆಪ್ತಶಾಖೆ/ ಟೆಂಡರ್/ 08 - 09 /3055 
ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ ಹಾಗೂ ತಾಲ್ಲೂಕು, ಅತ್ತವಾಡ ಸಣ್ಣ ನೀರಾವರಿ ಕೆರೆ ನಿರ್ಮಾಣ ಕಾಮಗಾರಿಯ 171.00 ಲಕ್ಷ 
ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05 .02 .2009ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ ದಿನಾಂಕ 

15 . 06 . 2009 
ಬೆಳಗಾವಿ ಜಿಲ್ಲಾ ಟೆಂಡರ್ ಬುಲೆಟಿನ್ ದಿನಾಂಕ 

08.06 . 2009. 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 

25 . 06.2009 . 
ಪ್ರಜಾವಾಣಿ ದಿನ ಪತ್ರಿಕೆ ದಿನಾಂಕ 

( 13 .06.2009. 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಿಯಿಸಿ 07 ಜನ ಗುತ್ತಿಗೆದಾರರು ಖಾಲಿ ಟೆಂಡರ್ ಫಾರಂ ಪಡೆದು ಇಬ್ಬರು ಗುತ್ತಿಗೆದಾರರು 
ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಇವರ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 
05 . 08 .2009ರಂದು ತೆರೆದು ಪರೀಶೀಲಿಸಲಾಗಿದ್ದು ಈ ಪೈಕಿ ಅರ್ಹತೆ ಹೊಂದಿದ ಒಬ್ಬರು ಗುತ್ತಿಗೆದಾರರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ 17.08.2009 ರಂದು ತೆರೆಯಲಾಗಿದೆ . ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1,36,09, 659 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 1,36,20,070/ 
ಕ್ರ. ಸಂ ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ 

ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 

ಟೆಂಡರಿನ ಮೊತ್ತ ಮೇಲಿನ ಶೇಕಡಾವಾರು ಶೇಕಡಾವಾರು ಹೆಚ್ಚಳ 
ಶ್ರೀ / ಮೆಸರ್ 

ಹೆಚ್ಚಳ 
1 ಎಸ್. ಆರ್.ಕಪ್ಪಲಗುದ್ದಿ 

1, 63 , 99 , 619 / 

20 .50 | 

20 . 41 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
ಮೇಲ್ಕಂಡ ಪಟ್ಟಿಯಂತೆ ಶ್ರೀ ಎಸ್. ಆರ್.ಕಪ್ಪಲಗುದ್ದಿ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರ ಟೆಂಡರ್ ಏಕೈಕ 
ಟೆಂಡರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ 
ಹೋಲಿಸಿದಾಗ ಶೇಕಡ 20. 41ರಷ್ಟು ಹೆಚ್ಚಾಗಿರುತ್ತದೆ. ಮುಖ್ಯ ಇಂಜಿನಿಯರ್ ರವರು ಶ್ರೀ ಎಸ್. ಆರ್.ಕಪ್ಪಲಗುದ್ದಿ , ಒಂದನೇ 
ದರ್ಜೆ ಗುತ್ತಿಗೆದಾರರು ಇವರ ಜೊತೆ ಸಂದಾನವನ್ನು ಮಾಡಿದ್ದು, ಸದರಿ ಗುತ್ತಿಗೆದಾರರು ಟೆಂಡರ್ ದರಗಳನ್ನು ಪರಿಷ್ಕೃತ 
ಟೆಂಡರ್ ಮೊತ್ತದ ಮೇಲೆ ಶೇಕಡ 18 ರಷ್ಟು ಹೆಚ್ಚಿನ ಮೊತ್ತಕ್ಕೆ ಅಂದರೆ ರೂ .1,60, 71 ,683/ - ಗಳಿಗೆ ಕಾಮಗಾರಿಯನ್ನು 
ನಿರ್ವಹಿಸಲು ಸಮ್ಮತಿಸಿರುವುದಾಗಿ ತಿಳಿಸಿ ಅವರ ಟೆಂಡರನ್ನು ಅನುಮೋದಿಸಲು ಶಿಪಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10/ 09ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,36,20,070/- ಗಳ ಮೇಲೆ ಶೇಕಡ 12 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ .1,52,54,478 / - ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ಆರ್.ಕಪ್ಪಲಗುದ್ದಿ, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೧೯ 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 22 ಹೊಕೆನಿ 2009, ಬೆಂಗಳೂರು, ದಿನಾಂಕ :29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಹಾಗೂ ತಾಲ್ಲೂಕು, ಅತ್ತವಾಡ ಸಣ್ಣ 
ನೀರಾವರಿ ಕೆರೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 1,36, 20,070 /- ಗಳ ಮೇಲೆ ಶೇಕಡ 12ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .1,52 ,54,478 /- ಗಳಿಗೆ (ಒಂದು ಕೋಟಿ ಐವತ್ತೆರಡು ಲಕ್ಷದ ಐವತ್ತ ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ರೂ . ಗಳು 
ಮಾತ್ರ) ಶ್ರೀ ಎಸ್.ಆರ್.ಕಪ್ಪಲಗುದ್ದಿ, ಒಂದನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು . 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20/ 01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್. 2626 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ ) 
ವಿಷಯ : ಶಿವಮೊಗ್ಗ ಜಿಲ್ಲೆ , ಶಿಕಾರಿಪುರ ತಾಲ್ಲೂಕು, ಗಾಮ ಗ್ರಾಮದ ಬಳಿ ಕುಮುದ್ವತಿ ನದಿಗೆ ಅಡ್ಡಲಾಗಿ ಸೇತುವೆ 

ಸಹಿತ ಬ್ಯಾರೆಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ನಯೋಕಾ 2009 ದಿನಾಂಕ: 05.02.2009 

2. ದಿನಾಂಕ 10 .08. 2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ 

ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ / ತಾಂ .3 / ಸಇಂ.8/ಶಿವಮೊಗ್ಗ/ ಟೆಂಡರ್/2009 - 10 /3188. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 21. 10.2009ರ 

ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ / ಟೆಂಡರ್ / 08 -09 /3055 
ಪ್ರಸ್ತಾವನೆ: 

ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಗಾಮ ಗ್ರಾಮದ ಬಳಿ ಕುಮುದ್ವತಿ ನದಿಗೆ ಅಡ್ಡಲಾಗಿ ಸೇತುವೆ ಸಹಿತ 
ಬ್ಯಾರೆಜ್ ನಿರ್ಮಾಣ ಕಾಮಗಾರಿಯ 145 .00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 
05/02/2009ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
1 [ ರಾಜ್ಯ ಟೆಂಡರ್ ಬುಲೆಟಿನ್ 

07. 02 .2009 
2 ಶಿವಮೊಗ್ಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

31. 01. 2009 
3 | ಕನ್ನಡಪ್ರಭ ದಿನ ಪತ್ರಿಕೆ 

08 . 02 . 2009 
ಈ ಟೆಂಡರ್ ಕರೆಗೆ ಪ್ರತಿಕ್ರಯಿಸಿ ಒಬ್ಬ ಗುತ್ತಿಗೆದಾರರು ಮಾತ್ರ ಖಾಲಿ ಟೆಂಡರ್ ಫಾರಂ ಪಡೆದು ನಿಗದಿತ ದಿನದಂದು 
ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 16/03 /09ರಂದು 
ತೆರೆಯಲಾಗಿ ಈ ಗುತ್ತಿಗೆದಾರರ ಟೆಂಡರು ಅರ್ಹವಾಗಿದ್ದು, ಅವರ ಅರ್ಥಿಕ ಬಿಡ್‌ಗಳನ್ನು 27/ 05 / 2009 ತೆರೆಯಲಾಗಿದೆ. 
ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 


ಹೆಚ್ಚು 


- 


೩೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1 , 35 , 22 ,943 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 1 ,28 ,57 , 010 / 
ಕ್ರಸಂ ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ 

ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 

ಟೆಂಡರಿನ ಮೊತ್ತ ರೂ . ಮೇಲಿನ ಶೇಕಡಾವಾರು ಶೇಕಡಾವಾರು ಹೆಚ್ಚಳ 
ಶ್ರೀ / ಮೆಸರ್ 

ಹೆಚ್ಚಳ 
| ಎಸ್. ಸಿ. ಬಿರಾದರ್ , 1ನೇ 1, 63 ,11 ,619 / 

20.62 

26. 87 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ : 1ರಲ್ಲಿರುವ ಶ್ರೀ ಎಸ್. ಸಿ. ಬಿರಾದರ್ , 1ನೇ ದರ್ಜೆ ಗುತ್ತಿಗೆದಾರರು ಏಕೈಕ ಟೆಂಡರದಾರರಾಗಿದ್ದು 
ಇವರು ನಮೂದಿಸಿರುವ ಮೊತ್ತ ರೂ . 1 ,63,11 , 619 / - ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ ದರಗಳನ್ನು ಪ್ರಸಕ್ತ 
ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 26. 87ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ 
ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/10/ 09ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,28 ,57, 010 / - ಗಳ ಮೇಲೆ ಶೇಕಡ 13 .00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ . 1, 45 ,28, 421 / - ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್.ಸಿ. ಬಿರಾದರ್ , 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸಲು 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 61 ಅಪಿಬಂ 2009 , ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಗಾಮ ಗ್ರಾಮದ 
ಬಳಿ ಕುಮುದ್ವತಿ ನದಿಗೆ ಅಡ್ಡಲಾಗಿ ಸೇತುವೆ ಸಹಿತ ಬ್ಯಾರೆಜ್ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು 
ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 1, 28 ,57,010/ - ಗಳ ಮೇಲೆ 
ಶೇಕಡ 13.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,45,28 ,421/ - ಗಳಿಗೆ ( ಒಂದು ಕೋಟಿ ನಲವತ್ತೈದು ಲಕ್ಷದ 
ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ರೂ . ಗಳು ಮಾತ್ರ) ಶ್ರೀ ಎಸ್.ಸಿ. ಬಿರಾದರ್ , 1ನೇ ದರ್ಜೆ ಗುತ್ತಿಗೆದಾರರು, 
ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ:20/01 / 2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್ . 2631 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೨೧ 
ವಿಷಯ : ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು ಮಡಬ ಸಿದ್ದಾಪುರ ಹುಣಸೇಕಟ್ಟೆ ಹಾಗೂ ಬಿಸಲಹಳ್ಳಿ 

ಗ್ರಾಮದ ಬಳಿ ಹೊಸಕೆರೆ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ:ಸನೀಇ 14 ಮಸಾವಿ 2009(1), ದಿನಾಂಕ: 04.02. 2009 . 

2. ದಿನಾಂಕ 10 .08. 2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ 

ಬೆಂಗಳೂರುರವರ ಪತ್ರದ ಸಂಖ್ಯೆಮುಸದ/ ತಾಂ .3 /ಸಇಂ.8/ಶಿವಮೊಗ್ಗ/ 2009 -10/3187 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 21.10.2009ರ 

ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್/ 08 -09 /3055 . 
ಪ್ರಸ್ತಾವನೆ : 

- ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು ಮಡಬ ಸಿದ್ದಾಪುರ ಹುಣಸೇಕಟ್ಟೆ ಗ್ರಾಮದ ಬಳಿ ಹೊಸಕೆರೆ ನಿರ್ಮಾಣ 
ಕಾಮಗಾರಿಯ 100.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಹಾಗೂ ಬಿಸಲಹಳ್ಳಿ ಗ್ರಾಮದ ಬಳಿ ಹೊಸಕೆರೆ ನಿರ್ಮಾಣ 
ಕಾಮಗಾರಿಯ 125. 00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05 /02 /2009ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಎರಡು ಕಾಮಗಾರಿಗಳನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
1 [ ರಾಜ್ಯ ಟೆಂಡರ್ ಬುಲೆಟಿನ್ 

07. 02 .2009 
2 | ಶಿವಮೊಗ್ಗ ಜಿಲ್ಲಾ ಟೆಂಡರ್ ಬುಲೆಟಿನ್ 

31. 01. 2009 
| 3 | ವಿಜಯ ಕರ್ನಾಟಕ ದಿನ ಪತ್ರಿಕೆ 

[ 06 . 02 .2009 | 
ಈ ಟೆಂಡರ್ ಕರೆಗೆ ಪ್ರತಿಕ್ರಯಿಸಿ ಇಬ್ಬರು ಜನ ಗುತ್ತಿಗೆದಾರರು ಮಾತ್ರ ಖಾಲಿ ಟೆಂಡರ್‌ ಫಾರಂ ಪಡೆದು ನಿಗದಿತ 
ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 
09/ 07 /2009ರಂದು ತೆರೆಯಲಾಗಿ ಈ ಪೈಕಿ ಒಬ್ಬ ಗುತ್ತಿಗೆದಾರರ ಟೆಂಡರು ಮಾತ್ರ ಅರ್ಹವಾಗಿದ್ದು, ಅವರ ಅರ್ಥಿಕ 
ಬಿಡ್‌ಗಳನ್ನು 13 / 07 /2009 ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1, 85 ,16, 303 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ 1,83,30,275/ 
ಕ್ರ. ಸಂ ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ 

ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 

ಟೆಂಡರಿನ ಮೊತ್ತ ರೂ . ಮೇಲಿನ ಶೇಕಡಾವಾರು ಶೇಕಡಾವಾರು ಹೆಚ್ಚಳ 
ಶ್ರೀ / ಮೆಸರ್ 

ಹೆಚ್ಚಳ 
ಎಸ್ . ಸಿ. ಬಿರಾದರ್ , 1ನೇ 2 ,14,26, 348 / 

15 . 72 

16. 89 
ದರ್ಜೆ ಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಎಸ್. ಸಿ. ಬಿರಾದರ್, 1ನೇ ದರ್ಜೆ ಗುತ್ತಿಗೆದಾರರು ಏಕೈಕ ಟೆಂಡರದಾರರಾಗಿದ್ದು 
ಇವರು ನಮೂದಿಸಿರುವ ಮೊತ್ತ ರೂ . 2,14,26, 348/ - ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ ದರಗಳನ್ನು ಪ್ರಸಕ್ತ 
ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16. 89ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ 
ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,83,30,275 / - ಗಳ ಮೇಲೆ ಶೇಕಡ 11.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ . 2,03,46,605 / - ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್ .ಸಿ.ಬಿರಾದರ್ , 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸಲು 


೩೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 13 ಹೊಕೆನಿ 2009 , ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು ಮಡಬ ಸಿದ್ದಾಪುರ 
ಹುಣಸೇಕಟ್ಟೆ ಹಾಗೂ ಬಿಸಲಹಳ್ಳಿ ಗ್ರಾಮದ ಬಳಿ ಹೊಸಕೆರೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು 
ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 1,83 , 30 , 275 /- ಗಳ ಮೇಲೆ ಶೇಕಡ 
11.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 2,03,46,605 / - ಗಳಿಗೆ ( ಎರಡು ಕೋಟಿ ಮೂರು ಲಕ್ಷದ ನಲವತ್ತಾರು 
ಸಾವಿರದ ಆರುನೂರ ಐದು ರೂ . ಗಳು ಮಾತ್ರ) ಶ್ರೀ ಎಸ್. ಸಿ. ಬಿರಾದರ್, 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ 
ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ: 20 /01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್. 2632 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ವಿಷಯ : ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲ್ಲೂಕು, ತಾವರಕೆರೆ ಮುಳ್ಳಕೆರೆ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್ 

ಅಂಗೀಕರಿಸುವ ಕುರಿತು . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ :ಸನೀಇ 14( 2) ಮಸಾವಿ 2009 ದಿನಾಂಕ:16 .02 . 2009 

2 . ದಿನಾಂಕ 21. 08.2009ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ 

ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ / ತಾಂ .4 / ಸಂ .10 / ದಾವಣಗೆರೆ / ಚನ್ನಗಿರಿ/ ತಾವರಕೆರೆ 

ಮುಳ್ಳಕೆರೆ ಅಭಿವೃದ್ದಿ /2009/3346. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 

ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 21.10.2009ರ 

ಪತ್ರ ಸಂಖ್ಯೆ: ಮುಸದ / ಆಪಶಾಖೆ/ ಟೆಂಡರ್ / 08 - 09 /3055 . 
ಪ್ರಸ್ತಾವನೆ : 

ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲ್ಲೂಕು, ತಾವರಕೆರೆ ಮುಳ್ಳಕೆರೆ ಅಭಿವೃದ್ಧಿ ಕಾಮಗಾರಿಯ 36 .50 ಲಕ್ಷ ರೂ .ಗಳ 
ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 04 /02 /2009ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಾವಣಗೆರೆ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

07. 02 .2009 
2 | ಕನ್ನಡಪ್ರಭ ದಿನ ಪತ್ರಿಕೆ 

11 .02 . 2009 
3 | ವಿಜಯ ಕರ್ನಾಟಕ ದಿನ ಪತ್ರಿಕೆ 

11 . 02 . 2009 


ಹೆಚ್ಚು 


ಹೆಚ್ಚು 


ಹೆಚ್ಚು 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೨೩ 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 07 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಇಬ್ಬರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ . ಸ್ವೀಕರಿಸಲಾದ ಟೆಂಡರುಗಳನ್ನು ದಿನಾಂಕ 
18 /06 /09ರಂದು ತೆರೆಯಲಾಗಿದೆ. ಟೆಂಡರ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 35 ,90,515 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ 

ರೂ 35 , 85 , 468/ 
ಕ್ರ. ಸಂ ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ 

ಪ್ರಸಕ್ತ ಸಾಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ದರಗಳ ಮೇಲಿನ 

ಟೆಂಡರಿನ ಮೊತ್ತ ರೂ . ಮೇಲಿನ ಶೇಕಡಾವಾರು ಶೇಕಡಾವಾರು ಹೆಚ್ಚಳ 
ಶ್ರೀ / ಮೆಸರ್ 

ಹೆಚ್ಚಳ 
ಜಿ , ಎ . ಪಾಟೀಲ್ , 1ನೇ 

41 , 74, 692 / 

16 .27 

16. 43 
ದರ್ಜೆ ಗುತ್ತಿಗೆದಾರರು 
ಎಮ್. ಜಿ . ಮಂಜುನಾಥ್ , 

46 ,50 , 795/ 

29 .53 

29 .71 
1ನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಕ್ರ. ಸಂ : 1ರಲ್ಲಿರುವ ಶ್ರೀ ಜಿ , ಎ. ಪಾಟೀಲ್ 1ನೇ ದರ್ಜೆ ಗುತ್ತಿಗೆದಾರರು ಅತಿ ಕಡಿಮೆ ದರ ನೀಡಿರುವ 
ಟೆಂಡರದಾರರಾಗಿದ್ದು ಇವರು ನಮೂದಿಸಿರುವ ಮೊತ್ತ ರೂ . 41, 74 ,692 / - ಗಳಾಗಿದ್ದು ಇವರು ಟೆಂಡರಿನಲ್ಲಿ ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16.43ರಷ್ಟು ಹೆಚ್ಚಾಗಿದ್ದು , 
ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ . 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20 /10/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 35 ,85,468 / - ಗಳ ಮೇಲೆ ಶೇಕಡ 10.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 
39,44,015 / - ಗಳಿಗೆ ಕಾಮಗಾರಿಯನ್ನು ಶ್ರೀ ಜಿ , ಎ . ಪಾಟೀಲ್ 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 65 ಅಪಿಬಂ 2009 , ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲ್ಲೂಕು, ತಾವರಕೆರೆ ಮುಳ್ಳಕೆರೆ 
ಅಭಿವೃದ್ಧಿ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ 
ಇಡಲಾದ ಮೊತ್ತ ರೂ . 35 , 85 ,468/ - ಗಳ ಮೇಲೆ ಶೇಕಡ 10.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 39 ,44 ,015/ 
ಗಳಿಗೆ (ಮೂವತ್ತೊಂಬತ್ತು ಲಕ್ಷದ ನಲವತ್ತನಾಲ್ಕು ಸಾವಿರದ ಹದಿನೈದು ರೂ .ಗಳು ಮಾತ್ರ) ಶ್ರೀ ಜಿ. ಎ. ಪಾಟೀಲ್, 1ನೇ ದರ್ಜೆ 
ಗುತ್ತಿಗೆದಾರರು, ಇವರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 /01/ 2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 
ಪಿ. ಆರ್. 2623 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


೩೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಹುದ್ದೆಗಳನ್ನು 

ಮುಂದುವರಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 48 ಸಸಿವಿ 02 , ದಿನಾಂಕ:7.3. 2003 . 

2 . ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 48 ಸಸಿವಿ 02 , ದಿನಾಂಕ:3 .6. 2003. 
3. ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 17 ಸಸಿವಿ 04 , ದಿನಾಂಕ:6.1.2005. 
4. ಸರ್ಕಾರದ ಆದೇಶ ಸಂಖ್ಯೆ :ಸಿಆಸುಇ 14 ಸಸಿವಿ 05, ದಿನಾಂಕ:14.7.2005. 
5 . ಸರ್ಕಾರದ ಆದೇಶ ಸಂಖ್ಯೆ :ಸಿಆಸುಇ 10 ಸಸಿವಿ 06 , ದಿನಾಂಕ:25.2. 2005. 
6. ಸರ್ಕಾರದ ಆದೇಶ ಸಂಖ್ಯೆ :ಸಿಆಸುಇ 50 ಸಸಿವಿ 06, ದಿನಾಂಕ:27. 6 .2006, 
7. ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 17 ಸಸಿವಿ 07, ದಿನಾಂಕ:20.3.2007. 
8. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 626 ಸಅಸೇ 07, ದಿನಾಂಕ:1.3.2008. 
9 . ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಸಾಉಇ 15 ಎಂಇಎ 2007 , 

ದಿನಾಂಕ :20.10 . 2009 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ ( 8) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದ 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯಲ್ಲಿ 51 ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ:7.3.2008 ರಿಂದ ಒಂದು ವರ್ಷದ ಅವಧಿಗೆ 
ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (9) ರ ಅನಧಿಕೃತ ಟಿಪ್ಪಣಿಯಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯಲ್ಲಿನ 51 
ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ:6.3.2009 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರಿಸುವಂತೆ ಕೋರಲಾಗಿದೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 534 ಸಅಸೇ 2009 , ಬೆಂಗಳೂರು, ದಿನಾಂಕ: 3ನೇ ನವೆಂಬರ್, 2009 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯಲ್ಲಿನ ಈ ಕೆಳಕಂಡ ತಾತ್ಕಾಲಿಕ 
ಹುದ್ದೆಗಳನ್ನು ದಿನಾಂಕ:7 .3 .2009 ರಿಂದ ಒಂದುವರ್ಷದ ಅವಧಿಗೆ ಮುಂದುವರಿಸಲಾಗಿದೆ. 
ಕ. ಸಂ . ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಜಂಟಿ ಕಾರ್ಯದರ್ಶಿ 

- 01 ಹುದ್ದೆ 
ಆರ್ಥಿಕ ಸಲಹೆಗಾರರು 

- 01 ಹುದ್ದೆ 
3 | ಉಪ ಕಾರ್ಯದರ್ಶಿ 
ಅಧೀನ ಕಾರ್ಯದರ್ಶಿ 

02 ಹುದ್ದೆಗಳು 
ಶಾಖಾಧಿಕಾರಿ 

03 ಹುದ್ದೆಗಳು 
6 | ಪತ್ರಾಂಕಿತ ಆಪ್ತ ಸಹಾಯಕರು 

01 ಹುದ್ದೆ 
7 | ಭಾಷಾಂತರಕಾರರು ( ಶಾಖಾಧಿಕಾರಿ ) 

- 01 ಹುದ್ದೆ 
ಹಿರಿಯ ಸಹಾಯಕರು 

02 ಹುದ್ದೆಗಳು 
9 . ಸಹಾಯಕ ಸಾಂಖ್ಯಿಕ ಅಧಿಕಾರಿ 

- 01 ಹುದ್ದೆ 
10 | ಶೀಘ್ರಲಿಪಿಗಾರರು ( ಗಣಕ ಯಂತ್ರ ಜ್ಞಾನವನ್ನು ಹೊಂದಿರುವವರು) . 

12 ಹುದ್ದೆಗಳು 
_ 11 | ಡಾಟಾ ಎಂಟ್ರಿ ಆಪರೇಟರ್ 

02 ಹುದ್ದೆಗಳು 
12 ಸಹಾಯಕರು 

03 ಹುದ್ದೆಗಳು 
13 | ಕಿರಿಯ ಸಹಾಯಕರು 

05 ಹುದ್ದೆಗಳು 
14 | ಬೆರಳಚ್ಚುಗಾರರು 

- 01 ಹುದ್ದೆ 
15 | ಚಾಲಕರು 

- 04 ಹುದ್ದೆಗಳು 
ದಲಾಯತ್ 

11 ಹುದ್ದೆಗಳು 
ಒಟ್ಟು 

51 ಹುದ್ದೆಗಳು 


- 01 ಹುದ್ದೆ 


16 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೦೯ 

೩೭೨೫ 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ: 10.7. 1996ರಲ್ಲಿ 
ಪ್ರತ್ಯಾಯೋಜಿಸಿರುವ ಅಧಿಕಾರದ ಅನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 2501 

ಎಂ .ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3 ) 

ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಎಂ . ಶರಣಬಸಪ್ಪ, ಹಿಂದಿನ ತಹಶೀಲ್ದಾರ್‌, ಇಂಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ ( ಪ್ರಸ್ತುತ 

ಅಮಾನತ್ತಿನಲ್ಲಿರುವ) ಇವರನ್ನು ಅಮಾನತ್ತಿನಿಂದ ಬಿಡುಗಡೆಗೊಳಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂ :ಕಂಇ 23 ಎಡಿಇ 2009, ದಿನಾಂಕ:3.10 .2009 

2 . ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ ಇವರ ಪತ್ರ ಸಂ :ಕವಿ: ಸಿಬ್ಬಂದಿ:1:ವಿವ:120/2009 -10 , 

ದಿನಾಂಕ:7.10.2009 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ: 3.10 .2009ರ ಆದೇಶದಲ್ಲಿ ಶ್ರೀ ಎಂ . ಶರಣಬಸಪ್ಪ , ತಹಶೀಲ್ದಾರ್‌, 
ಇಂಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಬಿಜಾಪುರ ಜಿಲ್ಲೆಯಲ್ಲಿ ಬರ ಪೀಡಿತ ಪ್ರದೇಶಗಳಿಗೆ 
ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಮಾನ್ಯ ಕಂದಾಯ ಸಚಿವರು ಭೇಟಿ ನೀಡಿದಾಗ, ಅಲ್ಲಿರುವ ಸಾರ್ವಜನಿಕರು ಸದರಿ 
ಅಧಿಕಾರಿಯಎ ವಿರುದ್ದ ಪ್ರವಾಹದಿಂದ ಭಾದಿತರಾದ ಜನರ ರಕ್ಷಣೆ ಮಾಡಲು ಕ್ರಮ ಕೈಗೊಂಡಿಲ್ಲವೆಂದು ಮಾನ್ಯ 
ಮುಖ್ಯಮಂತ್ರಿಗಳಲ್ಲಿ ಮೌಖಿಕವಾಗಿ ದೂರು ನೀಡಿರುವ ಹಿನ್ನಲೆಯಲ್ಲಿ, ಇವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 ರ ನಿಯಮ 10 (1)( ಡಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿಯವರನ್ನು ಇಲಾಖಾ ವಿಚಾರಣೆ ಬಾಕಿಯಿರಿಸಿ , ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸೇವೆಯಿಂದ ಅಮಾನತ್ತುಗೊಳಿಸಿ, ಆದೇಶಿಸಲಾಗಿದೆ. 

ಶ್ರೀ ಎಂ . ಶರಣಬಸಪ್ಪ, ಹಿಂದಿನ ತಹಶೀಲ್ದಾರ್‌ ಇಂಡಿ ತಾಲ್ಲೂಕು ( ಪ್ರಸ್ತುತ ಅಮಾನತ್ತಿನಲ್ಲಿರುವ) ಇವರು 
ದಿನಾಂಕ:5.10.2009ರಲ್ಲಿ ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ ಇವರಿಗೆ ಮನವಿ ಸಲ್ಲಿಸಿ, ತಾವು ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ 
ದಿನಾಂಕ:29.9 .2009ರಿಂದ ಅವಿಶ್ರಾಂತವಾಗಿ ಕಾರ್ಯ ನಿರ್ವಹಿಸಿದ್ದು, ಪರಿಹಾರ ಕಾರ್ಯವನ್ನು ತ್ವರಿತವಾಗಿ ಕೈಗೊಂಡು, ಜನರ 
ಸಮಸ್ಯೆಗೆ ಸ್ಪಂದಿಸಿದ್ದು, ಈ ಸಮಯದಲ್ಲಿ ನೆರೆ ಪೀಡಿತ ಪ್ರದೇಶಗಳಲ್ಲಿ ಜನರ ರಕ್ಷಣೆಗೆ ಕ್ರಮ ಕೈಗೊಂಡ ಬಗ್ಗೆ ವರದಿ ಸಲ್ಲಿಸುತ್ತಾ, 
ಹಾಗೂ ತಮ್ಮನ್ನು ಸೇವೆಗೆ ಪುನರ್ ಸ್ಥಾಪಿಸುವಂತೆ ವಿನಂತಿಸಿರುತ್ತಾರೆಂದು, ಓದಲಾದ ಕ್ರ. ಸಂ (2)ರ ದಿನಾಂಕ :7.10 . 2009ರ 
ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ ಇವರು ಸರ್ಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ. 

ಅಲ್ಲದೇ , ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಸಾರ್ವಭೌಮ ಬಗಲಿ ಇವರು ದಿನಾಂಕ:8.10.2009ರ ಪತ್ರದಲ್ಲಿ, 
ದಿನಾಂಕ:6.10 .2009 ಮತ್ತು 7.10 . 2009ರಂದು ಅವರ ಮತ ಕ್ಷೇತ್ರಗಳಲ್ಲಿ ಸಂಚರಿಸಿದಾಗ, ಶ್ರೀ ಎಂ . ಶರಣಬಸಪ್ಪ, 
ತಹಶೀಲ್ದಾರ್‌, ಇವರು ಜನರ ರಕ್ಷಣೆ ಮಾಡಲು ಕ್ರಮಬದ್ಧವಾಗಿ , ಸಮರ್ಪಕವಾಗಿ ಕಾರ್ಯ ನಿರ್ವಹಿಸಿರುವುದು 
ಕಂಡುಬಂದಿರುವುದರಿಂದ ಅವರ ಅಮಾನತ್ತು ಆದೇಶವನ್ನು ಹಿಂತೆಗೆದುಕೊಂಡು, ಅವರನ್ನು ಸೇವೆಗೆ ಪುನರ್ ಸ್ಥಾಪಿಸುವಂತೆ 
ಕೋರಿರುತ್ತಾರೆ. 

ಈ ವಿಷಯವನ್ನು ಪರಿಶೀಲಿಸಿ, ಶ್ರೀ ಎಂ . ಶರಣಬಸಪ್ಪ , ಹಿಂದಿನ ತಹಶೀಲ್ದಾರ್, ಇಂಡಿ ( ಪ್ರಸ್ತುತ ಅಮಾನತ್ತು ) 
ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಅಮಾನತ್ತಿನಿಂದ ತೆರವುಗೊಳಿಸಿ, ಸೇವೆಗೆ ಪುನರ್ ಸ್ಥಾಪಿಸಲು ಸರ್ಕಾರವು 
ತೀರ್ಮಾನಿಸಿದೆ, ಆದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂ :ಆರ್‌ಡಿ 23 ಎಡಿಇ 2009, ಬೆಂಗಳೂರು, ದಿನಾಂಕ :29ನೇ ಅಕ್ಟೋಬರ್ , 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ ಶ್ರೀ ಎಂ . ಶರಣಬಸಪ್ಪ , ಹಿಂದಿನ ತಹಶೀಲ್ದಾರ್‌, ಇಂಡಿ ತಾಲ್ಲೂಕು ( ಪ್ರಸ್ತುತ 
ಅಮಾನತ್ತಿನಲ್ಲಿರುವ) ಇವರನ್ನು 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ ನಿಯಮ 10(5) ( ಸಿ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೂಡಲೇ ಜಾರಿಗೆ ಬರುವಂತೆ 
ಅಮಾನತ್ತಿನಿಂದ ತೆರವುಗೊಳಿಸಿ, ಸೇವೆಗೆ ಪುನರ್ ಸ್ಥಾಪಿಸಿ ಆದೇಶಿಸಿದೆ. ಉದ್ದೇಶಿತ ಇಲಾಖಾ ವಿಚಾರಣಾ ಪ್ರಕರಣವನ್ನು 
ಮುಕ್ತಾಯಗೊಳಿಸಿದೆ ಹಾಗೂ ಇವರ ಅಮಾನತ್ತಿನ ಅವಧಿಯನ್ನು ಕೆ. ಸಿ.ಎಸ್.ಆರ್. ನಿಯಮಾವಳಿ ನಿಯಮ 
100(1) ( ಬಿ)ರನ್ವಯ ಕರ್ತವ್ಯದ ಅವಧಿಯೆಂದು ಪರಿಗಣಿಸಿ ಆದೇಶಿಸಿದೆ. 


೩೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ 
ಶ್ರೀ ಎಂ . ಶರಣಬಸಪ್ಪ, ಹಿಂದಿನ ತಹಶೀಲ್ದಾರ್‌, ಇಂಡಿ ತಾಲ್ಲೂಕು ಇವರನ್ನು ಸರ್ಕಾರದ ಅಧಿಸೂಚನೆ ಸಂ: ಆರ್‌ಡಿ 
58 ಎಟಿಎಸ್ 2009 , ದಿನಾಂಕ:26. 09. 2009ರಲ್ಲಿ ತಹಶೀಲ್ದಾರ್‌, ಸುರಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ ಇಲ್ಲಿ ಶ್ರೀ ಎಂ .ಎನ್. 
ಅಕ್ಟರ್‌ ಇವರ ಸ್ಥಳಕ್ಕೆ ವರ್ಗಾಯಿಸಿದಂತೆ, ಈ ಕೂಡಲೇ ವರ್ಗಾಯಿಸಿದ ಸ್ಥಳದಲ್ಲಿ ವರದಿ ಮಾಡಿಕೊಳ್ಳಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್ . 2503 

* ಎಸ್ . ಬಿ. ಸಸಾಲಟ್ಟಿ | 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಸೇವೆಗಳು - 3 ) 
ವಿಷಯ : ಮೈಸೂರು ಜಿಲ್ಲೆ, ಹೆಗ್ಗಡದೇವನಕೋಟೆ ತಾಲ್ಲೂಕು ತಹಶೀಲ್ದಾರ್‌ ಮತ್ತು ಸಿಬ್ಬಂದಿ ವರ್ಗದ ವಿರುದ್ದ 

ಶಿಸ್ತು ಕ್ರಮ ಆರೋಪಗಳಿಂದ ಮುಕ್ತಗೊಳಿಸುವ ಕುರಿತು. 
ಓದಲಾಗಿದೆ : 1. ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ, ಮೈಸೂರು ಇವರ ಪತ್ರ ಸಂ : ಸಿಸಿಎ .ಮಿಸ್ 124. 

2006 - 07, ದಿನಾಂಕ:10.4.2008, 
2. ಜಿಲ್ಲಾಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು ಇವರ ಪತ್ರ ಸಂ :ಇಎಸ್‌ಟಿ (2):ಸಿಆರ್‌. 

38 /2007 - 08, ದಿನಾಂಕ:8.9 .2008. 
3. ಸರ್ಕಾರದ ಕಾರಣ ಕೇಳುವ ನೋಟೀಸ್ ದಿನಾಂಕ:14.11.2008. 
4. ಲಿಖಿತ ಹೇಳಿಕೆ: 
ಅ. ಶ್ರೀ ಟಿ. ವಿಜಯ , ಹಿಂದಿನ ತಹಶೀಲ್ದಾರ್‌, ಹೆಚ್. ಡಿ . ಕೋಟೆ ತಾಲ್ಲೂಕು, 

ದಿನಾಂಕ :15.12.2008 
ಆ. ಶ್ರೀ ಎಸ್ . ಜಯಕೃಷ್ಣ, ನಿವೃತ್ತ ರಾಜಸ್ವ ನಿರೀಕ್ಷಕರು, ಬೆಂಗಳೂರು, ದಿನಾಂಕ:25 . 2. 2009 . 
ಇ. ಶ್ರೀ ಸೋಮಶೇಖರ್, ರಾಜಸ್ವ ನಿರೀಕ್ಷಕರು, ಕಂದರಿಕೆ ಹೋಬಳಿ, ಹೆಚ್. ಡಿ.ಕೋಟೆ ತಾಲ್ಲೂಕು, 

ಮೈಸೂರು ಜಿಲ್ಲೆ, ದಿನಾಂಕ:13.2.2009. 
5. ಸರ್ಕಾರದ ಪತ್ರ ಸಂ :ಕಂಇ 51 ಎಡಿಇ 2008, ದಿನಾಂಕ:4.5. 2009 
6. ಅಪರ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರ ಪತ್ರ ಸಂ :ಇಎಸ್‌ಟಿ (2):ಸಿಆರ್‌ 38 / 

2009 - 10, ದಿನಾಂಕ:31. 7.2009 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ದಿನಾಂಕ:10 .4.2008ರ ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ ಇವರ 
ಪತ್ರದಲ್ಲಿ ಮೈಸೂರು ಜಿಲ್ಲೆ, ಹೆಗ್ಗಡದೇವನಕೋಟೆ ತಾಲ್ಲೂಕು ಕಛೇರಿಗೆ ದಿನಾಂಕ:30.11. 2007ರಂದು ಹುಣಸೂರು ಉಪವಿಭಾಗ 
ಅಧಿಕಾರಿಗಳು ಅನಿರೀಕ್ಷಿತ ಭೇಟಿ ನೀಡಿ, ಕಡತಗಳ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಜಮೀನು ಮಾರಾಟಕ್ಕೆ 
ಸಂಬಂಧಿಸಿದಂತೆ, ಹೆಚ್. ಡಿ. ಕೋಟೆ ತಹಶೀಲ್ದಾರ್ ರವರು ನಿಯಮಬಾಹಿರವಾಗಿ ನಿರಾಕ್ಷೇಪಣಾ ಪತ್ರಗಳನ್ನು ನೀಡಿರುವುದು 
ಅವರ ಗಮನಕ್ಕೆ ಬರಲಾಗಿ, ಸಂಬಂಧಿಸಿದ ಕಡತಗಳನ್ನು ತಹಶೀಲ್ದಾರ್ ಕಛೇರಿಯಿಂದ ಪಡೆದುಕೊಂಡು ಪರಿಶೀಲಿಸಿ 
ನಿಯಮಬಾಹಿರವಾಗಿ ಜಮೀನು ಮಾರಾಟಕ್ಕೆ ನಿರಾಕ್ಷೇಪಣಾ ಪತ್ರ ನೀಡಿರುವ ಪ್ರಕರಣಗಳ ವಿವರಗಳೊಂದಿಗೆ ಸಂಬಂಧಿಸಿದ 
ತಹಶೀಲ್ದಾರ್‌ ಹಾಗೂ ರಾಜಸ್ವ ನಿರೀಕ್ಷಕರ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದರು. 
ಹುಣಸೂರು ಉಪವಿಭಾಗಾಧಿಕಾರಿಗಳ ಈ ವರದಿಯನ್ನು ಆಧರಿಸಿ, ಮೈಸೂರು ಜಿಲ್ಲಾಧಿಕಾರಿಗಳು ಅವರ ಪತ್ರದ ಉಲ್ಲೇಖ 
( 2) ರ ದಿನಾಂಕ:31.12. 2007ರ ಪತ್ರದ ಮೇರೆಗೆ ಈ ಕಛೇರಿಗೆ ಪ್ರಸ್ತಾವನೆ ಸಲ್ಲಿಸಿ, ಹೆಗ್ಗಡದೇವನಕೋಟೆ ತಾಲ್ಲೂಕು ಸಾಗರೆ 
ಗ್ರಾಮದ ಸ. ನಂ . 388 / 767ರ 3. 00 ಎಕರೆ, ಗಂಡತ್ತೂರು ಗ್ರಾಮದ ಸ. ನಂ . 34ರ 2.00 ಎಕರೆ, ಸರಗೂರು ಗ್ರಾಮದ ಸ. ನಂ ./ 
41 / ಪಿ - 7 ರಲ್ಲಿನ 4.00 ಎಕರೆ ಜಮೀನುಗಳ ಮಾರಾಟಕ್ಕೆ ಪಿಟಿಸಿಎಲ್ ಕಾಯ್ದೆಗೆ ವಿರೋಧವಾಗಿ ತಹಶೀಲ್ದಾರ್ ರವರು 
ನಿರಾಕ್ಷೇಪಣಾ ಪತ್ರ ನೀಡಿರುವುದಾಗಿಯೂ , ಹೆಗ್ಗಡದೇವನಕೋಟೆ ತಾಲ್ಲೂಕು, ಕ್ಯಾತನಹಳ್ಳಿ ಗ್ರಾಮದ ಸ. ನಂ . 37/ ಪಿ - 1 
ಜಮೀನಿನ ಮಾರಾಟದ ಬಗ್ಗೆ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 108ಜಿ (1) ಗೆ ವಿರುದ್ದವಾಗಿ ಪರಭಾರೆ 
ಅವಧಿ ಪೂರ್ಣಗೊಳ್ಳುವ ಮೊದಲೇ ಜಮೀನು ಮಾರಾಟಕ್ಕೆ ಅವಕಾಶವಾಗುವಂತೆ ನಿರಾಕ್ಷೇಪಣಾ ಪತ್ರ ನೀಡಿದ್ದು ಈ ಎಲ್ಲಾ 
ನಿಯಮಬಾಹಿರ ಕ್ರಮಗಳಿಗೆ ಹೆಚ್ . ಡಿ.ಕೋಟೆ ತಾಲ್ಲೂಕು ತಹಶೀಲ್ದಾರ್‌ರಾದ ಶ್ರೀಮತಿ ಟಿ. ವಿಜಯ , ಕಂದಾಯ 
ನಿರೀಕ್ಷಕರುಗಳಾದ ಶ್ರೀ ಸೋಮಶೇಖರ ಹಾಗೂ ಶ್ರೀ ಜಯಕೃಷ್ಣ ಇವರುಗಳು ಕಾರಣರಾಗಿದ್ದು, ಇವರುಗಳ ವಿರುದ್ದ ಕ್ರಮ 
ಜರುಗಿಸಲು ಕೋರಿರುತ್ತಾರೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

೩೭೨೭ 
ಈ ಮಧ್ಯೆ ಮೇಲೆ ಓದಲಾದ ಕ್ರ. ಸಂ . (2 ) ದಿನಾಂಕ:8.9. 2008ರಲ್ಲಿ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರು ಈ 
ಪ್ರಕರಣದಲ್ಲಿ ಜಂಟಿ ಇಲಾಖಾ ವಿಚಾರಣೆ ನಡೆಸಲು ಹಾಗೂ ಶ್ರೀ ಜಯಕೃಷ್ಣ, ರಾಜಸ್ವ ನಿರೀಕ್ಷಕರು, ಸರಗೂರು ಹೋಬಳಿ, 
ಹೆಚ್. ಡಿ . ಕೋಟೆ ತಾಲ್ಲೂಕುರವರು ಈಗಾಗಲೇ ಸೇವೆಯಿಂದ ನಿವೃತ್ತರಾಗಿರುವುದರಿಂದ ಕರ್ನಾಟಕ ಸರ್ಕಾರಿ ಸೇವಾ 
ನಿಯಮಾವಳಿಗಳ ನಿಯಮ 214 ರ ಮೇರೆಗೆ ಸರ್ಕಾರದ ಹಂತದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲು ಪ್ರಾದೇಶಿಕ ಆಯುಕ್ತರು, 
ಮೈಸೂರು ವಿಭಾಗದವರು ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಆರೋಪಿತ ಅಧಿಕಾರಿ / ನೌಕರರ ಕರಡು ದೋಷಾರೋಷಣಾ 
ಪಟ್ಟಿಯನ್ನು ತಯಾರಿಸಿ ಶಿಸ್ತು ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು , ಮೈಸೂರು ಇವರು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 
- ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರು ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಆರೋಪಿತ 
ಅಧಿಕಾರಿ/ ನೌಕರರ ವಿರುದ್ದ ಸಿಸಿಎ ನಿಯಮಾವಳಿಗಳನ್ವಯ ದೋಷಾರೋಪಣಾ ಅನುಬಂಧ -1 ರಿಂದ 4 ರ ಪಟ್ಟಿಯೊಂದಿಗೆ 
ಮೇಲೆ ಓದಲಾದ ಕ್ರ. ಸಂ . (3), ದಿನಾಂಕ:14.11 .2008ರಲ್ಲಿ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಗಿರುತ್ತದೆ. ಸದರಿ 
ನೋಟೀಸಿಗೆ ಆರೋಪಿತ ಅಧಿಕಾರಿ / ನೌಕರರು ಮೇಲೆ ಓದಲಾದ ಕ್ರ. ಸಂ . ( 4)ರಲ್ಲಿ ಕ್ರಮವಾಗಿ ತಮ್ಮ ಲಿಖಿತ 
ಸಮಜಾಯಿಷಿಗಳನ್ನು ದಾಖಲೆಗಳೊಂದಿಗೆ ಸಲ್ಲಿಸುತ್ತಾ ತಮ್ಮಗಳ ವಿರುದ್ಧ ಹೂಡಲಾಗಿರುವ ಆರೋಪಗಳಿಂದ 
ಮುಕ್ತಗೊಳಿಸುವಂತೆ ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಶ್ರೀಮತಿ ಟಿ. ವಿಜಯ , 
ಹಿಂದಿನ ತಹಶೀಲ್ದಾರ್‌, ಹೆಚ್. ಡಿ. ಕೋಟೆ ತಾಲ್ಲೂಕು, ಶ್ರೀ ಜಯಕೃಷ್ಣ, ನಿವೃತ್ತ ರಾಜಸ್ವ ನಿರೀಕ್ಷಕರು ಹಾಗೂ ಶ್ರೀ 
ಸೋಮಶೇಖರ್, ಹಿಂದಿನ ರಾಜಸ್ವ ನಿರೀಕ್ಷಕರು ಇವರುಗಳು ಸಲ್ಲಿಸಿದ ಲಿಖಿತ ಸಮಜಾಯಿಷಿಗಳ ಕುರಿತು ಪರಿಶೀಲಿಸಿ, 
ಆಪಾದಿತರ ವಿರುದ್ಧ ಇ 

ದ್ದ ಇಲಾಖಾ ವಿಚಾರಣೆ ನಡೆಸುವ ಅಥವಾ ಕೈಬಿಡುವ ಬಗ್ಗೆ ಅಭಿಪ್ರಾಯವನ್ನು ನೀಡುವಂತೆ 
ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರನ್ನು ಮೇಲೆ ಓದಲಾದ ಕ್ರ. ಸಂ . (5) ದಿನಾಂಕ :4.5.2009ರ ಸರ್ಕಾರದ ಪತ್ರದಲ್ಲಿ 
ಕೋರಲಾಗಿತ್ತು. 

ಸರ್ಕಾರದ ದಿನಾಂಕ:4.5.2009ರ ಪತ್ರಕ್ಕೆ ಉತ್ತರವಾಗಿ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರು ಮೇಲೆ ಓದಲಾದ 
ಕ್ರ. ಸಂ ( 6) ದಿನಾಂಕ:31.7. 09ರಲ್ಲಿ ಆಪಾದಿತ ಅಧಿಕಾರಿ / ನೌಕರರ ಸಮಜಾಯಿಷಿಯನ್ನು ಪರಿಶೀಲಿಸಿ ಈ ಬಗ್ಗೆ 
ಉಪವಿಭಾಗಾಧಿಕಾರಿ., ಹುಣಸೂರು ಇವರಿಂದ ವರದಿ ಪಡೆದು ಆರೋಪಿತ ಅಧಿಕಾರಿಯಾದ ಶ್ರೀಮತಿ ಟಿ. ವಿಜಯ , ಹಿಂದಿನ 
ತಹಶೀಲ್ದಾರ್‌, ಹೆಚ್ . ಡಿ. ಕೋಟೆ ತಾಲ್ಲೂಕು ಇವರ ವಿರುದ್ಧ ಒಟ್ಟು 4 ಆರೋಪಗಳ ಕುರಿತು ಈ ಕೆಳಕಂಡಂತೆ ವರದಿ 
ನೀಡಿರುತ್ತಾರೆ. 

ಆರೋಪ-1: ಸಾಗರೆ ಗ್ರಾಮದ ಎನ್ .ಸಿದ್ದಶೆಟ್ಟಿ ಇವರಿಗೆ ಸ. ನಂ . 388 /767 ರಲ್ಲಿ 3.00 ಎಕರೆ ಜಮೀನನ್ನು 
ಮಾರಾಟ ಮಾಡಲು ಎನ್. ಒ.ಸಿ ಕೇಳಿದ್ದು ಅರ್ಜಿದಾರರು ಗಾಣಿಕ ಜನಾಂಗಕ್ಕೆ ಸೇರಿರುವುದರಿಂದ ರಾಜಸ್ವ ನಿರೀಕ್ಷಕರು 
ಶಿಫಾರಸ್ಸು ಮಾಡಿದ್ದರಿಂದ ಎನ್. ಒ . ಸಿ. ನೀಡಿರುತ್ತಾರೆ. ತಹಶೀಲ್ದಾರರವರು ಅವರ ಕೆಲಸದ ಒತ್ತಡದಲ್ಲಿ ಪ್ರತಿಯೊಂದು 
ಜಾತಿ/ ಆದಾಯ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಸ್ವತಃ ಪರಿಶೀಲನೆ ಮಾಡುವುದು ಕಷ್ಟಸಾಧ್ಯವೆಂದು ಅವರು ಗ್ರಾಮಲೆಕ್ಕಿಗರ 
ಮತ್ತು ರಾಜಸ್ವ ನಿರೀಕ್ಷಕರ ವರದಿಯನ್ನು ಅವಲಂಬಿಸಬೇಕಾಗಿರುವುದರಿಂದ ಆರೋಪದಿಂದ ಕೈಬಿಡಲು 
ಉಪವಿಭಾಗಾಧಿಕಾರಿಗಳು ವರದಿ ಮಾಡಿರುತ್ತಾರೆ. 

ಆರೋಪ-2: ಗುಂಡತ್ತೂರು ಗ್ರಾಮದ ದಾಸೇಗೌಡ ಇವರಿಗೆ ಮಂಜೂರಾಗಿರುವ ಗುಂಡತ್ತೂರು ಗ್ರಾಮದ ರಿ. ಸ. ನಂ . 
34 ರಲ್ಲಿ 2.00 ಎಕರೆ ಜಮೀನನ್ನು ಮಾರಾಟ ಮಾಡಲು ದಿನಾಂಕ:21.10.2006ರಂದು ಅನುಮತಿ ನೀಡಿರುವ ವಿಚಾರದಲ್ಲಿ 
ಸದರಿ ಜಮೀನು ಪಿ. ಟಿ. ಸಿ.ಎಲ್. ಕಾಯ್ದೆಗೆ ಒಳಪಡುವುದಿಲ್ಲವಾದ್ದರಿಂದ ಈ ಆರೋಪದಿಂದ ಶ್ರೀಮತಿ ಟಿ. ವಿಜಯರವರನ್ನು 
ಕೈಬಿಡಬಹುದಾಗಿದೆ ಎಂದು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಆರೋಪ-3: ಶ್ರೀ ಜಯಕೃಷ್ಣ ರವರು ದಿನಾಂಕ:4.7. 2007ರಂದು ಸಲ್ಲಿಸಿರುವ ವರದಿಯಲ್ಲಿ ನಾಯಕ ಅಥವಾ 
ಸಾಮಾನ್ಯ ಎಂದು ನಮೂದಿಸಿದ ಬಗ್ಗೆ ಸ್ಪಷ್ಟವಾಗಿ ಕಂಡು ಬರುತ್ತಿಲ್ಲವೆಂದು ಹಾಗೂ ಹಾಲಿ ನೌಕರರು 
ದಿನಾಂಕ:31.3.2008ರಂದು ವಯೋ ನಿವೃತ್ತಿ ಹೊಂದಿರುವುದರಿಂದ ಇದರಿಂದ ಯಾವುದೇ ಹಣ ದುರುಪಯೋಗವಾಗಿ 
ಲ್ಲವಾದ್ದರಿಂದ ಸದರಿಯವರನ್ನು ಆರೋಪದಿಂದ ಕೈಬಿಡಬಹುದಾಗಿದೆ ಎಂದು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಎನ್.ಓ . ಸಿ. ಕಡತದಲ್ಲಿ ಅಂಕನಾಯ್ಕ ಅವರಿಗೆ ಮುಖ್ಯೋಪಾಧ್ಯಾಯರವರು ಸ. ಹಿ. ಪ್ರಾ . ಶಾಲೆ, ಚಕ್ಕೂರವರು ಜಾತಿ 
ಪ್ರಮಾಣ ಪತ್ರ ಎಂದು ನಮೂದಿಸಿ ನೀಡಿರುವ ಪ್ರಮಾಣ ಪತ್ರದಲ್ಲಿ ಅಂಕನಾಯ್ಕರವರು ಜಾತಿ ಪರಿವಾರವೆಂದು 
ನಮೂದಾಗಿದೆ. ಆದರೆ ತಹಶೀಲ್ದಾರ್‌ರವರು ಶಾಲಾ ದಾಖಲಾತಿ ಮೇಲೆ ಎನ್. ಒ .ಸಿ ನೀಡುವ ಮುನ್ನ 
ದಿನಾಂಕ: 28.6.2007ರಂದು ನೀಡಿರುವ ಎಸ್. ಟಿ. ಪ್ರಮಾಣ ಪತ್ರವನ್ನು ವಜಾಗೊಳಿಸಲು ಕ್ರಮ ವಹಿಸಬೇಕಾಗಿತ್ತು. ಆದರೆ 
ಶಾಲಾ ದಾಖಲಾತಿ ಪ್ರಕಾರ ಅರ್ಜಿದಾರರಿಗೆ ಪರಿವಾರ ಪ. ವರ್ಗಕ್ಕೆ ಒಳಪಡುವುದರಿಂದ ಈ ಪ್ರಕರಣದಲ್ಲಿ ಎನ್. ಒ .ಸಿ. 
ನೀಡಿರುವುದು ಪಿ. ಟಿ. ಸಿ.ಎಲ್. ಕಾಯ್ದೆಗೆ ಒಳಪಡುವುದಿಲ್ಲವೆಂದು ಅಭಿಪ್ರಾಯ ನೀಡಿರುತ್ತಾರೆ. 


೩೭೨೮ - ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೦೯ 

ಭಾಗ - ೧ . 
ಆರೋಪ-4: ಅಂದಿನ ತಹಶೀಲ್ದಾರ್ ಶ್ರೀಮತಿ ವಿಜಯರವರು ಭೂ ಕಂದಾಯ ನಿಯಮ 108( ಜಿ)(1) ಅನ್ನು 
ಉಲ್ಲಂಘಿಸಿ ಪರಭಾರೆ ಷರತ್ತಿನ ಅವಧಿ ಮೀರಿದ ಜಮೀನಿಗೆ ಎನ್. ಒ. ಸಿ ನೀಡಿರುತ್ತಾರೆ . 

ಸರ್ಕಾರದ ಸುತ್ತೋಲೆ ದಿನಾಂಕ:2.8.1999ರಲ್ಲಿ ಭೂ ಮಂಜೂರಾತಿ ನಿಯಮಗಳಡಿ ಹಾಗೂ ಭೂ ಸುಧಾರಣೆ 
ಕಾಯಿದೆ 1961 ರಡಿ ಕೃಷಿ ಜಮೀನುಗಳನ್ನು ವರ್ಗಾವಣೆ ಮಾಡುವ ಸಮಯದಲ್ಲಿ ತಹಶೀಲ್ದಾರರು ಭೂ ಮಂಜೂರಾತಿ, ಭೂ 
ಸುಧಾರಣೆ ಹಾಗೂ ಪಿಟಿಸಿಎಲ್ ಕಾಯ್ದೆಯಡಿ ವಿಧಿಸಲಾದ ಷರತ್ತುಗಳನ್ನು ಪರಿಶೀಲಿಸಿ, ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು 
ನೀಡುವಲ್ಲಿ ನಿರ್ಧರಿಸಬೇಕಾಗುತ್ತದೆ. 

ಆದಾಗ್ಯೂ ತಹಶೀಲ್ದಾರ್ ರವರು ಎನ್. ಓ. ಸಿ. ನೀಡುವ ಮುನ್ನ ಸಾಗುವಳಿ ಚೀಟಿ ಪರಿಶೀಲಿಸಬೇಕಾಗಿದ್ದು, ಸದರಿ 
ಕ್ರಮವು ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ಎಂಬ ಸದುದ್ದೇಶದಿಂದ ಮಾಡಿದ್ದು ಯಾವುದೇ ಆರ್ಥಿಕ ನಷ್ಟ ಆಗಿರುವುದಿಲ್ಲವೆಂದು 
ಅಭಿಪ್ರಾಯ ಪಟ್ಟಿರುತ್ತಾರೆ. 

ಉಪವಿಭಾಗಾಧಿಕಾರಿಗಳು, ಹುಣಸೂರು ಇವರು ಆರೋಪಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಪರಿಶೀಲಿಸಿ, 
ನೀಡಿರುವ ವರದಿಯು ವಾಸ್ತವಾಂಶದಿಂದ ಕೂಡಿರುವ ಕಾರಣ ಹಾಗೂ ಈ ಪ್ರಕರಣದಲ್ಲಿ ಸರ್ಕಾರಕ್ಕೆ ಯಾವುದೇ ಆರ್ಥಿಕ 
ನಷ್ಟವಾಗಲೀ ಅಥವಾ ಸರ್ಕಾರಿ ಹಣ ದುರುಪಯೋಗವಾಗಲೀ ಆಗಿರುವುದಿಲ್ಲವಾದ್ದರಿಂದ ಪ್ರಸ್ತಾವನೆಯನ್ನು ಕೈಬಿಡಲು ಅಪರ 
ಜಿಲ್ಲಾಧಿಕಾರಿಗಳು, ಮೈಸೂರು ಇವರು ಶಿಫಾರಸ್ಸು ಮಾಡಿರುವುದನ್ನು ಸರ್ಕಾರವು ಒಪ್ಪಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ 
ಅಧಿಕಾರಿ/ ನೌಕರರ ವಿರುದ್ಧ ಆರೋಪಗಳಿಂದ ಮುಕ್ತರನ್ನಾಗಿಸಲು ತೀರ್ಮಾನಿಸಿರುವುದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂ :ಆರ್‌ಡಿ 51 ಎಡಿಇ 2008 , ಬೆಂಗಳೂರು, ದಿನಾಂಕ:30ನೇ ಅಕ್ಟೋಬರ್, 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಪ್ರಕರಣದ ಕುರಿತು ಅಪರ ಜಿಲ್ಲಾಧಿಕಾರಿಗಳು, 
ಮೈಸೂರು ಜಿಲ್ಲೆ ಇವರು ಸಲ್ಲಿಸಿರುವ ದಿನಾಂಕ: 31.7.2009ರ ವರದಿಯನ್ನು ಒಪ್ಪಿ ಈ ಕೆಳಕಂಡ ಅಧಿಕಾರಿ/ ನೌಕರರ ವಿರುದ್ದ 
ಹೂಡಲಾಗಿದ್ದ ಆರೋಪಗಳಿಂದ ಈ ಪ್ರಕರಣದ ಮಟ್ಟಿಗೆ ಕೈಬಿಟ್ಟು ಆದೇಶಿಸಿದೆ. 
1. ಶ್ರೀಮತಿ ಟಿ. ವಿಜಯ, - ಹಿಂದಿನ ತಹಶೀಲ್ದಾರ್‌, ಹೆಚ್. ಡಿ.ಕೋಟೆ ತಾಲ್ಲೂಕು, ಪ್ರಸ್ತುತ ವಿಶೇಷ ತಹಶೀಲ್ದಾರ್‌, ಖಾದಿ 

ಬೋರ್ಡ್, ಮೈಸೂರು 
2 ಶ್ರೀ ಜಯಕೃಷ್ಣ,- ಹಿಂದಿನ ರಾಜಸ್ವ ನಿರೀಕ್ಷಕರು, ಸರಗೂರು ಹೋಬಳಿ, ಹೆಚ್. ಡಿ. 

ಕೋಟೆತಾಲ್ಲೂಕು 
( ಪ್ರಸ್ತುತ ನಿವೃತ್ತ) 
3 . ಶ್ರೀ ಸೋಮಶೇಖರ್ - ಹಿಂದಿನ ರಾಜಸ್ವ ನಿರೀಕ್ಷಕರು, ಕಂದಲಿಕ ಹೋಬಳಿ , ಹೆಚ್ . ಡಿ.ಕೋಟೆ ತಾಲ್ಲೂಕು, 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 2504 

- ಎಸ್.ಬಿ . ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ (ಸೇವೆಗಳು - 3 ) 
ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ:ಒಣ 405 ಪಿಪಿಇ 2009 , ಬೆಂಗಳೂರು, ದಿನಾಂಕ:4ನೇ ನವೆಂಬರ್ , 2009 
ಸರ್ಕಾರದ ಆದೇಶ ಸಂಖ್ಯೆ:ಒಇ 405 ಪಿಪಿಇ 2009, ದಿನಾಂಕ:3.11 .2009ರ ಆದೇಶ ಭಾಗದ 1ನೇ ಕಂಡಿಕೆ ನಂತರ 
2ನೇ ಕಂಡಿಕೆಯಾಗಿ ಈ ಕೆಳಕಂಡಂತೆ ಸೇರ್ಪಡೆ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 

“ಸದರಿ ಮೊತ್ತ ರೂ ., 25,49 , 000/ಗಳನ್ನು ಸಂಕ್ಷಿಪ್ತ ಸಾದಿಲ್ವಾರು ಬಿಲ್ಲಿನ (ಎ . ಸಿ. ಬಿಲ್ಲು) ಮುಖಾಂತರ ಡ್ರಾ 
ಮಾಡಲು ಅನುಮತಿ ನೀಡಲಾಗಿದೆ ” 

ಉಳಿದಂತೆ ಸರ್ಕಾರದ ಆದೇಶ ಸಂಖ್ಯೆ:ಒಇ 405 ಪಿಪಿಇ 2009 , ದಿನಾಂಕ :3.11. 2009ರಲ್ಲಿ ಯಾವುದೇ 
ಬದಲಾವಣೆಗಳು ಇರುವುದಿಲ್ಲ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 2525 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
( ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 


